ಮಧ್ಯಕಾಲೀನ ಕರ್ನಾಟಕದಲ್ಲಿ ಯುದ್ದಗಳು 


(ಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದವರೆಗಿನ ಬನವಾಸಿ ಹನ್ನೆರಡು ಸಾವಿರ 
ಮತ್ತು ಸಾಂತಳಿಗೆ ಸಾವಿರದಲ್ಲಿ) 


ಪಿಎಚ್‌.ಡಿ. ಪದವಿಗಾಗಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ 
ಸಲ್ಲಿಸಿದ ಮಹಾಪ್ರಬಂಧ 


ಸಂಶೋಧಕರು 
ಕೆ. ಪ್ರಭಾಕರ ರಾವ್‌. 
ಹಿರಿಯ ವೇತನ ಶ್ರೇಣಿ ಇತಿಹಾಸ ಉಪನ್ಯಾಸಕರು 
ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ 
ಮಹಿಳಾ ಕಾಲೇಜು, ಸಾಗರ 


ಮಾರ್ಗದರ್ಶಕರು 
ಡಾ. ರಾಜಾರಾಮ ಹೆಗಡ 
ಎಂ. ಎ., ಪಿಎಚ್‌.ಡಿ. 
ಪ್ರವಾಚಕರು 
ಇತಿಹಾಸ ಮತ್ತುಪ್ರಾಕನಶಾಸ್ತ್ರ ವಿಭಾಗ 
ಕುವೆಂಪು ವಿಶ್ವವಿದ್ಯಾನಿಲಯ 


ಇತಿಹಾಸ ಮತ್ತು ಪ್ರಾಕನಶಾಸ್ತ್ರ ವಿಭಾಗ 
ಕುವೆಂಪು ವಿಶ್ವವಿದ್ಯಾನಿಲಯ, ಜ್ಞಾನ ಸಹ್ಯಾದ್ರಿ, ಶಂಕರಘಟ್ಟ 
ಶಿವಮೊಗ್ಗ - ೫೭೭ ೪೫೧ 


ವಂಂ೬ಿ 


ಅಭ್ಯರ್ಥಿಯ ಪ್ರಮಾಣ ಪತ್ರ 


ಮಧ್ಯಕಾಲೀನ ಕರ್ನಾಟಕದಲ್ಲಿ ಯುದ್ಧಗಳು (ಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದವರೆಗಿನ 
ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರದಲ್ಲಿ) ಎಂಬ ಶೀರ್ಷಿಕೆಯ ಈ ಸಂಶೋಧನ 
ಮಹಾಪ್ರಬಂಧವನ್ನು ಡಾ. ರಾಜಾರಾಮ ಹೆಗಡೆ ಪ್ರವಾಚಕರು, ಇತಿಹಾಸ ಮತ್ತು ಪ್ರಾಕನಶಾಸ್ತ್ರ ವಿಭಾಗ, ಕುವೆಂಪು 


ಬಂಧವನ್ನು ಪಿಎಚ್‌. ಡಿ. 


[a ಮಿ ಜಿ) 


ವಿಶ್ವವಿದ್ಯಾನಿಲಯ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ್ದೇನೆ. ಪ್ರಸುತ ಮಹಾಪ 
ಪದವಿಗಾಗಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತಿದ್ದೇನೆ. ಈ ಸಂಶೋಧನ ಮಹಾಪ್ರಬಂಧದ ಯಾವುದೇ 


ವಿಷಯವನ್ನು ಈ ಮೊದಲು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಥವಾ ಪದವಿಗಾಗಿ ಬಳಸಿಕೊಂಡಿಲ್ಲ ಎಂದು 


ಪ್ರಮಾಣೀಕರಿಸುತ್ತೇನೆ. 


ಸ್ಥಳ : ಜ್ಞಾನಸಹ್ಯಾದ್ರಿ AL he lon. HE. 
ದಿನಾಂಕ : [3 9) (ಕೆ. ಪ್ರಭಾಕರ ರಾವ್‌) 


ಮಾರ್ಗದರ್ಶಕರ ದಢೀಕರಣ ಪತ್ರ 


ಕೆ. ಪ್ರಭಾಕರ ರಾವ್‌ ಅವರು ಮಧ್ಯಕಾಲೀನ ಕರ್ನಾಟಕದಲ್ಲಿ ಯುದ್ಧಗಳು (ಕ್ರಿ.ಶ. ೧೦ ರಿಂದ 
೧೩ನೇ ಶತಮಾನದವರೆಗಿನ ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರದಲ್ಲಿ) ಎಂಬ 
ಮಹಾಪ್ರಬಂಧವನ್ನು ನನ್ನ ಮಾರ್ಗದರ್ಶನದಲ್ಲಿ ಪಿಎಚ್‌.ಡಿ. ಪದವಿಗಾಗಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಲು 


ಸಿದ್ಧಪಡಿಸಿದ್ದಾರೆ. ಪ್ರಸುತ ಮಹಾಪ್ರಬಂಧವು ಸಂಶೋಧಕರ ಸ್ವಂತ ಸಂಶೋಧನೆಯ ಮೇಲೆ ರೂಪುಗೊಂಡಿದೆ. 


[°) pe) 


q 


ಮಹಾಪ್ರಬಂಧದ ಯಾವುದೇ ವಿಷಯವನ್ನು ಈ ಮೊದಲು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಥವಾ ಪದವಿಗಾಗಿ 


ಬಳಸಿಕೊಂಡಿಲ್ಲವೆಂದು ದೃಢೀಕರಿಸುತ್ತೇನೆ. 


ಹ್ಯಾಟ್ರಿ ್ಸಿ ಗ್ಯ ye Ny 
11[o6b (ಡಾ. ರಾಜಾರಾಮ ಹೆಗಡೆ) 
ಪ್ರವಾಚಕರು 
ಇತಿಹಾಸ ಮತ್ತು ಪ್ರಾಕನಶಾಸ್ತ್ರ ವಿಭಾಗ 
ಕುವೆಂಪು ವಿಶ್ವವಿದ್ಯಾನಿಲಯ 
ಜಾನ ಸಹ್ಯಾದ್ರಿ, ಶಂಕರಘಟ್ಟ 


ಇ 


[4°] 
ದಿನಾಂಕ: ) 


ಕೃತಜ್ಞತೆಗಳು 

ನನ್ನ ಸಂಶೋಧನ ಅಧ್ಯಯನದ Eo ಹಾಗೂ ನನ್ನ ಗುರುಗಳಾದ ಡಾ. ರಾಜಾರಾಮ ಹೆಗಡೆ 
ಯವರಿಗೆ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಸ್ವಂತ ಗ್ರಂಥ ಭಂಡಾರದಿಂದ ಹಲವು ಕೃತಿಗಳನ್ನು 
ನೀಡಿ, ಕ್ಷೇತ್ರಕಾರ್ಯದ ವೇಳೆ ಅಮೂಲ್ಯ ಸಲಹೆಯನ್ನು ನೀಡಿದ್ದಾರೆ. ಅವರ ಸಹಕಾರ, ಆತ್ಮೀಯತೆ ಮತ್ತು ಸೂಕ್ತ 
ಮಾರ್ಗದರ್ಶನದಿಂದ ಈ ಮಹಾಪ್ರಬಂಧವನ್ನು ಸಿದ್ಧಪಡಿಸಲು ಸಾಧ್ಯವಾಗಿದೆ. 

ಸ್ಲಾತಕೋತರ ಇತಿಹಾಸ ಮತ್ತುಪ್ರಾ ಕ್ಷನಶಾಸ್ತ್ರ ವಿಭಾಗದ ಅಧ್ಯಕ್ಷರಾದ ಡಾ. ಆರ್‌. ಅನುರಾಧ ಪಟೇಲ್‌ ರವರಿಗೆ, 
ಗುರುಗಳಾದ ಡಾ. ಶಿವಸ್ವಾಮಿ ಮತ್ತು ಶ್ರೀಮತಿ ಸರ್ವಮಂಗಳೆರವರಿಗೆ ಹಾಗೂ ನನ್ನ ಗುರುಗಳಾಗಿದ್ದು ಈಗ ದೂರ 
ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರುವ ಪ್ರೊ. ಎಸ್‌.ಎ.ಬಾರಿಯವರಿಗೆ ನನ್ನ ಅಧ್ಯಯನದ ಸಂದರ್ಭದಲ್ಲಿ ನೀಡಿದ 
ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳನ್ನುಸಲ್ಲಿಸುತ್ತೇನೆ. ಅಧ್ಯಯನಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರಗಳಲ್ಲಿಸಹಕರಿಸಿದ ವಿಭಾಗದ 
ಬೋಧಕೇತರ ಸಿಬ್ಬಂದಿ ವರ್ಗದ ಶ್ರೀ ಮಂಜುನಾಥ, ಶ್ರೀ. ಎಸ್‌. ಅಬ್ದುಲ್‌ ಆಲಿ, ಶ್ರೀ ಟಿ. ಆರ್‌. ಶ್ರೀನಿವಾಸ 
ಮೂರ್ತಿ, ಶ್ರೀ ವೆಂಕಟರಂಗ ಮತ್ತು ಡಿ. ಹನುಮಂತರವರಿಗೆ ಹಾಗೂ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ಹಾಗೂ 
ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳು. 

ಈ ಅಧ್ಯಯನದ ಸಂದರ್ಭದಲ್ಲಿ ಅಗತ್ಯ ಮಾಹಿತಿ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಟ್ಟ, ಕುವೆಂಪು 
ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವ ವಿದ್ಯಾನಿಲಯ, ಮಿಥಿಕ್‌ ಸೊಸೈಟಿ ಬೆಂಗಳೂರು ಮತ್ತು ಸಾಗರದ ಎಲ್‌.ಬಿ. 
ಹಾಗೂ ಎಸ್‌.ಬಿ.ಎಸ್‌. ಕಾಲೇಜಿನ ಗ್ರಂಥಾಲಯಗಳ ಮುಖ್ಯ ಗ್ರಂಥಪಾಲಕರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ 
ನನ್ನ ಕೃತಜ್ಞತೆಗಳು. ಶಾಸನಶಾಸ್ತ್ರ ಮತ್ತು ಪುರಾತತ್ವ ಇಲಾಖೆ, ಭಾರತ ಸರ್ಕಾರ ಇದರ ನಿರ್ದೇಶನಾಲಯ ಮೈಸೂರು, 
ಇಲ್ಲಿನ ನಿರ್ದೇಶಕರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಇಲಾಖೆಯ ಗ್ರಂಥಾಲಯವನ್ನು ಬಳಸಿಕೊಳ್ಳಲು ಅವಕಾಶ 
ನೀಡಿದ್ದಕ್ಕಾಗಿ ಕೃತಜ್ಞತೆಗಳು. ಕ್ಲೇವಲಪತ್ರ ವ್ಯವಹಾರಕ್ಕೆ ಸ್ಪಂದಿಸಿ, ಸೂಕ್ತಕಾಲದಲ್ಲಿ ಹಲವು ಮಾಹಿತಿಗಳನ್ನುಕಳುಹಿಸಿಕೊಟ್ಟ 
ಇಂಡಿಯನ್‌ ಕೌನ್ಸಿಲ್‌ ಆಫ್‌ ಸೋಷಿಯಲ್‌ ಸೈನ್ಸ್‌ ರಿಸರ್ಚ್‌, ದೆಹಲಿ ಇವರಿಗೂ ನನ್ನ ಕೃತಜ್ಞತೆಗಳು. 

ಈ ಸಂಶೋಧನ ಅಧ್ಯಯನವನ್ನು ಕೈಗೊಂಡಾಗ ತಮ್ಮಲ್ಲಿರುವ ಹಲವು ಗ್ರಂಥಗಳನ್ನು ನೀಡಿ ಬೆಂಬಲಿಸಿದ 
ಶ್ರೀ ಶ್ರೀರಾಮರೆಡ್ಡಿ ಶ್ರೀ ಬಿ.ಎಂ. ಜಯಶೀಲ, ಶ್ರೀ ಹೆಚ್‌.ಎಸ್‌. ರಘುನಾಥ, ಡಾ.ಮೋಹನ್‌ ಚಂದ್ರಗುತ್ತಿ ಡಾ. 
ಸಫಘ್ರಾಜ್‌ ಚಂದ್ರಗುತ್ತಿ ಡಾ. ಜಗದೀಶ್‌, ಡಾ. ಮಂಜುನಾಥ ಸಕಲೇಶ. ಶ್ರೀ.ಕೆ.ಜಿ.ವೆಂಕಟೇಶ್‌. ಶ್ರೀ. ಎಸ್‌. ಬಿ. 
ರಮೇಶ್‌, ಶ್ರೀಶ್ರೀಪಾದರಾವ್‌ ಬಿಚ್ಚುಗತ್ತಿ ಡಾ. ಕೆ.ಜಿ. ವೆಂಕಟೇಶ್‌ ಜೋಯಿಸ್‌, ಡಾ.ಬಿ.ವಿ. ಕಲ್ಲಾಪುರ ಮತ್ತು 
ರವೀಂದ್ರ ಪ್ರಕಾಶನಾಲಯದ ಶ್ರೀ ದಂತಿಯವರಿಗೆ ನನ್ನ ಕೃತಜ್ಞತೆಗಳು. 

ಹಲವು ವಿಚಾರಗಳ ಕುರಿತು ಚರ್ಚೆ ಮತ್ತು ಭಾಷಾಂತರಗಳಲ್ಲಿ ನೆರವಾದ ಶ್ರೀಹೆಚ್‌. ಆರ್‌. ಅಮರನಾಥ 

ಶ್ರೀ ರವೀಂದ್ರಭಟ್ಟ ಕುಳೀಬೀಡು, ಶ್ರೀ ಅನಂತ ನಾರಾಯಣ ಶ್ರೀ ಪಟ್ಟಾಭಿರಾಮಯ್ಯ, ಡಾ.ಶ್ಯಾಂಸುಂದರ್‌, ಶ್ರೀ 


ಅವಿನಾಶ್‌, ಡಾ.ಕುಂಸಿ ಉಮೇಶ್‌ ಮತ್ತುಸಣ್ಣ ಹನುಮಪ್ಪ ಜಿ, ಇವರಿಗೆ ನನ್ನ ಧನ್ಯವಾದಗಳು. 


ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಸಹಕರಿಸಿದ ವಿದ್ಯಾರ್ಥಿಮಿತ್ರ ಶ್ರೀ ಹೆಚ್‌. ಆರ್‌. ಪದ್ಗಾಕರ ಹೆಚ್ಚೆ 
ಶ್ರೀ.ಕೆ.ಜಿ.ನಾಗೇಶ್‌, ಶ್ರೀನದೀಮ್‌, ಶ್ರೀರಾಮಚಂದ್ರ ನಾಯಕ್‌, ಗುತ್ತಿಯ ಶ್ರೀ ಯಶವಂತಪ್ಪ ಮೇಷ್ಟು, ಶ್ರೀ 
ರವಿಚಂದ್ರ ಮತ್ತು ಶ್ರೀ ಹೆಚ್‌.ಕೆ.ಕುಲಕರ್ಣಿ ಯವರಿಗೆ ನನ್ನ ಕೃತಜ್ಞತೆಗಳು. ಛಾಯಾ ಚಿತ್ರಗಳಿಗೆ ಸಂಬಂಧಿಸಿದಂತೆ 
ಸಲಹೆ - ಸಹಕಾರ ನೀಡಿದ ಗೆಳೆಯ ಶ್ರೀ ಸತೀಶ್‌ರವರಿಗೆ, ಅಗತ್ಯವಾದ ರೇಖಾಚಿತ್ರಗಳನ್ನು ತೆಯಾರಿಸಿಕೊಟ್ಟ ಶ್ರಿ 
ಗಜಾನನಸ್ವಾಮಿ ಎಸ್‌. ಬಿ. ಹಿರೇಮಠ್‌ ರವರಿಗೆ ಹುತ್ಧೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 

ಈ ಅಧ್ಯಯನದ ಸಂದರ್ಭದಲ್ಲಿ ಹಲವು ರೀತಿಯ ಸಹಕಾರವನ್ನು ನೀಡಿದ ಆತ್ಮೀಯ ಗೆಳೆಯರಾದ ಶ್ರೀ 
ಹೆಚ್‌. ಆರ್‌. ತಿಪ್ಪೇಸ್ವಾಮಿ, ಪ್ರೀಡಿ.ನಾಗೇಶ್‌ಗೌಡ, ಶ್ರೀ ವಿ.ವೆಂಕಟೇಶ್‌, ಶ್ರೀ ಟಿ.ಮಂಜುನಾಥ್‌, ಶ್ರೀ ಹೆಚ್‌. 
ಎಸ್‌. ವಿಜಯ, ಡಾ.ಪ್ರಸನ್ನ ಕುಮಾರ್‌, ಡಾ. ಬಿ.ಪ.ಕುಮಾರ್‌, ಶ್ರೀ ಸದಾಶಿವ ರಾಮಚಂದ್ರಗೌಡ, 
ರವಿಕುಮಾರ್‌, ಶ್ರೀ ಪ್ರಸನ್ನ ಮೈಸೂರು, ಶ್ರೀ ಎಸ್‌. ಯೋಗೇಶ್ವರ ಮಿಶ್ರ, ಶ್ರೀ ಮಾರ್ಷಲ್‌ ಶರಾಮ್‌, ಶ್ರೀ ಹೆಚ್‌. 
ಎನ್‌. ಈಶ್ವರಪ್ಪ ಗುರುನಾಥ.ಬಿ.ಎಂ. ಹಾಗೂ ಶ್ರೀನಾಗೇಶ ರವರಿಗೆ ನನ್ನ ಧನ್ಯವಾಧಗಳು. 

ಮೊದಲಿನಿಂದಲೂ ನನ್ನ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶನ ನೀಡುತಿದ್ದ ನನ್ನ 
ಪ್ರೀತಿಯ ಮೇಷ್ಟ್ರು ದಿ.ನೋ. ಸಂ. ತಿಮ್ಮೇಗೌಡ ರವರನ್ನು ಈ ಸಂದರ್ಭದಲ್ಲಿ ಸ್ಥರಿಸುತ್ತೇನೆ. ನನ್ನ 
ಶ್ರೇಯೋಭಿವೃದ್ಧಿಯನ್ನು ಬಯಸುತ್ತಾ ಬಂದಿರುವ ಗುರುಗಳಾದ ಶ್ರೀ. ಎನ್‌.ಕೆ.ಹಾಲೇಶಪ್ಪ, ಡಾ.ಸಣ್ಣರಾಮ, 
ಡಾ.ಜ್ಯೋತಿಬಾಯಿ, ಶ್ರೀ ಸಿ.ಯು. ಸೋಮಶೇಖರಯ್ಯ, ಡಾ.ಕೆ.ಬಿ. ಧನಂಜಯ ಹಾಗೂ ನನ್ನ ಎಲ್ಲಾ 
ಗುರುವರ್ಗದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಅಧ್ಯಯನಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿ ಉತ್ತೇಜಿಸಿದ 
ಅಣ್ಣಶ್ರೀ ಕೆ. ಎಲ್‌. ರಾವ್‌, ತಮ್ಮ ಡಾ. ಕೆ. ಮಧು ಮತ್ತುನನ್ನ ಜೀವನ ಸಂಗಾತಿ ಶೋಭಾ ಇವರಿಗೆ ನನ್ನಕೃತಜ್ಞತೆಗಳು. 

ನನ್ನ ಅಧ್ಯಯನ ಮತ್ತು ಅಧ್ಯಾಪನ ಎರಡರಲ್ಲಿಯೂ ಶಿಸ್ತು ಮೂಡಲು ಕಾರಣವಾದ ಈ ಸಂಶೋಧನಾ 
ಅಧ್ಯಯನವನ್ನು ಕೈಗೊಳ್ಳಲು ಅನುಮತಿ ನೀಡಿದ ನನ್ನ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕರು, ನಿರ್ದೇಶಕರು 
ಹಾಗೂ ಆಡಳಿತ ವರ್ಗಕ್ಕೆ ನನ್ನ ಕೃತಜ್ಞತೆಗಳನ್ನು ಬಯಸುತ್ತೇನೆ. ನಾನು ಈ ಅಧ್ಯಯನದ ವೇಳೆಗೆ ಸೇವೆಸಲ್ಲಿಸಿದ 
ಹೊಸನಗರ, ಸೊರಬ, ಶಿಕಾರಿಪುರ ಮತ್ತು ಈಗ ಸೇವೆ ಸಲ್ಲಿಸುತಿರುವ ಸಾಗರದ ಶ್ರೀಮತಿ ಇಂದಿರಾಗಾಂಧಿ ಸರ್ಕಾರಿ 
ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಹದ್ಯೋಗಿ ಮಿತ್ರರಿಗೆ, ಬೋಧಕೇತರ ವರ್ಗದ ಮಿತ್ರರಿಗೆ ನನ್ನ 
ಕೃತಜ್ಞತೆಗಳು. 

ಮುಖ್ಯವಾಗಿ ನನ್ನ ಬರವಣಿಗೆಯನ್ನು ಅಂದವಾಗಿ ಮುದ್ರಿಸಿ ಕೊಟ್ಟಿರುವ ಶಂಕರಘಟ್ಟದ ಕಾವ್ಯ ಕಂಪ್ಯೂಟರ್‌ನ 
ಮಾಲೀಕರು ಹಾಗೂ ಗೆಳೆಯರಾದ ಶ್ರೀ ಟಿ.ಹೆಜ್‌. ಲೋಕೇಶ್ವರಪ್ಪ, ಶ್ರಿ.ಬಿ.ಶರತ್‌ ಹಾಗೂ ಸಿಬ್ಬಂದಿವರ್ಗದವರಿಗೆ 
ನನ್ನ ಕೃತಜ್ಞತೆಗಳು, ಅಂತಿಮವಾಗಿ ಈ ಮಹಾ ಪ ರ್ರಬಂಧಕ್ಕೆ ಅಚ್ಚು ಕಟ್ಟಾದ ರಕ್ಷಾ ್ಸಿ ಕವಚವನ್ನು ಹಾಕಿಕೊಟ್ಟ ಗಂಗಾ 
ಬೈಂಡಿಂಗ್‌ನ ಶ್ರೀ ಕಾಶಿ ಬಿರಾದಾರ್‌ ರವರಿಗೆ ಕೂಡಾ ಧನ್ಯವಾದಗಳನ್ನೂ ಸಲ್ಲಿಸುತ್ತೇನೆ. 


ಪ್ರಭಾಕರ ರಾವ್‌ ಕೆ. 


ಪರಿವಿಡಿ 


ಪುಟ ಸಂಖ್ಯೆ 

ಅಧ್ಯಾಯ-೧: ಪೀಠಿಕೆ 0೧-೪೩ 

೧.೧ ಅಧ್ಯಯನದ ಉದ್ದೇಶಮತ್ತು ವ್ಯಾಪ್ತಿ 

೧.೨ ಅಧ್ಯಯನದ ಆಧಾರ ಸಾಮಗ್ರಿಗಳು 

೧.೩ ಅಧ್ಯಯನದ ವಿಧಾನ 

೧.೪ ಈವರೆಗಿನ ಅಧ್ಯಯನಗಳು 

೧.೫ ರಾಜಕೀಯ ಸಂದರ್ಭ 
ಅಧ್ಯಾಯ -೨: ಯುದ್ದದ ಕಾರಣಗಳು ಮತ್ತು ವಿಧಗಳು ೪೪-೮೦ 

೨.೧ ಕಾರಣಗಳು :- 


ಉತ್ತರಾಧಿಕಾರಕ್ಕಾ ಗಿ, ಕಪ್ಪದ ಕಾರಣಕ್ಕಾ ಗಿಸ್ವ ಸಜಾತಿ ಕಾರಣದಿಂದ, ಸಿದ್ದಾಯಕ್ಕಾಗಿ, 
ಉಂಬಳಿಸಲ್ಲಿಸಲೊಲ್ಲದೆ, ಆತೀ PRE ಆನೆ ತಮಗೆ ಜೇಕಂದು ಮತ್ತು 
ತುರುಗಳವು. 


ಪಿ ಯುದ್ದದ ವಿಧಗಳು :- 
ತುರುಗೋಳ್‌, ಪೆಣುಯಲ್‌, ನೆಂಟನೆಡರ್‌, ಊರಳಿವು, ಗಡಿಯುದ್ದಗಳು, 
ಬಯಲಯುದ್ದಗಳು, 'ಕೋಟಿಕಾಳಗಗಳು, ಅಧಿಕಾರ ಸ್ಲಿರೀಕರಣಕ್ಕಾಗಿ 
ಚಕ್ರ ವರ್ತಿಗಳದಾಳಿಗಳು, ಮಹಾಮಂಡಲೇಶ್ವರರ ನಡುವಿನ ಯುದ್ಧಗಳು, ನಾಡುಗಳ 
ನಡುವಿನ ಸಂಘರ್ಷಗಳು ಹಾಗೂ ಅಗ್ರ ಡಿದ ಮೇಲಿನ ದಾಳಿಗಳು. 
ಅಧ್ಯಾಯ-೩ ಯುದ್ದದ ಸ್ವಧೂಪ ೮೧-೧೨೭ 

೩.೧ ಯುದ್ದರಂಗಗಳು, 

೩.೨ ಯುದ್ದದ ಕಾಲ, 

೩.೩ ಯುದ್ಧದ ಪೂರ್ವಸಿದ್ಧತೆ 

೩.೪ ಬಿಡಾರ 

೩.೫ ಯುದ್ದಪೂರ್ವ ಆಚರಣೆಗಳು 

೩.೬ ವೀಳ್ಯ ನೀಡುವುದು 

೩.೭ ಯುದ್ದ ರಂಗದಲ್ಲಿಸೇನಾರಚನೆ 

೩.೮ ಯುದ್ದದ ನಿಯಮಗಳು 

೩೯ ಹಚು ವಿಧಾನ ಮತ್ತು ಸ್ವರೂಪ 

೩.೧೦ ಕೋಟೆ ಕಾಳಗ, 
೩.೧೦.೧ ಕೋಟೆಗಳ ಪ್ರಾಮುಖ್ಯತೆ ಮತ್ತು ಕೆಲವು ಪ್ರಮುಖ ಕೋಟೆಗಳು, 
೩.೧೦.೨ ವೀರಗಲ್ಲು ಶಿಲ್ಪಗಳಲ್ಲಿ ಕೋಟಿಗಳ ಚಿತ್ರಣ, ೩.೧೦.೩ ಕೋಟೆಕಾಳಗದ ಸ್ವರೂಪ 

೩.೧೧ ವೈದ್ಯಕೀಯ ಸೌಲಭ್ಯ 

೩.೧೨ _ ಯುದ್ದದ ಪರಿಣಾಮ 


ಅಧ್ಯಾಯ-ಳ : ಆಯುಧಗಳು ಮತ್ತುಅತರ ಸಾಧನಗಳು 


೪.೧ 


೪.೨ 
೪.೩ 
೪,೪ 
೪.೫ 
೪೬ 
೪.೭ 
೪.೮ 
ಫೀ 


ಆಯುಧಗಳು 

೪.೧.೧ ಆಯುಧಗಳ ವರ್ಗೀಕರಣ 
ಆಕ್ರಮಣಾತ್ಥಾಕ ಆಯುಧಗಳು 
ರಕ್ಷಣಾತ್ಗಕ ಆಯುಧಗಳು 
ಧ್ವಜಗಳು 

ಯುದ್ಧವಾದ್ಯ ಪರಿಕರಗಳು 
ಛತ್ರಿಗಳು 

ಪಲ್ಲಕ್ಷಿಗಳು 

ಇತರೆ ಸಾಮಗ್ರಿಗಳು. 
ಯುದ್ದಪ್ರಾಣಿಗಳು- ವಾಹನಗಳು, 
೪೯.೧ ಕುದುರೆಗಳು, 

೪.೯.೨ ಆನೆಗಳು, 

೪.೯.೩ ಒಂಟೆಗಳು, 

೪.೯.೪ ವಾಹನಗಳು 


ಅಧ್ಯಾಯ- ೫: ಸೈನ್ಯದ ಸಂಘಟನೆ 


೫.೧ 
೫.೨ 
೫.೩ 
೫.೪ 
೫.೫ 
೫.೬ 
೫.೭ 


ಅಧ್ಯಾಯ 3 ಸೈನಿಕರು 


೬.೧ 


೬.೨ 
೬.೩ 


ಸೈನ್ಯದ ವಿಧಗಳು 

ಚತುರಂಗ ಬಲ 

ಸೈನ್ಯ ಸಂಗ್ರಹ 

ಆಧಿಕಾರಿ ವರ್ಗ 

ಸೈನಿಕರ ವೇತನ ಮತ್ತು ಕೊಡುಗೆಗಳು 
ಯುದ್ಧದಲ್ಲಿ ಸೈನಿಕೇತರ ವರ್ಗ 
ಸೈನಿಕರ ಉಡುಗೆ ತೊಡುಗೆಗಳು 


ಸೈನಿಕರ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನಲೆ. 

೬.೧.೧ ವೃತ್ತಿಸಮುದಾಯದ ವೀರರು, 

೬.೧.೨ ಸೆಟ್ಟಿಸಮುದಾಯದ ವೀರರು, 

೬.೧.೩ ದೀವರ ಮತ್ತು ನಾಯ್ಕ ಸಮುದಾಯದ ವೀರರು, 
೬.೧.೪ ಇತರೆ ಜಾತಿಗಳಿಗೆ ಸೇರಿದ ವೀರರು, 

೬.೧.೫ ಗಾವುಂಡರು, 

೬.೧.೬ ಗೌಡ, ಗವುಡ ಮತ್ತು ಗೌಂಡ ಸಮುದಾಯದವರು, 
೬.೧.೭ ನಾಯಕರು, 

ಸೈನಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳು- 
ವೀರತ್ವ- 


೧೨೮-೧೬೩ 


(೬೪-೨0೦0 


೨೦೧-೨೪೫ 


೬.೩.೧ ನಿಷ್ಠೆಯ ವಿವಿಧ ರೂಪಗಳು, 

೬.೩.೨ ಶಾಸನಗಳಲ್ಲಿ ವೀರತ್ವದ ವರ್ಣನೆ, 

೬.೩.೩ ವೀರತ್ವದ ವರ್ಣನೆಯಲ್ಲಿ ಉಪಮೆಗಳ ಬಳಕೆ, 
೬.೩೪ ಶೌರ್ಯದ ಬಿರುದುಗಳು 


೬.೪ ವೀರಗಲ್ಲುಶಾಸನ ಪಠ್ಯ ಮತ್ತು ಶಿಲ್ಪಗಳಲ್ಲಿ ಪರಲೋಕದ ಚಿತ್ರಣ. 
೬.೪.೧ ವೀರಸ್ವರ್ಗಕ್ಕೆ ಪ್ರಯಾಣ ಮತ್ತುಸ್ಪರ್ಗದ ಕಲ್ಪನೆ 
೬.೪.೨ ಶಿವಲೋಕದ ಕಲ್ಪನೆ ಮತ್ತು ವರ್ಣನೆ 
೬.೪.೩ ಜಿನಲೋಕ 
೬.೫ ವೀರಗಲ್ಲುಸ್ಥಾರಕಗಳು 
೬.೫.೧ ಶೈಲಿ ಮತ್ತು ಲಕ್ಷಣಗಳು, 
೬.೫.೨ ವೀರಗಲ್ಲುಗಳ ಸ್ಥಾಪಕರು, 
೬.೫.೩ ಶಾಸನೋಕ್ತಆಚರಣೆಗಳು 
೬.೬ ವೀರಗಲ್ಲುಶಿಲ್ಲಿಗಳು, ಬರಹಗಾರರು ಮತ್ತುಲಿಪಿಕಾರರು 
ಅಧ್ಯಾಯ-೭ ಉಪಸಂಹಾರ ೨೪೬-೨೫೫ 
ಅನುಬಂಧಗಳು ೨೫೬-೩೦೬ 
೧ ಶಾಸನೋಕ್ಷತುರುಗೋಳ್‌ ಕೇಂದ್ರಗಳು 
ಖಿ ಶಾಸನೋಕ್ತ ಕೋಟೆಗಳು 
೩ ಚಕ್ರವರ್ತಿಗಳ ಮತ್ತು ಅವರ ಅಧಿಕಾರಿಗಳ ಶಾಸನೋಕ್ತ ದಾಳಿಗಳು 
೪ ಮಾಂಡಲೀಕರ ನಡುವಿನ ಮತ್ತು ಮಹಾ ಮಂಡೇಳೇಶ್ವರರ ನಡುವಿನ 
ಶಾಸನೋಕ್ತಯುದ್ಧಗಳು 
೫ ಅಗ್ರಹಾರಗಳ ಮೇಲಿನ ದಾಳಿಗಳು 
೬ ದಂಡನಾಯಕರ, ಪಡೆವಳರ ಮತ್ತುತಳವಾರರ ಪಟ್ಟಿ 
೭ ವೀರರಿಗೆ ನೀಡಲಾದ ಕೊಡುಗೆಗಳ ಪ್ರಮಾಣ ಕುರಿತ ವಿವರ 
6. ಶಾಸನೋಕ್ತ್ಷವೀರರ ಪಟ್ಟಿ 
€ ಶಾಸನೋಕ್ತವೀರಗಲ್ಲು ಶಿಲ್ಪಿಗಳು, ಬರಹಗಾರರು ಮತ್ತು ಲಿಪಿಕಾರರ ಪಟ್ಟಿ 
pu ನಕ್ಷೆಗಳು KN ೩೦೭-೩೧೬ 
೧ ವೀರಗಲ್ಲು ಶಾಸನಗಳು ಕೆಂಡು ಬರುವ ಸ್ಥಳಗಳು 
ಸ ತುರುಗೋಳ್‌ ಕೇಂದ್ರಗಳು 
೩. ಚಕ್ರವರ್ತಿಗಳೆ ಅಥವಾ ಅವರ ಅಧಿಕಾರಿಗಳ ದಾಳಿಗಳು ಹಾಗೂ ಮಾಂಡಲೀಕರು 
ಮತ್ತು ಮಹಾ ಮಂಡಲೇಶ್ವರರ ನಡುವಿನ ಯುದ್ಧಗಳ ಕೇಂದ್ರಗಳು 
ಗ್ರಂಥಯಣ ೩೧೭-೩೨೯ 
x ರೇಖಾಚಿತ್ರ ಸಂಪುಟ - ಮಾದರಿ ರೇಖಾ ಚಿತ್ರಗಳು ೩೩೦-೩೫೩ 
* ಛಾಯಾಚಿತ್ರಗಳು ೩೫೪-೩೭೯ 


ಸಂಕೇತಾಕ್ಷರಗಳು :- 


ಅದೇ, - ಈ ಮೊದಲಿನಂತೆ . 

ಅನು - ಅನುವಾದ. 

ಎ.ಕೆ. - ಎಪಿಗ್ರಾಫಿಯಾ ಕರ್ನಾಟಿಕಾ . 
ಕ.ಐ - ಕರ್ನಾಟಕ ಇನ್‌ಸ್ಕಿಪ್ಪನ್ಸ್‌ 

ಕ್ರಿ.ಶ - ಕ್ರಿಸ್ತಶಕ 

ಚಿ - ಚಿಕ್ಕಮಗಳೂರು 
ಧಾ.ಜಿ.ಶಾ.ಸೂ - ಧಾರವಾಡ ಜಿಲ್ಲಾಶಾಸನ ಸೂಚಿ . 
ಪ್ರ.ಸಂ. - ಪ್ರಧಾನ ಸಂಪಾದಕರು. 
ಎಂ.ಎ.ಆರ್‌ - ಮೈಸೂರು ಅರ್ಕಿಯಲಾಜಿಕಲ್‌ ರಿಪೋರ್ಟ್‌. 
ಎಸ್‌.ಐ. ಐ - ಸೌತ್‌ ಇಂಡಿಯನ್‌ ಇನ್‌ಸ್ಕಿಪ್ಪನ್ಸ್‌. 
ಅ.ಕೆ - ಅರಸಿಕೆರೆ 

ನ - ನಗರ 

ಬೇ - ಬೇಲೂರು 

ಶಿಕಾ - ಶಿಕಾರಿಪುರ 

ಶಿವ - ಶಿವಮೊಗ್ಗ 

ಸಾ - ಸಾಗರ 

ಸು - ಸುಮಾರು. 

ಸೊ - ಸೊರಬ 

ಸಂ - ಸಂಖ್ಯೆ. 

(ಸಂ). - ಸಂಪಾದಕರು. 

ಹಾ - ಹಾನಗಲ್‌. 

ಹಿರೇ - ಹಿರೇಕೆರೂರ್‌. 


ಹೊ - ಹೊನಾಳಿ. 


೩ 


೧.೧ 
೧.೨ 
೧.೩, 
೧.೪ 
೧.೫ 


ಅಧ್ಯಾಯ -0 
ಪೀಠಿಕೆ 


ಅಧ್ಯಯನದ ಉದ್ದೇಶಮತ್ತು ವ್ಯಾಪ್ತಿ 
ಅಧ್ಯಯನದ ಆಧಾರ ಸಾಮಗ್ರಿಗಳು 
ಅಧ್ಯಯನದ ವಿಧಾನ 

ಈವರೆಗಿನ ಅಧ್ಯಯನಗಳು 
ರಾಜಕೀಯ ಸಂದರ್ಭ 


ಅಧ್ಯಾಯ-೧ 
ಪೀಠಿಕೆ 


ಮಾನವನಲ್ಲಿರುವ “ಕ್ಕ ಸೊತ್ತುಮಾಡಿಕೊಳ್ಳುವ ಸ್ವಭಾವವು” ಯುದ್ದಅಥವಾ ಸಂಘರ್ಷಕ್ಕೆ ಕಾರಣವಾಗಿದೆ. 
ರಾಜ್ಯ ವ್ಯವಸ್ಥೆಯ ಅಸಿತ್ವಕ್ಕಿಂತ ಮೊದಲಿನಿಂದಲೂ ಮಾನವ ಜನಾಂಗವು ಸಂಘರ್ಷದಲ್ಲಿನಿರತವಾಗಿರುವುದು ಕಂಡು 
ಬರುತ್ತದೆ. ಇದರಿಂದಾಗಿ ಇಂದಿಗೂ ಜಗತಿನಲ್ಲಿ "ಯುದ್ದ ರಹಿತಸ್ಥಿಶಿ' ಎಂಬುದು ಅಸಾಧ್ಯವಾದ ಆದರ್ಶವಾಗಿ ಉಳಿದಿದೆ. 
ಯುದ್ದದ ದುಷ್ನರಿಣಾಮಗಳು ಅರಿವಿಗೆ ಬಂದಿದ್ದರೂ ಮಾನವನ ಸ್ವಭಾವದಲ್ಲಿ ಬದಲಾವಣೆಯಾಗಿರುವುದಿಲ್ಲ. 
ಬದಲಾವಣೆಯಾಗಿರುವುದು ಯುದ್ದದ ಕಾರಣಗಳಲ್ಲಿ ಮತ್ತು ಉಪಯೋಗಿಸುವ ಶಸ್ಟಾಸ್ತಗಳಲ್ಲಿ ಮಾತ್ರ. ಯುದ್ದದ 
ಉದ್ದೇಶವು ಎಲ್ಲಾಕಾಲ ಘಟ್ಟದಲ್ಲಿಯೂ ಒಂದೇ ಆಗಿದೆ. ಅದೆಂದರೆ ಶತ್ರುವಿನ ಬಲವನ್ನು ಗೆಲ್ಲುವುದು ಮತ್ತು ಶತ್ರುವು 
ಮತ್ತೆ ಬಲಗೊಳ್ಳದಿರುವಂತೆ ದಮನಿಸುವುದಾಗಿದೆ.” ಇಂತಹ ಹೋರಾಟ ಅಥವಾ ಸಂಘರ್ಷಗಳಿಗೆ ಸಮಕಾಲೀನ 
ವಿಜ್ಞಾನ- ತಂತ್ರಜ್ಞಾನ ಕ್ಷೇತ್ರಗಳ ಬೆಳವಣಿಗೆಯನ್ನು ಬಳಸಿಕೊಳ್ಳಲಾಗಿದೆ, ಅಲ್ಲದೆ ಇವುಗಳಿಗೆ" ಮೌಲ್ಯ' ದ ರೂಪವನ್ನು 
ಅನ್ವಯಿಸಲಾಗಿದೆ. 

" ಯುದ್ಧ' ವೆಂದರೇನು? ಎಂಬುದಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ನೀಡಲಾಗಿದೆ. * ಪ್ರತಿಯೊಂದು 
ವ್ಯಾಖ್ಯಾನವು ಕೂಡಾ ಅದನ್ನು ನೀಡಿರುವವರ ರಾಜಕೀಯ ಅಥವಾ ತಾತ್ಚಿಕ ದೋರಣೆಯನ್ನು ಪ್ರತಿಬಿಂಬಿಸುತ್ತದೆ. 
ಸಿಸಿರೋ ಪ್ರಕಾರ ಯುದ್ಧವು“ ಒಂದು ಬಲಾಧಾರಿತ ಸಂಘರ್ಷ”. ಹ್ಯೂಗೋ ಗ್ರೋಷಿಯಸ್‌ರವರು, “ ಯುದ್ದ 
ವೆಂಬುದು ವಿವಿಧ ಗುಂಪುಗಳು ಸಂಘರ್ಷದಲ್ಲಿ ತೊಡಗಿರುವ ಸ್ಥಿತಿ” ಎಂದು ಅಭಿಪ್ರಾಯಿಸಿರುವರು. ಥಾಮಸ್‌ 
ಹಾಬ್ಸ್‌ ರವರು “ ಯುದ್ದವನ್ನು ಒಂದು ಪ್ರವೃತಿ” ಎಂದಿದ್ದಾರೆ. 

ಯುದ್ಧಕ್ಕೆ ರಾಜಕೀಯದ ಮತ್ತು ವೈಚಾರಿಕತೆಯ ವ್ಯಾಖ್ಯಾನವನ್ನು ಕೆಲವರು ನೀಡಿರುವರು, ಅವರಲ್ಲಿ ಕ್ಲಾಸ್‌ 
ವಿಟ್ಟ ಮತ್ತು ರೂಸೋ ಪ್ರಮುಖರು. ಕ್ಸಾಸ್‌ವಿಟ್ಟ ರವರು “ಯುದ್ದವು ರಾಜಕೀಯದ ಮುಂದುವರೆಯುವಿಕೆಯ 
ಸಾಧನ” ಎಂದು ವ್ಯಾಖ್ಯಾನಿಸಿದ್ದಾರೆ. ರೂಸೊ, “ಯುದ್ದವು ವಿಷಯಾಧಾರಿತ ವಿನಃ ವ್ಯಕ್ತಿ ಆಧಾರಿತವಲ್ಲ, 


ಅದು ವ್ಯಕ್ತಿ- ವ್ಯಕಿಗೆ ಸಂಬಧಿಸಿದ್ದಲ್ಲ, ರಾಜ್ಯಗಳಿಗೆ ಸಂಬಂಧಿಸಿದುದಾಗಿದೆ ” ಎಂದು ಅಭಿಪ್ರಾಯಿಸಿದ್ದಾರೆ. 


೧ 


ವೆಬ್‌ಸ್ಟರ್‌ ಡಿಕ್ಷನರಿ ಯಲ್ಲಿ “ ಯುದ್ದವು ಬಹಿರಂಗ ಮತ್ತುಘೋಷಿತ ಸ್ಥಿತಿಯಾಗಿದ್ದು, ರಾಜ್ಯ ಅಥವಾ ರಾಷ್ಟ್ರಗಳ 
ನಡುವಿನ ಶಸ್ತ್ರ ಸಂಘರ್ಷವಾಗಿದೆ ಅಥವಾ ಅಂತಹ ಸಂಘರ್ಷದ ಅವಧಿಯಾಗಿದೆ ” ಎಂದು ರಾಜಕೀಯ 
ದೃಷ್ಟಿಕೋನದಿಂದ ಅರ್ಥೈಸಲಾಗಿದೆ. 

ರಾಜಕೀಯ ಮತ್ತು ವೈಚಾರಿಕತೆಯ ಹಿನ್ನಲೆಯ ವ್ಯಾಖ್ಯಾನಗಳು ಸೀಮಿತವಾದ ಅರ್ಥವನ್ನು ನೀಡುತ್ತವೆ. 
ಅವುಗಳ ಪ್ರಕಾರ “ಯುದ್ದವು ರಾಜ್ಯಗಳ ನಡುವಿನ ಸಂಘರ್ಷ ” ವಾಗಿದೆ. ರಾಜ್ಯ ನಿರ್ಮಾಣದ ಪೂರ್ವದಲ್ಲಿ ನಡೆದ 
ಸಂಘರ್ಷಗಳು ಮತ್ತು ರಾಜ್ಯ ಹಾಗೂ ರಾಜ್ಯೇತರ ಗುಂಪುಗಳ ನಡುವಿನ ಸಂಘರ್ಷವನ್ನು ಇಲ್ಲಿನಿರ್ಲಕ್ಕಿಸಲಾಗಿದೆ. 
ಘೋಷಿತ ಹೋರಾಟವನ್ನು ಮಾತ್ರ ಯುದ್ಧವೆಂದು ಪರಿಗಣಿಸಿದ್ದು, ಅಘೋಷಿತ ಮತ್ತುಹಠಾತ್‌ ದಾಳಿಗಳನ್ನು ಯುದ್ಧದ 
ವ್ಯಾಪಿಯಿಂದ ದೂರವಿಡಲಾಗಿದೆ. ಜಾನ್‌ ಕೀಗಾನ್‌ ಎಂಬ ಮಿಲಿಟರಿ ಇತಿಹಾಸಕಾರರು ಯುದಕ್ಕೆ ಕೆಲವು ಲಕ್ಷಣಗಳನ್ನು 
ಅನ್ವಯಿಸಿದ್ದಾರೆ, “ಯುದ್ದವು ರಾಜ್ಯಗಳನ್ನೊಳಗೊಂಡ ವ್ಯವಹಾರ, ಅದರಲ್ಲಿ ಘೋಷಿತ ಆರಂಭ ಮತ್ತು ನಿರೀಕ್ಕಿತ 
ಮುಕಾಯ ವಿರುತದೆ. ಸುಲಭವಾಗಿ ಗುರುತಿಸಬಹುದಾದ ಹೋರಾಟಗಳಿರುತವೆ ಹಾಗೂ ಅಧೀನರಿಂದ ಉಚ್ಛಮಟ್ಟದ 
ನಿಷ್ಠೆಯನ್ನು ಯುದ್ಧವು ಒಳಗೊಂಡಿರುತುದೆ” ಎಂದು ಅವರು ಅಭಿಪ್ರಾಯ ಪಟ್ಟಿರುವರು. 

ಆಕ್ಲಘರ್ಡ ಡಿಕ್ಸ್ನನರಿಯಲ್ಲಿಯುದ್ದವನ್ನು ವಿಶಾಲಾರ್ಥದಲ್ಲಿ ಅರ್ಥೈಸಲಾಗಿದೆ. “ ಯುದ್ಧವೆಂಬುದು ಜೀವಿಗಳ 
ನಡುವೆ ನಡೆಯುವ ಎಲ್ಲರೀತಿಯ ಸಂಘರ್ಷವಾಗಿದೆ. ಅಂದರೆ ಪರಸ್ಪರ ವಿರೋಧಿ ಬಲಗಳ ಅಥವಾ ಸಿದ್ದಾಂತಗಳ 
ನಡುವಿನ ಹೋರಾಟವಾಗಿದೆ.” ಇದು ಅಹಿಂಸಾ ರೂಪದ ಸಂಘರ್ಷಗಳನ್ನುಕೂಡಾ ಯುದ್ಧದ ವ್ಯಾಪಿಗೊಳಪಡಿಸುತುದೆ. 
ಉದಾಹರಣೆಗೆ, ವಿಭಿನ್ನಧಾರ್ಮಿಕ ಸಿದ್ದಾಂತಗಳ ನಡುವಿನ ಹಾಗೂ ವಾಣಿಜ್ಯ ಸಂಸ್ಥೆಗಳ ನಡುವಿನ ಸಂಘರ್ಷಗಳು ಈ 
ವ್ಯಾಪಿಗೊಳಪಡುತವೆ. 

ಯುದ್ದಗಳು ಮುಖ್ಯವಾಗಿ ಆರ್ಥಿಕ ಕಾರಣಗಳಿಂದಾಗಿಯೇ ಸಂಭವಿಸುತ್ತವೆ ಎಂದು ಗ್ರೀಕ್‌ ತತ್ವಶಾಸ್ಪಜ್ಞರ 
ಮತ್ತು ಸಮಾಜ ಚಿಂತಕರ ಅಭಿಪ್ರಾಯವಾಗಿದೆ. ಐಷಾರಾಮದ ಬಯಕೆಯಿಂದಾಗಿ ರಾಜ್ಯಗಳು ವಿಸರಣೆ ಹೊಂದಲು 
ಇಚ್ಛಿಸುವುದರಿಂದ ಯುದ್ಧಗಳು ಸಂಭವಿಸುತ್ತವೆ ಎನ್ನಲಾಗಿದೆ. ಮನಶಾಸ್ತ್ರಜ್ಞರು ವ್ಯಕ್ತಿಯಲ್ಲಿರುವ ಹಸಿವು, ಲೈಂಗಿಕ 
ಬಯಕೆ, ನೋವು, ಅಸಮಾಧಾನ, ಸಮಾನ ಸ್ಥಾನ-ಮಾನ ಹೊಂದುವ ಇಚ್ಛೆ ಮೊದಲಾದವುಗಳಿಂದ ಯುದ್ಧವು 
ಸಂಭವಿಸುತದೆ ಎಂದಿದ್ದಾರೆ. ಹೆಗಲ್‌ನ ದರ್ಶನವು “ ಯುದ್ದ ಅಥವಾ ಹಿಂಸಾತ್ಮಕ ಸಂಘರ್ಷದಿಂದಲೇ ತಾಶ್ಚಿಕ, 
ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಚಾರಗಳನ್ನೊಳಗೊಂಡಂತೆ ಎಲ್ಲಾ ಬದಲಾವಣೆಗಳು ಸಾಧ್ಯ ” ಎನ್ನುತದೆ. 
ವಾಲ್ಟೇರ್‌ನು ಯುದ್ಧವನ್ನು ಕ್ಷಾಮ ಮತ್ತು ಪ್ಲೇಗುಗಳ ಸಾಲಿಗೆ ಸೇರಿಸಿದ್ದಾನೆ. 

ಯುದ್ಧವನ್ನು ಮಾನವ ಸಮಾಜವು ಅಂಗೀಕರಿಸಿದುದರಿಂದ ಅದರಲ್ಲಿ ಭಾಗಿಯಾಗುವುದು " ಪ್ರತಿಷ್ಠೆಯ 
ಮೌಲ್ಯವೆಂದು' ಪರಿಗಣಿಲ್ಲಟ್ನಿತು. ಯುದ್ಧಕ್ಕೆ ಅವಶ್ಯವಾದ ತರಬೇತಿ, ಸಿದ್ಧತೆ ಮೊದಲಾದವುಗಳನ್ನು ಕುರಿತು ಹಲವು 


೨ 


ಕೃತಿಗಳು ರಚನೆಯಾಗತೊಡಗಿದವು. ಅಲ್ಲದೆ ಆಧುನಿಕ ಯುಗದಲ್ಲಿಯೂ ಯುದ್ದವಿಚಾರಗಳು ಅಥವಾ ಮಿಲಿಟರಿ 
ವಿಚಾರಗಳ ಅಧ್ಯಯನವು ಪ್ರಾಮುಖ್ಯತೆ ಪಡೆದಿದೆ. ಯುದ್ದಗಳ ಅಧ್ಯಯನವೆಂದರೆ ಯುದ್ಧಗಳು ನಡೆದ ಸ್ಥಳಗಳು, ಯಾರ 
ನಡುವೆ ನಡೆಯಿತು? ಮತ್ತು ಅದರ ಫಲಿತಾಂಶವೇನು? ಎಂಬ ವಿಷಯಗಳಲ್ಲ .ಅದು ಯುದ್ಧದ ಹಿನ್ನಲೆ, ಸಂಘಟನೆ, 
ನಿರ್ವಹಣೆ, ತಂತ್ರ, ಶಸ್ಟಗಳ ಸ್ವರೂಪ, ಪರಿಣಾಮ ಮತ್ತು ಯುದ್ದದ ಸಾಮಾಜಿಕ, ಆರ್ಥಿಕ ಆಯಾಮಗಳನ್ನು 
ಒಳಗೊಂಡಿರಬೇಕು. ಹದಿನೆಂಟನೇ ಶತಮಾನದಲ್ಲಿ ಪಾಶ್ಚಾತ್ಯ ದೇಶಗಳ ಆಧುನಿಕ ಇತಿಹಾಸದ ಬರವಣಿಗೆಯಲ್ಲಿ 
ಯುದ್ದಗಳ ಅಧ್ಯಯನವು ಸ್ಥಾನ ಪಡೆಯಿತು. ಅನೇಕ ವರ್ಷಗಳವರೆಗೆ ಈ ಅಧ್ಯಯನವು ಒಂದು ಪ್ರತ್ಯೇಕವಾದ ಮತ್ತು 
ಕೆಲವೇ ವಿದ್ವಾಂಸರ ಅಧ್ಯಯನದ ವಿಷಯವಾಗಿದ್ದಿತು. ಮೊದಲಿಗೆ EE ಯುದ್ಧಗಳ ಬಗ್ಗೆ ವಿದ್ವಾಂಸರು ತಮ್ಮ 
ಗಮನವನ್ನುಕೇಂದ್ರೀಕರಿಸಿದ್ದರು. ಭಾರತದಲ್ಲಿ ಹತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿಯುದ್ದ ಹಾಗೂ ಸೈನಿಕ 
ವಿಚಾರಗಳನ್ನು ಕುರಿತು ಬರವಣಿಗೆಗಳು ಆರಂಭಗೊಂಡಿತು . ಮೊದಲಿಗೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಯುದ್ದ 
ವಿಚಾರಗಳನ್ನು ಕುರಿತು ಗಮನ ನೀಡಲಾಯಿತು. ಪ್ರಸುತ ಅಧ್ಯಯನದ ಸಂದರ್ಭದಲ್ಲಿ ಎರಡು ವಿರೋಧಿ ಬಣ 
ಅಥವಾ ಗುಂಪುಗಳ ನಡುವಿನ ಶಸ್ತ್ರ ಸಂಘರ್ಷವನ್ನು ಯುದ್ಧವೆಂದು ಪರಿಗಣಿಸಲಾಗಿದೆ. ಅಧ್ಯಯನದ ಭೌಗೋಳಿಕ 
ಮತ್ತು ಕಾಲದ ವ್ಯಾಪ್ತಿಯಲ್ಲಿನಡೆದ ಗ್ರಾಮ- ಗ್ರಾಮಗಳ ನಡುವಿನ, ಗ್ರಾಮ ಮತ್ತುಅಗ್ರಹಾರಗಳೆ ನಡುವಿನ, ನಾಡುಗಳ 
ಮಾಂಡಲೀಕರ ನಡುವಿನ, ಮಹಾ ಮಂಡಲೇಶ್ವರರ ನಡುವಿನ, ಮತ್ತು ರಾಜ್ಯಗಳ ನಡುವೆ, ನಡೆದ ಸಂಘರ್ಷಗಳು 
ಹಾಗೂ ರಾಜ್ಯವಾಗಿ ಸಂಘಟಿತವಾಗದೆ, ಬುಡಕೆಟ್ಟು ಅಥವಾ ಕುಲ ಅಥವಾ ಜನಾಂಗವಾಗಿ ಸಂಘಟಿತರಾಗಿ ತಮ್ಮ 
ಜೀವನೋಪಾಯಕ್ಕಾಗಿ ಗ್ರಾಮಗಳ ಮೇಲೆ ಮಾಡಿದ ದಾಳಿಗಳನ್ನು ಯುದ್ದದ ವ್ಯಾಪಿಗೆ ತೆಗೆದುಕೊಳ್ಳಲಾಗಿದೆ. 
ಘೋಷಿತ ಮತ್ತುಅಘೋಷಿತವಾದ ತುರುಗೋಳ್‌, ಪೆಣ್ಣುಯ್ಯಲ್‌, ಮೊದಲಾದ ಘಟನೆಗಳ ಸ್ವರೂಪಮತ್ತು ಉದ್ದೇಶ 
ವೇನಿದ್ದರೂ ಅವುಗಳನ್ನು ಯುದ್ದವೆಂದೇ ಪರಿಗಣಿಸಲಾಗಿದೆ. 

ಕರ್ನಾಟಕದ ಸಂದರ್ಭದಲ್ಲಿ ಕ್ರಿ.ಶ. ೧೦ ನೇ ಶತಮಾನದ ವೇಳೆಗೆ ಸಮಾಜವು ಯುದ್ಧವನ್ನು ಅಗತ್ಯ ಮತ್ತು 
ಅನಿವಾರ್ಯವೆಂದು ಒಪ್ಪಿಕೊಂಡಿದ್ದಿತು. ಅದಕ್ಕೆ ಅಂದಿನ ಸಾಮಾಜಿಕ- ರಾಜಕೀಯ ಸಂದರ್ಭವು ಕಾರಣವಾಗಿದ್ದಿತು. ೧೨ನೇ 
ಶತಮಾನದವರೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ " ವೀರರಸವೇ' ಪ್ರಧಾನವಾಗಿದ್ದು ಯುದ್ದ ಕಲೆಯನ್ನು ವರ್ಣಿಸುವ ಮತ್ತು 
ಯುದ್ದ ವೀರರನ್ನು ಮುಕ್ತ ಕಂಠದಿಂದ ಶ್ಲಾಫಿಸುವ ಪರಂಪರೆಯು ಅಸಿತ್ವದಲ್ಲಿದ್ದಿತು. ಅಂದಿನ ವೀರಕಾವ್ಯಗಳು, ನೀತಿ 
ಶಾಸ್ತ್ರಕೃತಿಗಳು ಹಾಗೂ ವೀರಗಲ್ಲು ಶಾಸನಗಳು "ಜಿತೇನ ಲಭ್ಯತೇ ಲಕ್ಷ್ಮೀಃ ಮೃತೇನಾಪಿ ಸುರಾಂಗನಾ, ಕ್ಷಣ 


ಈ 


ವಿದ್ವಂಸನೀಕಾಯೇ ಕಾ ಚಿಂತಾ ಮರಣೇ ರಣೆಳ' ಎಂಬ ಶೋಕವನ್ನುಪ್ರಧಾನ ಘೋಷಣೆಯನ್ನಾಗಿ ಹೊಂದಿದ್ದವು. 
ಪ್ರಾಚೀನ ರಾಜನೀತಿ ಶಾಸ್ತಗಳು ಯುದ್ದ ವಿಚಾರಗಳನ್ನು ವಿಶ್ಲೇಷಿಸಿವೆ. ಆದರೆ ಯುದ್ಧವನ್ನು ಅಂತಿಮ 


ಆಯುಧವೆಂದು ಪರಿಗಣಿಸಿವೆ. ಕೌಟಿಲ್ಯನು “ಯುದ್ದ ಮತ್ತು ಶಾಂತಿ ಮೂಲಕ ಅನುಕೂಲವಾಗುವ ಸಂಧರ್ಭವು 


೩ 


ಸಮಾನವಾಗಿದ್ದಲ್ಲಿ ಶಾಂತಿಗೆ ಪ್ರಾಧಾನ್ಯತೆ ನೀಡಬೇಕು” ಎಂದಿದ್ದಾನೆ. ಆರ್ಥಿಕ ನಷ್ಟಮತ್ತುಜೀವಹಾನಿಗೆ ಕಾರಣವಾಗುವ 
ಯುದ್ಧಕ್ಕಿಂತ ಒಳಸಂಚಿನ ಮೂಲಕ ಉದ್ದೇಶ ಸಾಧನೆಗೆ ಆತನು ಪ್ರಾಧಾನ್ಯತೆ ನೀಡಿರುವನು. ಮೂರನೇ ಸೋಮೇಶ್ವರನು 
ಮಾನಸೋಲ್ಲಾಸದಲ್ಲಿ “ಯುದ್ದದಲ್ಲಿ ಜಯವು ಖಂಡಿತವಲ್ಲ ರಾಜ್ಯವು- ಜೀವವು ಉಳಿಯುವುದು ಸಂಶಯವೇ 
ಆದುದರಿಂದ ದಂಡೋಪಾಯವು ಕಷ್ಟಕಮವಾದುದೆಂದು” ಅಭಿಪ್ರಾಯಿಸಿ ಸಾಮೋಪಾಯಕ್ಕೆ ಆದ್ಯತೆ ನೀಡಿದ್ದಾನೆ.* 
ದುರ್ಗಸಿಂಹನು ಕೂಡಾ ಶಸ್ಪಕ್ಟಿಂತ ಮಂತ್ರೋಪಾಯವು ಹೆಚ್ಚು ಪ್ರಭಾವಯುತವಾದುದು ಎಂದಿರುವನು? ಯುದ್ಧವನ್ನೇ 
ಪ್ರಧಾನ ಕಥಾ ವಸುವಾಗಿಟ್ಟುಕೊಂಡು "ವಿಕ್ರಮಾರ್ಜುನ ವಿಜಯವನ್ನು) ರಚಿಸಿದ ಮಹಾಕವಿ ಪಂಪನೇ, ಈ 
ಮೊದಲು ಜನನಾಶಕ್ಕೆ ಕಾರಣವಾಗುವ ಯುದ್ಧವನ್ನುನಿರಾಕರಿಸುವ ವಸುವುಳ್ಳ " ಅದಿಪುರಾಣ' ವನ್ನು ರಚಿಸಿರುವುದು 
ಗಮನಿಸಬೇಕಾದ ಅಂಶವಾಗಿದೆ. 

ಯುದ್ಧವನ್ನು ಅಂಗೀಕರಿಸುವ ಮತ್ತುನಿರಾಕರಿಸುವ ದೋರಣೆಗಳ ನಡುವೆಯೇ, ಅದು ಮುಂದುವರೆಯುತ್ತ 
ಸಾಗಿರುವುದನ್ನು ನೋಡಬಹುದು. ಈ ಅಧ್ಯಯನ ಸಂದರ್ಭದಲ್ಲಿ ಯುದ್ಧವನ್ನು ಒಂದು "ಶ್ರೇಷ್ಠ ಮೌಲ್ಯ' ವೆಂದು 
ಎತ್ತಿಹಿಡಿಯುವ ಅಥವಾ ಸಾಮಾಜಿಕ - ರಾಜಕೀಯ ಅನಿಷ್ಟವೆಂದು ಅರೋಪಿಸುವ ಉದ್ದೇಶವಿಲ್ಲ. ಬದಲಿಗೆ ಯುದ್ಧವು 
ಒಳಗೊಂಡಿರುವ ವಿವಿಧ ವಿಚಾರಗಳನ್ನು ವಿಶ್ಲೇಷಿಸುತ್ತ ಅದರ ಹಿನ್ನಲೆಯಲ್ಲಿ ಅಂದಿನ ಸಾಮಾಜಿಕ- ರಾಜಕೀಯ 
ಸಂರಚನೆಯನ್ನು ಅರಿತು ಕೊಳ್ಳುವುದು ಮುಖ್ಯವಾಗಿದೆ. 

೧.೧ ಅಧ್ಯಯನದ ಉದ್ದೇಶ ಮತ್ತುವ್ಯಾಪ್ತಿ: 

ಈ ಅಧ್ಯಯನದ ಉದ್ದೇಶವು, ಯುದ್ದಗಳು ಯಾವಾಗ, ಯಾರ ನಡುವೆ ಮತ್ತುಎಲ್ಲಿ ನಡೆಯಿತೆಂದು 
ಕಾಲಾನುಕ್ರಮಣಿಕೆಯನ್ನಾಧರಿಸಿ ವಿವರಿಸುವುದಿಲ್ಲ. ಅಲ್ಲದೆ ಈ ವರೆಗೆ ಯುದ್ದ ವಿಚಾರಗಳಲ್ಲಿ “ಸಮಗ್ರ ಅಧ್ಯಯನವು” 
ಹೆಚ್ಚಾಗಿ ನಡೆದಿದೆ. ಪ್ರಸ್ತುತ ಅಧ್ಯಯನವು ಯುದ್ಧದ ವಿಚಾರಗಳನ್ನು ಕುರಿತು “ಸೂಕ್ಷ್ಮ ಮತ್ತು ಸ್ಥಳೀಯ” 
ಅಧ್ಯಯನವಾಗಿದೆ. ಇಲ್ಲಿ ಯುದ್ದದ ಸನ್ನಿವೇಶಕ್ಕಿಂತ ಯುದ್ದದ ಹಿನ್ನಲೆ ಕುರಿತು ಅಧ್ಯಯನಕ್ಕೆ ಪ್ರಾಮುಖ್ಯತೆ ನೀಡಿದೆ. 
ಸಮಗ್ರ ಅಧ್ಯಯನದ ಸಂದರ್ಭದಲ್ಲಿ ಪ್ರಾದೇಶಿಕ ವೈವಿದ್ಯತೆಗಳನ್ನು ನಿರ್ಲಕ್ಕಿಪಿ, ವಿಷಯಗಳ ಸಾಮಾನ್ಯೀಕರಣ 
ವಾಗುವ ಸಾಧ್ಯತೆಯಿರುತ್ತದೆ. ಸೂಕ್ಷ್ಮ ಮತ್ತು ಸ್ಥಳೀಯ ಮಟ್ಟದ ಅಧ್ಯಯನದಲ್ಲಿ ಪ್ರಾದೇಶಿಕ ವೈವಿಧ್ಯತೆವುಳ್ಳ ಅನೇಕ 
ವಿಚಾರಗಳು ಬೆಳಕಿಗೆ ಬರುವ ಸಾಧ್ಯತೆಯಿರುತವೆ. 

ಪ್ರಸುತ ಅಧ್ಯಯನವು ಯುದ್ಧಗಳ ವೈವಿದ್ಯತೆ, ಯುದ್ಧಗಳಿಗೆ ಕಾರಣವಾದ ಅಂಶಗಳು ಹಾಗೂ ಅವು ಶಾಸನಗಳಲ್ಲಿ 
ವ್ಯಕವಾದ ರೀತಿಯನ್ನು ವಿಶ್ಲೇಷಿಸುತ್ತ ಯುದ್ಧಕ್ಕೆ ಅಗತ್ಯವಾದ ಸೈನ್ಯ ಮತ್ತುಇತರೆ ಪರಿಕರಗಳನ್ನು ಸಂಘಟಿಸಿಕೊಳ್ಳುತಿದ್ದ 
ರೀತಿಯ ಮೇಲೆ ಬೆಳಕು ಚೆಲ್ಲುವ ಮೂಲಕ ಮಧ್ಯಕಾಲೀನ ಕರ್ನಾಟಕದ ರಾಜನೀತಿ ಇತಿಹಾಸವನ್ನು ರಚಿಸುವ 


ಪ್ರಯತ್ನವಾಗಿದೆ. 


ಮಧ್ಯಕಾಲೀನ ಕರ್ನಾಟಕದ ಯುದ್ದಗಳಲ್ಲಿ ಭಾಗಿಯಾಗುತಿದ್ದ ಜನವರ್ಗವು ಯಾವುದು? ನಿರಂತರವಾಗಿ 
ನಡೆಯುತ್ತಿದ್ದ ಯುದ್ಧಗಳಿಗೆ ಅಂದಿನ ಸಮಾಜದ ಪ್ರತಿಕ್ರಿಯೆ ಯಾವ ರೀತಿಯಿದ್ದಿತು? ಹಾಗೂ ಅಂದಿನ ಯುದ್ದಗಳಿಂದಾಗಿ 
ಸಮಾಜದಲ್ಲಿ ರೂಪುಗೊಂಡಿದ್ದ ಯುದ್ಧವನ್ನು ಸಮರ್ಥಿಸುವ ನಂಬಿಕೆ ಮತ್ತುಆಚರಣೆಗಳನ್ನು ವಿಶ್ಲೇಷಿಸುವ ಮೂಲಕ, 
ಸೈನಿಕ ದೃಷ್ಟಿ ಕೋನದಿಂದ ಮಧ್ಯಕಾಲೀನ ಸಮಾಜವನ್ನು ಅರಿಯುವ ಪ್ರಯತ್ನವು ಈ ಅಧ್ಯಯನದ್ದಾಗಿದೆ. 

ಯುದ್ಧಗಳ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವವು ಕೂಡಾ ಗಮನಾರ್ಹವಾದುದು. ಸೀಮಿತ ಪ್ರಾದೇಶಿಕ 
ವ್ಯಾಪ್ತಿಯಲ್ಲಿ ಇದನ್ನು ಪರಿಶೀಲಿಸಿದಾಗ ಇದು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ಅಧಿಕಾರದ ಸ್ಥಾನಮಾನಗಳು, 
ಅಧಿಕಾರದ ಸಂಬಂಧ ಮತ್ತು ಸ್ವರೂಪ, ಅಲ್ಲದೆ ಅಧಿಕಾರದ ಸಂಘರ್ಷಗಳು ಇವುಗಳನ್ನು ಯುದ್ಧದ ಹಿನ್ನಲೆಯಲ್ಲಿ 
ನೋಡಿದಾಗ ಒಂದು ಹೊಸ ರೀತಿಯ ರಾಜಕೀಯ ಮತ್ತು ಆರ್ಥಿಕ ವಿಶ್ಲೇಷಣೆಯು ಸಾಧ್ಯವಾಗುತ್ತದೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ" ಮಧ್ಯಕಾಲೀನ ಕರ್ನಾಟಕದ ಸಂದರ್ಭ' ದಲ್ಲಿನ ಯುದ್ದವಿಚಾರಗಳ 


ಅಧ್ಧ 


ಸೈಯನವನ್ನು್ಕೆಗೆತಿಕೊಳ್ಳಲಾಗಿದೆ. ಅಧ್ಯಯನದ ಸಂದರ್ಭದಲ್ಲಿ “ಸ್ಥಳೀಯ ಚರಿತ್ರೆಯ ಅಧ್ಯಯನಗಳು ಹೆಚ್ಚು 


ಉತ್ಸೇಕ್ಸೆಯಿಂದ ಕೂಡಿರುವ ಅಥವಾ ಹೆಚ್ಚು ಸರಳೀಕರಣದಿಂದ ಕೂಡಿರುವ ಸಾಧ್ಯತೆಯಿರುತದೆ” ಎಂಬ ವಿಮರ್ಶೆಯ 
ಕಡೆಗೂ ಗಮನನೀಡಿ ವಾಸ್ತವಾಂಶಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ, 

ಈ ಅಧ್ಯಯನದ ಭೌಗೋಳಿಕ ವ್ಯಾಪಿಯು ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದ ಎರಡು ಪ್ರಮುಖ 
ಮಂಡಲಗಳು. ಬನವಾಸಿ ೧೨೦೦೦ ಮತ್ತು ಸಾಂತಳಿಗೆ ಸಾವಿರವೆಂದು ಉಲ್ಲೇಖಿಸಲ್ಪಟ್ಟ ವುಗಳು. ಈ ಎರಡು 
ಮಂಡಲಗಳ ವ್ಯಾಪಿಗೊಳೆ ಪಟ್ಟಿದ್ದ ಇಂದಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಸೊರಬ, ಸಾಗರ ಮತ್ತು ಶಿಕಾರಿಪುರ 
ತಾಲ್ಲೂಕುಗಳು ಹಾಗೂ ಹಾವೇರಿ ಜಿಲ್ಲೆಯ ಹಾನಗಲ್‌ ಮತ್ತು ಹೀರೇಕೆರೂರ್‌ ತಾಲ್ಲೂಕುಗಳನ್ನುಪ್ರಧಾನವಾಗಿ ಅಧ್ಯಯನ 
ವ್ಯಾಪಿಯಾಗಿ ಇಟ್ಟುಕೊಳ್ಳಲಾಗಿದೆ. 

ಈ ಎರಡು ಮಧ್ಯಕಾಲೀನ ಮಂಡಲಗಳನ್ನುಅಧ್ಯಯನದ ವ್ಯಾಪಿಯಾಗಿ ಪರಿಗಣಿಸಿರುವುದಕ್ಕೆ ಕೆಲವು ಐತಿಹಾಸಿಕ 
ಕಾರಣಗಳಿವೆ. ಇವೆರಡು ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಪ್ರಮುಖ ಆಡಳಿತ ಘಟಕಗಳಾಗಿದ್ದವು. 

ಬನವಾಸಿ ಮಂಡಲವು ಅಂದು ವಿವಿಧ ಸಾಮ್ರಾಜ್ಯಗಳ ನಡುವಿನ ಸಂಘರ್ಷದ ನೆಲೆಯಾಗಿದ್ದಿತು. ಈ ಮಂಡಲದಲ್ಲಿ 
ತಮ್ಮ ಪ್ರಾಬಲ್ಯ ಸ್ಥಾಪಿಸಲು ಅಂದಿನ ಚಕ್ರವರ್ತಿಗಳು ತಮ್ಮ ಸೇನಾಧಿಕಾರಿಗಳನ್ನು ಬಳಸಿ ಕೊಂಡಿರುವುದನ್ನು 
ನೋಡಬಹುದಾಗಿದೆ. ಬನವಾಸಿ ಮಂಡಲದಲ್ಲಿ ಕೃಷಿ ಮತ್ತುಪಶುಸಂಗೋಪನೆ ಚಟುವಟಿಕೆಗಳು ಬೆಳೆದು ಆರ್ಥಿಕವಾಗಿ 
ಪ್ರಬಲವಾಗಿದ್ದುದರಿಂದ ರಾಜಕೀಯ ಸ್ಪರ್ಧೆಯು ಇಲ್ಲಿ ಕೇಂದ್ರಿಕೃತವಾಗಿದೆ. ಸಾಂತಳಿಗೆ ಸಾವಿರ ಮಂಡಲದ 
ಪ್ರದೇಶದಲ್ಲಿ ಕ್ರಿ.ಶ. ೧೦ನೇ ಶತಮಾನದ ವೇಳೆಗೆ ರಾಜ್ಯ ನಿರ್ಮಾಣ ಪ್ರಕ್ರಿಯೆಯು ಆರಂಭಗೊಂಡಿದ್ದಿತು. ಈ 


ಎರಡು ಮಂಡಲಗಳ ವ್ಯಾಪಿಯಲ್ಲಿ ಕರಾವಳಿ ಮತ್ತು ಬಯಲು ನಾಡಿನ ನಡುವಿನ ವ್ಯಾಪಾರಿ ಮಾರ್ಗಗಳಿವೆ. ಈ 


೫ 


ಹಿನ್ನಲೆಯಲ್ಲಿ ಇಲ್ಲಿ ರಾಜಕೀಯ ಸಂಘರ್ಷಗಳು ಅಧಿಕವಾಗಿ ನಡೆದಿದೆ. ಇಲ್ಲಿಕಂಡು ಬರುವ ಅಧಿಕ ಸಂಖ್ಯೆಯ 
ವೀರಗಲ್ಲು ಸ್ಥಾರಕಗಳು ಇದಕ್ಕೆ ಸಾಕ್ಷಿಯಾಗಿವೆ. 

ಈ ಅಧ್ಯಯನದ ಕಾಲ ವ್ಯಾಪಿಯು ಕ್ರಿ.ಶ. ೧೦ರಿಂದ ೧೩ ನೇ ಶತಮಾನದ ವರೆಗಿನ ಅವಧಿಯಾಗಿದೆ. 
ಮಧ್ಯಕಾಲೀನದ ಆರಂಭದ ಹಂತದ ಕಾಲಘಟ್ಟವು ಕೂಡಾ ಕರ್ನಾಟಕದ ಇತಿಹಾಸದ ಸಂದರ್ಭದಲ್ಲಿ ಮಹತ್ವದ್ದಾಗಿದೆ. 
ರಾಷ್ಟ್ರ ಕೂಟರ ಅವನತಿಯೊಂದಿಗೆ ಆರಂಭವಾಗುವ ಈ ಕಾಲಘಟ್ಟವು ಕರ್ನಾಟಕ ಸಾಮ್ರಾಜ್ಯದ ಮೇಲೆ ಪ್ರಾಬಲ್ಯ 
ಸ್ಥಾಪಿಸುವ ಸ್ಪರ್ಧೆಗೆ ಸಾಕ್ಲಿಯಾಗಿದೆ. ಕಲ್ಯಾಣಿ ಚಾಲುಕ್ಕರು, ಕಲಚೂರ್ಯರು, ಹೊಯಳರು, ಮತ್ತುಯಾದವರ ನಡುವೆ 
ಪ್ರಾಬಲ್ಯ ಸ್ಥಾಪಿಸುವ ಸ್ಪರ್ಧೆಯಲ್ಲಿ ಇಲ್ಲಿನ ಹಲವು ಸ್ಥಳೀಯ ರಾಜವಂಶಗಳು ಭಾಗಿಯಾಗಿವೆ. ಈ ಸ್ಪರ್ಧೆಯ ನಡುವೆ 
ಸ್ಥಳೀಯ ರಾಜವಂಶಗಳು ತಮ್ಮ ಪ್ರಭುತ್ವವನ್ನು ಭದ್ರಪಡಿಸಿಕೊಳ್ಳುವ ಮತ್ತು ಹೆಚ್ಚಿನ ಸ್ಥನ- ಮಾನ ಹೊಂದುವ 
ಪ್ರಯತ್ನವನ್ನು ಮಾಡಿವೆ. ಹೀಗಾಗಿ ಈ ಪ್ರದೇಶದಲ್ಲಿ ಕ ಅವಧಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚಾದವು 
ಮತ್ತು ಯುದ್ಧಗಳ ಸಂಖ್ಯೆಯು ಅಧಿಕಗೊಂಡಿತು. 

ಈ ಕಾಲಾವಧಿಯಲ್ಲಿರಾಜಕೀಯ ಉದ್ದೇಶಕ್ಕೆ ತಕ್ಕಂತೆ ಸಮಾಜವನ್ನು ರೂಪಿಸುವ ಪ್ರಯತ್ನವು ನಡೆದಿರುವುದು 
ಕಂಡುಬರುತವೆ. ವೀರ ಕಾವ್ಯಗಳನ್ನು ಮತ್ತು ವೀರಗಲ್ಲು ಸಂಸ್ಕೃತಿಯನ್ನು ಹೆಚ್ಚಾಗಿ ಪ್ರೋತ್ಲಾಹಿಸಲಾಗಿದೆ. ವೀರತ್ವವನ್ನು 
ಪ್ರಧಾನವಾಗಿ ಮಾಡುವ ಪ್ರಯತ್ನ ಇದಾಗಿದೆ. ಈ ಅವಧಿಯಲ್ಲಿ ಜೋಳವಾಳಿ, ವೇಳೆವಾಳಿ, ಗರುಡ, ಲೆಂಕ 
ಮೊದಲಾದ ನಿಷ್ಠೆ ಪ್ರಧಾನವಾದ ಪದ್ಧತಿಗಳು ಹುಟ್ಟಿಕೊಂಡಿವೆ. ವೀರಗಲ್ಲುಗಳ ಸಂಖ್ಯೆ ಹೆಚ್ಚಿದ್ದಲ್ಲದೆ ಅವುಗಳ ಗಾತ್ರ 
ಮತ್ತು ವರ್ಣನೆಯಲ್ಲಿ ಗಮನಾರ್ಹ ಬೆಳವಣಿಗೆಯು ಕಂಡುಬರುತ್ತದೆ. 

೧.೨ ಅಧ್ಯಯನದ ಆಧಾರ ಸಾಮಗ್ರಿಗಳು : - | 

ಈ ಅಧ್ಯಯನದ ಮೂಲ ಆಧಾರಗಳೆಂದರೆ ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳು. ಸಾಂಧರ್ಭಿಕವಾಗಿ 
ಇತರೆ ಶಾಸನಗಳನ್ನು ಬಳಸಿಕೊಳ್ಳಲಾಗಿದೆ. ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದ ವೀರರ ನೆನಪಿಗೆ ಸ್ಥಾರಕಗಳನ್ನು 
ನಿದ್ದಿಸುವುದು ಅಂದಿನ ಪರಂಪರೆಯಾಗಿದ್ದಿತು. ಅಂತಹ ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳಲ್ಲಿ ವೀರನ 
ಶೌರತ್ವವೇ ಪ್ರಧಾನ ವಾದರೂ, ಘಟನೆಯ ಹಿನ್ನಲೆಯನ್ನು ವಿವರಿಸುವ ಮೂಲಕ ಅವುಗಳು ಚಾರಿತ್ರಿಕ ಸಾಕ್ಸಿ 
ಯಾಗಿವೆ. ಆದರೆ ವೀರಗಲ್ಲು ಶಾಸನಗಳಿಂದ ಯುದ್ದೆಗಳನ್ನು ಕುರಿತು ಪೂರ್ಣಪ್ರಮಾಣದ ಚಿತ್ರಣ 
ಪಡೆಯಲುಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿಸಮಕಾಲೀನ ಸಾಹಿತ್ಯ ಕೃತಿಗಳನ್ನುಕೂಡಾ ಬಳಸಿಕೊಳ್ಳಲಾಗಿದೆ. ವೀರಗಲ್ಲು 
ಶಿಲ್ಪಗಳಲ್ಲಿ ಸಮಕಾಲೀನ ಆಯುಧಗಳು, ಉಡುಗೆ - ತೊಡುಗೆಗಳು, ಯುದ್ಧದ ಪರಿಕರಗಳು ಮೊದಲಾದವುಗಳನ್ನು 


ಬಿಂಬಿಸಲಾಗಿದೆ. 


ಅಧ್ಯಯನಕ್ಕೆ ಎಪಿಗ್ರಾಫಿಯಾ ಕರ್ನಾಟಿಕಾ, ಕರ್ನಾಟಕ ಇನ್‌ಸ್ಕಿಪ್ಪನ್ಸ್‌ , ಸೌತ್‌ ಇಂಡಿಯನ್‌ ಇನ್‌ 
ಸ್ಕಿಪ್ಪನ್ಸ್‌, ಧಾರವಾಡ ಜಿಲ್ಲಾಶಾಸನ ಸೂಚಿ, ಮೈಸೂರು ಆರ್ಕೀಯಾಲಜಿಕಲ್‌ ಸರ್ವೆ ರಿಪೋರ್ಟ್‌ ಗಳಲ್ಲಿ ಪ್ರಕಟವಾದ 
ಮತ್ತುವಿವಿಧ ಲೇಖನಗಳಲ್ಲಿ ಪ್ರಕಟಿತವಾದ ಶಾಸನಗಳನ್ನು ಬಳಸಿಕೊಳ್ಳಲಾಗಿದೆ. ಸುಮಾರು೪೬೦ ವೀರ ಗಲ್ಲುಶಾಸನ 
ಪಠ್ಯಗಳನ್ನು ಹಾಗೂ ಸುಮಾರು ೫೦ ಇತರೆ ಶಾಸನ ಪಠ್ಯಗಳನ್ನು ಅಗತ್ಯವಾದ ಮಾಹಿತಿ ಸಂಗ್ರಹಕ್ಕೆ ಬಳಸಿಕೊಳ್ಳಲಾಗಿದೆ. 

ಶಾಸನ ಆಧಾರಗಳೊಂದಿಗೆ ಕೆಲವು ಸಮಕಾಲೀನ ಕೃತಿಗಳನ್ನು ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಕನ್ನಡ 
ಕೃತಿಗಳಾದ ವಿಕ್ರ್ತಮಾರ್ಜುನವಿಜಯ ಅಥವಾ ಪಂಪಭಾರತಂ, ಆದಿಪುರಾಣ, ಗದಾಯುದ್ದಂ ಅಥವಾ ಸಾಹಸಭೀಮ 
ವಿಜಯಂ, ಕರ್ಣಾಟಕ ಪಂಚತಂತ್ರಂ, ವಡ್ಡಾರಾಧನೆ, ಮತ್ತು ಅನಂತನಾಥ ಪುರಾಣಂ, ಸಂಸ್ಕೃತ ಕೃತಿಗಳಾದ ಮಿತಾಕ್ಷರ 
ಸಂಹಿತೆ ಮತ್ತು ಮಾನಸೋಲ್ಲಾಸಗಳಲ್ಲಿ ಯುದ್ದ ಸಂಬಂಧಿತ ವಿಷಯಗಳಿದ್ದು ಅವುಗಳನ್ನು ಸಾಂದರ್ಭಿಕವಾಗಿ 
ಬಳಸಿಕೊಳ್ಳಲಾಗಿದೆ. 

ಕನ್ನಡದ "ಅದಿಕವಿ' ಯೆಂದು ಕರೆಯಲ್ಲಡುವ ಪಂಪನು ವೀರಯುಗದ ಪ್ರತಿನಿಧಿ ಯಾಗಿದ್ದಾನೆ., ಮಧ್ಯಕಾಲೀನ 
ಯುದ್ದಗಳ ಅಧ್ಯಯನದ ಸಂದರ್ಭದಲ್ಲಿ ಆತನ ವಿಕ್ರ್ಷಮಾರ್ಜುನ ವಿಜಯ ಅಥವಾ ಪಂಪಭಾರತಂ ಕೃತಿಯು 
ಮಹತ್ವದ್ದಾಗಿದೆ. "ಮಹಾ ಭಾರತದ' ಕಥಾ ವಸುವನ್ನೊಳಗೊಂಡ ಈ ಕೃತಿಯಲ್ಲಿ ಸಮಕಾಲೀನ ಮತ್ತು ಸ್ಥಳೀಯ 
ಯುದ್ಧಜಿತ್ರಣವನ್ನುನೀಡಿರುವನು. ಕ್ರಿ.ಶ. ಹತ್ತನೇ ಶತಮಾನದ ಯುದ್ದನೀತಿ, ಮತ್ತುಯುದ್ದದ ಚಿತ್ರವನ್ನು ಕೃತಿಯು 
ನೀಡುತ್ತದೆ. ಈತನ ಮತೊಂದು ಕೃತಿಯಾದ "ಆದಿಪುರಾಣ ವು ಧಾರ್ದಿಕ ವಿಷಯ ವಸುವನ್ನೊಳೆಗೊಂಡ ಕೃತಿಯಾದರೂ, 
ಅದರ ಲ್ಲಿಯೂ ಯುದ್ದಸಂಬಂಧಿತ ವಿಷಯಗಳ ವಿವರಣೆಯಿದೆ . 

ವೀರಯುಗದ ಇನ್ನೊರ್ವ ಪ್ರತಿ ನಿಧಿ ಕವಿರನ್ನ, ಈತನ ಪ್ರಸಿದ್ಧ ಕೃತಿ ಸಾಹಸ ಭೀಮ ವಿಜಯಂ, 
(ಗದಾಯುದ್ದಂ) ಇದರ ಕಥಾವಸ್ತು ಭೀಮ ಮತ್ತು ದುರ್ಯೋಧನರ ನಡುವಿನ ಹೋರಾಟ . ಈ ಕೃತಿಯಲ್ಲಿ 
ವೀರತ್ವದ ಕೆಲ್ಲನೆ, ವೀರರಿಗಿರಬೇಕಾದ ಗುಣಗಳು, ವಿವಿಧ ಆಯುಧ ವಿಧಗಳು ಹಾಗೂ ಯುದ್ಧರಂಗದ ಸ್ಥಿತಿ ಕುರಿತು 
ವಿವರಿಸಲಾಗಿದೆ. 

"ವಡ್ಡಾರಾಧನೆಯು' ಪಂಪಪೂರ್ವ ಕೃತಿಯೆಂದು ಹೇಳಲಾಗಿದೆ. ಶಿವಫೋಟಾಚಾರ್ಯನು ಇದರ ಕರ್ಕ 
ಇದೊಂದು ಧಾರ್ಕಿಕ ಕೃತಿಇದರಲ್ಲಿ ಅಂದಿನ ನಗರಮತ್ತು ಕೋಟೆಗಳ ವರ್ಣನೆ, ತುರುಪಟ್ಟಿ ಅಥವಾ ಗೋಮಂಡಲದ 
ವಿಚಾರ ಮೊದಲಾದವುಗಳ ಸಾಂದರ್ಭಿಕ ಉಲ್ಲೇಖವಿದೆ. ಚಾಲುಕ್ಯ ಚಕ್ರವರ್ತಿ ಎರಡನೇ ಜಯಸಿಂಹನ 
ಸಂಧಿವಿಗ್ರಹಿಯು ಮತ್ತು ದಂಡನಾಯಕನಾಗಿದ್ದ ದುರ್ಗಸಿಂಹನ ಕೃತಿ "ಕರ್ಣಾಟಕ ಪಂಚತಂತ್ರಂ,” ಇದೊಂದು 
ರಾಜನೀತಿ ಕುರಿತ ಕೃತಿಯಾಗಿದೆ. ಇದರಲ್ಲಿ ಯುದ್ಧವಿಚಾರಗಳ ಹೆಚ್ಚನ ವಿವರಣೆಯಿಲ್ಲದಿದ್ದರೂ, ದುರ್ಗಗಳ ವಿಧ 
ಮತ್ತು ಲಕ್ಷಣಗಳು ಹಾಗೂ ಯುದ್ಧನಿಯಮಗಳನ್ನು ಕುರಿತು ಕೆಲವು ಮಾಹಿತಿಗಳು ದೊರಕುತ್ತವೆ. 


"ಅನಂತನಾಥ ಪುರಾಣಂಲಿ'ವು ಕವಿಚಕ್ರವರ್ತಿ ಯೆಂದು ಕರೆಯಲ್ಪಟ್ಟ ಸ್ವತಃ ದಂಡಾಧಿಪನಾಗಿದ್ದಜನ್ನಕವಿಯ 
ಕೃತಿಯಾಗಿದೆ. ಹದಿನಾಲ್ಕನೇ ತೀರ್ಥಂಕರ ಅನಂತನಾಥನಚರಿತ್ರೆ ಇದರ ಕಥಾ ವಸ್ತು ಇದರಲ್ಲಿ ಅಂದಿನ ಕೋಟೆ 
ಕಾಳಗದ ಚಿತ್ರಣ, ಲೆಂಕರತ್ಯಾಗ, ಸ್ಪೀಯರ ಸಹಗಮನ ಮೊದಲಾದವುಗಳ ಚಿತ್ರಣವಿದೆ. 

ವಿಜ್ಞಾನೇಶ್ವರನ “ಮಿತಾಕ್ಷರಸಂಹಿತೌ ಎಂಬ ಕೃತಿಯು ಪ್ರಾಚೀನ ಯಾಜ್ಞವಲ್ಕ್ಯ ಸ್ಕೃತಿಗೆ ಬರೆದ ವ್ಯಾಖ್ಯಾನ 
ವಾಗಿದ್ದು ಸಂಸ್ಕೃತ ಭಾಷೆಯಲ್ಲಿದೆ. ಧರ್ಮಶಾಸಕ್ಕೆ ಸಂಬಂದಿಸಿದ ಕೃತಿಯಾದ ಇದರಲ್ಲಿನ ಆಚಾರ ಅಧ್ಯಾಯ ಮತ್ತು 
ವ್ಯವಹಾರ ಅಧ್ಯಾಯಗಳಲ್ಲಿ ಯುದ್ದ ಸಂಬಂಧಿತ ವಿಷಯಗಳ ಮಾಹಿತಿ ಇದೆ. ಶ್ರೀ ಜೆ.ಆರ್‌.ಗಾರ್ಪುರೆ ಯವರು 
ಇಂಗ್ಲಿಷ್‌ಗೆ ಅನುವಾದಿಸಿರುವ ಕೃತಿ ಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. 

ಮಾನಸೋಲ್ಲಾಸವು ಸರ್ವಜ್ಞ ಎಂಬ ಬಿರುದಾಂಕಿತ ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನ 
(ಕ್ರಿ.ಶ.೧೧೨೭-೧೧೩೯) ಕೃತಿಯಾಗಿದೆ. ಇದು ಸಮಕಾಲೀನ ವಿಜ್ಞಾನ, ಕಲೆ ಮೊದಲಾದ ವಿಷಯಗಳನ್ನೊಳಗೊಂಡ 
ಮೊದಲ ವಿಶ್ವಕೋಶವಾಗಿದೆ. ೫ ವಿಂಶತಿಗಳು ಪ್ರತಿಯೊಂದರಲ್ಲಿಯೂ ೨೦ ಅಧ್ಯಾಯಗಳು ಅವುಗಳಲ್ಲಿ ಸುಮಾರು 
೮೦೦೦ ಶ್ಲೋಕಗಳಿವೆ. ಯುದ್ದದ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಕೃತಿಯ ದ್ವಿತೀಯ ವಿಂಶತಿಯ ಕೆಲವು 
ಅಧ್ಯಾಯಗಳು, ಶಸ್ಟಾಸ್ಪಗಳಿಗೆ ಸಂಬಂದಿಸಿದಂತೆ ಚತುರ್ಥ ವಿಂಶತಿಯ ಮೊದಲನೇ ಅಧ್ಯಾಯವು ಉಪಯುಕ್ತ 


೨೨೪ 
ಮಾಹಿತಿಯನ್ನು ನೀಡುತ್ತದೆ. ಶ್ರೀಯುತ ಡಾ: ಎಂ.ಎಂ.ಕಲಬುರ್ಗಿ ಯವರ ಪ್ರಧಾನ ಸಂಪಾದಕತ್ವದಲ್ಲಿ ಕನ್ನಡಕ್ಕೆ 
ಅನುವಾದಿಸಿರುವ ಕೃತಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. 

ಕ್ಷೇಶ್ರಾಧ್ಯಯನದ ಸಂದರ್ಭದಲ್ಲಿ ಹಲವು ಕೋಟೆಗಳನ್ನು ಗಮನಿಸಲಾಗಿದ್ದು, ಅವುಗಳು ಅಂದಿನ ಕೋಟೆಗಳ 
ರಚನಾ ವಿಧಾನ, ಆಕ್ರಮಣ ಮತ್ತುರಕ್ಷಣಾ ವಿಧಾನ ಕುರಿತು ಅರಿಯಲು ಸಹಾಯಕವಾಗಿವೆ. ಅಧ್ಯಯನದ ವ್ಯಾಪ್ತಿಯ 
ಪ್ರದೇಶಗಳಲ್ಲಿನ ದೇವಾಲಯಗಳಲ್ಲಿ ಯುದ್ದ ಸಂಬಂದಿತ ದೃಶ್ಯವಿವರಣೆಯು ಕಂಡು ಬರುವುದಿಲ್ಲ. ಬಂದಳಿಕೆಯ 
ದೇವಾಲಯವೊಂದರ ಮುಂಭಾಗದ ಜಾಲಂದರದ ಮೇಲೆ “ಗೋಗ್ರಹಣ” ದ ದೃಶ್ಯವನ್ನು ಕೆತ್ತಲಾಗಿದೆ. ಆದರೆ 
ಅದು ಸಮಕಾಲೀನವೆನಿಸದೆ, ಕಲ್ಪನಾ ವಿವರಣೆಯೆನಿಸುತದೆ. 

೧.೩ ಅಧ್ಯಯನದ ವಿಧಾನ :- 

ಈ ಅಧ್ಯಯನವು ಪ್ರಧಾನವಾಗಿ ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳ ವಿವರಣೆಯನ್ನು ಆಧರಿಸಿದ್ದಾಗಿದೆ. 
ಮೊದಲಿಗೆ ಲಭ್ಯ ಶಾಸನ ಪಠ್ಯಗಳನ್ನು ಸಂಗ್ರಹಿಸಿ, ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿಕೊಂಡು , ಅವುಗಳಿಂದ 
ಅಧ್ಯಯನದ ಉದ್ದೇಶಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿಯನ್ನು ರಚಿಸಿಕೊಳ್ಳಲಾಯಿತು. ಸಮಕಾಲೀನ ಸಾಹಿತ್ಯ 
ಕೃತಿಗಳಿಂದಲೂ ಯುದ್ದ ಸಂಬಂಧಿತ ವಿಷಯಗಳನ್ನು ಸಂಗ್ರಹಿಸಲಾಯಿತು. ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ವೀರಗಲ್ಲು 


ಶಿಲ್ಲಗಳ ಛಾಯಾ ಚಿತ್ರಣಗಳನ್ನು ತೆಗೆದುಕೊಂಡು, ಟಿಪ್ಪಣಿ ರಚಿಸಿಕೊಂಡು ಅಗತ್ಯವಾದ ರೇಖಾಚಿತ್ರವನ್ನು 


[4] 


ಸಿದ್ಧಪಡಿಸಿಕೊಳ್ಳಲಾಯಿತು. ಕೋಟೆಯ ಅವಶೇಷಗಳಿರುವ ಹಲವು ಗ್ರಾಮಗಳಿಗೆ ಬೇಟಿನೀಡಿ ಮಾಹಿತಿ 
ಸಂಗ್ರಹಿಸಲಾಗಿದೆ. ಅವುಗಳ ಇಂದಿನ ಸ್ಥಿತಿಯನ್ನು ಅವಲೋಕಿಸಿ, ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲಾಯಿತು. 
ಯುದ್ಧಗಳಿಗೆ ಸಂಬಂಧಿಸಿದಂತೆ ಈವರೆಗೆ ರಾಷ್ಟ್ರ ಮತ್ತು ರಾಜ್ಯವನ್ನು ಅಧ್ಯಯನ ವ್ಯಾಪಿಯಾಗಿಟ್ಟುಕೊಂಡು ನಡೆದಿರುವ 
ಅಧ್ಯಯನಗಳಲ್ಲಿ ಪ್ರಮುಖವಾದವುಗಳನ್ನು ಅವಲೋಕಿಸಿ, ಅಯಾ ವಿದ್ವಾಂಸರ ದೃಷ್ಟಿಕೋನಗಳನ್ನು ಟಿಪ್ಪಣಿ 
ಮಾಡಿಕೊಂಡು, ಎಲ್ಲಾ ಮಾಹಿತಿಗಳನ್ನಾಧರಿಸಿ ಯುದ್ದವಿಚಾರಗಳಿಗೆ ಸಂಬಂಧಿಸಿದಂತೆ ಅಧ್ಯಯನದ ಉದ್ದೇಶ ಮತ್ತು 
ವ್ಯಾಪ್ತಿಯ ಮಿತಿಯಲ್ಲಿ ಒಂದು ಚಿತ್ರಣ ನೀಡುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. 
೧.೪ ಈವರೆಗಿನ ಅಧ್ಯಯನಗಳು :- 

ದೇಶೀಯ ಯುದ್ದಗಳು ಮತ್ತು ಅವುಗಳಿಗೆ ಸಂಬಂಧಿತ ಹಲವು ವಿಚಾರಗಳ ಕುರಿತು ಈವರೆಗೆ ಸಾಕಷ್ಟು 
ಅಧ್ಯಯನಗಳು ನಡೆದಿವೆ. ಹಲವು ಕೃತಿಗಳು ಪ್ರಕಟಗೊಂಡಿವೆ. ೧೯ ನೇ ಶತಮಾನದ ಕೊನೆಯ ಭಾಗದಿಂದ 
ಭಾರತೀಯ ಯುದ್ದವಿಚಾರಗಳು ಆಧುನಿಕ ವಿದ್ವಾಂಸರ ಗಮನಸೆಳೆದಿವೆ. ಯುದ್ದನೀತಿ ಕುರಿತ ಗ್ರಂಥಗಳ ಸಂಗ್ರಹ 
ಮತ್ತುಭಾಷಾಂತರ, ಯುದ್ಧಕಲೆಯ ಅಧ್ಯಯನ, ಆಯುಧಗಳು, ಪ್ರಸಿದ್ಧ್ದಯುದ್ದಗಳು, ಮಿಲಿಟರಿ ವಾಸುಶಿಲ್ಲಗಳು 
ಮೊದಲಾದ ವಿಷಯಗಳು ವಿದ್ವಾಂಸರ ಗಮನ ಸೆಳೆದಿವೆ. 

ಪ್ರಕಟಿತ ಕೃತಿಗಳಲ್ಲಿ ಜಿ. ಒಪರ್ಟರವರ “ಆನ್‌ದಿ ವೆಪನ್ಸ್‌, ಆರ್ಮಿ ಆರ್ಗನ್ಥೆಸೇಷನ್‌ ಅಂಡ್‌ ಪೊಲಿಟಿಕಲ್‌ 
ಮ್ಯೊಕ್ಸೆಮ್ಸ್‌ ಆಫ್‌ ದಿ ಏನ್ನಿಯೆಂಟ್‌ ಇಂಡಿಯನ್ಸ್‌ ( ೧೮೮೦ ) ಭಾರತೀಯ ಯುದ್ದ ವಿಚಾರಗಳ ಕುರಿತು ಮೊದಲ 
ಕೃತಿಯಾಗಿದೆ. ಇದರಲ್ಲಿ ಒಪರ್ಟರವರು ಪ್ರಾಚೀನ ಭಾರತದ ಆಯುಧಗಳು ಮತ್ತುಸ್ಥೆನಿಕ ಸಂಘಟನೆಗೆ ಸಂಬಂಧಿಸಿದಂತೆ 
ಚರ್ಚಿಸಿದ್ದಾರೆ. ಅವರ ಉದ್ದೇಶ ಪ್ರಾಚೀನ ಭಾರತೀಯರಿಗೆ "ಸಿಡಿಮದ್ದಿನ ' ಬಳಕೆ ತಿಳಿದಿದ್ದಿತ್ತು ಎಂದು 
ಸಮರ್ಥಿಸುವುದಾಗಿದ್ದಿತು. ಇದರೊಂದಿಗೆ ಯುದ್ಧನೀತಿಗೆ ಸಂಬಂದಿಸಿದ "ಶುಕ್ರನೀತಿ'ಯ ನಾಲ್ಕನೇ ಅಧಿಕರಣದ ಏಳನೇ 
ಅಧ್ಯಾಯ ವನ್ನುಸಂಗ್ರಹಿಸಿ , ಇಂಗ್ಲೀಷ್‌ ಭಾಷೆಗೆ ಅನುವಾದ ಮಾಡಿರುತಾರೆ. 

ಭಾರತೀಯ ಯುದ್ದ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೊದಲ ವಿಸ್ಕೃತ ಕೃತಿ ಜಿ.ಟಿ. ದಾತೆಯವರ “ಆರ್ಟ 
. ಆಫ್‌ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ ”(೧೯೨೯ ) ಇದು ಪ್ರಾಚೀನ ಸಾಹಿತ್ಯ ಕೃತಿಗಳನ್ನಾಧರಿಸಿದ ಕೃತಿಯಾಗಿದೆ. 
ಪಿ.ಸಿ. ಚಕ್ರವರ್ತಿಯವರ “ ದಿ ಆರ್ಟ ಆಫ್‌ ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ( ೧೯೪೧) ಕೂಡಾ ಪ್ರಾಚೇನ 
ಸಂಸ್ಕೃತ ಪಾಲಿ ಮತ್ತು ಪ್ರಾಕೃತ ಸಾಹಿತ್ಯಗಳನ್ನಾಧರಿಸಿದ ಕೃತಿಯಾಗಿದೆ. ಸೈನಿಕ ಸಂಘಟನೆ, ಯುದ್ಧದ ಪ್ರಯಾಣ, 
ಬಿಡಾರ, ಯುದ್ಧರಂಗ, ಕೋಟೆಗಳು, ಆಯುಧಗಳು, ನೌಕಾ ಯುದ್ದಕಲೆ, ಮೊದಲಾದ ವಿಚಾರಗಳನ್ನು ಈ ಕೃತಿಯು 


ಚರ್ಚಿಸುತದೆ. 


ವಿ.ಆರ್‌. ಆರ್‌. ದೀಕ್ಷಿತಾರ್‌ರವರ “ವಾರ್‌ ಇನ್‌ ಏನ್ಲಿಯೆಂಟ್‌ ಇಂಡಿಯಾ” ( ೧೯೪೪) ವೇದಗಳ 
ಕಾಲದಿಂದ ವಿಜಯನಗರದ ವರೆಗಿನ ಕಾಲಾವಧಿಯಲ್ಲಿ ಭಾರತೀಯ ಯುದ್ದವಿಚಾರಗಳನ್ನು ಕುರಿತು ವಿವರಿಸುತದೆ. 
ಮುಖ್ಯವಾಗಿ ಪ್ರಾಚೀನ ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯವನ್ನಾಧರಿಸಿದ ಈ ಕೃತಿಯಲ್ಲಿ ಪ್ರಾಚೀನ ಭಾರತೀಯರು 


ಸಿಡಿಮದ್ದು ಮತ್ತು ವಿಮಾನಗಳ ಬಳಕೆ ಅರಿತವರಾಗಿದ್ದರೆಂದು ದೀಕ್ಷಿತಾರ್‌ ರವರು ಸಮರ್ಥಿಸುತಾರೆ. 


ಯುದ್ದಮತ್ತುಶಾಂತಿ ಕುರಿತು ಪ್ರಾಚೀನ ಭಾರತೀಯರ ಸೈದ್ದಾಂತಿಕ ವಿಚಾರಗಳನ್ನು ಕುರಿತಂತೆ ಇಂದ್ರಾ ರವರ 
“ಐಡಿಯಾಲಜಿ ಆಫ್‌ ವಾರ್‌ ಅಂಡ್‌ ಪೀಸ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” (೧೯೫೨) ಮುಖ್ಯ ಕೃತಿಯಾಗಿದೆ. 
ಯುದ್ದದ ಸೈದ್ಧಾಂತಿಕ ನಿಲುವುಗಳನ್ನು ಕುರಿತು ಇರುವ ಕೆಲವೇ ಕೃತಿಗಳಲ್ಲಿ ಇದು ಒಂದಾಗಿದೆ. ಬಿಕೆ. 
ಮಜುಂದಾರ್‌ರವರ “ದಿ ಮಿಲಿಟರಿ ಸಿಸ್ತಮ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ( ೧೯೫೫ ) ಇದು ವೇದಗಳ 
ಕಾಲದಿಂದ ರಜಪೂತರ ಕಾಲದವರೆಗಿನ ಭಾರತೀಯ ಮಿಲಿಟರಿ ವ್ಯವಸ್ಥೆ ಕುರಿತ ಕೃತಿಯಾಗಿದೆ. ಇದರಲ್ಲಿ ಪ್ರಾಚೀನ 
ಭಾರತದ ಮಿಲಿಟರಿ ವ್ಯವಸ್ಥೆಯ ಪತನಕ್ಕೆ ಕಾರಣವಾದ ಅಂಶಗಳನ್ನು ಗುರುತಿಸಲಾಗಿದೆ. ಗೌತಮ್‌ ಶರ್ಮರವರ 
“ಇಂಡಿಯನ್‌ ಆರ್ಮಿ ಥ್ರೂ ದಿ ಏಜಸ್‌” (೧೯೬೬) ಇದು ಒಪರ್ಟ ಮತ್ತುದೀಕ್ಲಿತಾರ್‌ ರವರ ವಿಚಾರಗಳ ಸಾಲಿನಲ್ಲಿ 


ನಿಲ್ಲುವ ಕೃತಿಯಾಗಿದೆ. 


ಯುದ್ದಗಳನ್ನು ಆಧರಿಸಿ ಭಾರತೀಯ ಯುದ್ದ ಕೌಶಲ್ಯ ಮತ್ತುತಂತ್ರಗಳ ಬೆಳವಣಿಗೆಯ ಬಗ್ಗೆ ಬೆಳಕು ಚೆಲ್ಲುವ 
ಕೆಲವು ಕೃತಿಗಳಿವೆ. ಅವುಗಳಲ್ಲಿ ಜೆ. ಎನ್‌. ಸರ್ಕಾರ್‌ರವರ “ಮಿಲಿಟರಿ ಹಿಸ್ತರಿ ಆಫ್‌ ಇಂಡಿಯಾ,” ( ೧೯೬೦) 
ಮೊದಲನೆಯದು. ಇದರಲ್ಲಿ ಅಲೆಕ್ಲಾಂಡರ್‌ನ ಹೈಡಾಸ್ಟಸ್‌ ಕದನದಿಂದ ಕ್ರಿ.ಶ. ೧೮ನೇ ಶತಮಾನದ ಮರಾಠ 
ಯುದ್ದಗಳವರೆಗೆ ನಡೆದ ಯುದ್ಧಗಳಲ್ಲಿ ಕೆಲವು ಪ್ರಮುಖ ಯುದ್ದಗಳನ್ನು ವಿಶ್ಲೇಷಿಸುವ ಮೂಲಕ ಭಾರತೀಯ ಯುದ್ದ 
ತಂತ್ರವ ನ್ನು ವಿವರಿಸಲಾಗಿದೆ. ಟಿ. ಜಿ. ಸುಬ್ರಹ್ಮಣ್ಯರವರ “ಫೇಮಸ್‌ ಬಾಟಲ್‌ ಇನ್‌ ಇಂಡಿಯನ್‌ ಹಿಸ್ಟರಿ” 
(೧೯೬೯) ಇದರಲ್ಲಿ ಹೈಡಾಸ್ಟಸ್‌ ಕದನದಿಂದ ೧೫೬೫ ರ ವರೆಗಿನ ಯುದ್ದಗಳಲ್ಲಿ ಕೆಲವು ಪ್ರಮುಖ ಯುದ್ದಗಳನ್ನು 
ವಿಶ್ಲೇಷಿಸುವ ಮೂಲಕೆ ಯುದ್ದ ಕೌಶಲ್ಯದ ಬೆಳೆವಣಿಗೆಯ ಮೇಲೆ ಬೆಳಕು ಚೆಲ್ಲಲಾಗಿದೆ. ಇತ್ತೀಚೆಗೆ ಶ್ರೀಮತಿ ಅಂಜಲಿ 
ನಿರ್ಲಲ್‌ರವರು “ದಿ ಡಿಸಿಸಿವ್‌ ಬ್ಯಾಟಲ್ಲ್‌ ಆಫ್‌ ಇಂಡಿಯನ್‌ ಹಿಸ್ತರಿ” (೧೯೯೯) ಎಂಬ ಕೃತಿಯನ್ನು ಪ್ರಕಟಿಸಿದ್ದು 
ಅದರಲ್ಲಿ ಅಲೆಕ್ಟಾಂಡರ್‌ನ ದಾಳಿಯಿಂದ ೧೮೫೭ ರ ದಂಗೆ ಯವರೆಗಿನ ವಿವರಣೆಯಿದೆ. ಅವರು ಈ ಕೃತಿಯಲ್ಲಿ 
ಯುದ್ಧಗಳಿಗೆ ಸಂಬಂಧಿತ ವಿಚಾರಗಳನ್ನುಸಾಮಾನ್ಯೀಕರಣ ಮಾಡಬಾರದು ಎಂದಿರುವುದಲ್ಲದೆ, ವಿದೇಶಿಯರ ದಾಳಿಗಳ 
ವಿರುದ್ದಭಾರತೀಯರ ಸೋಲಿಗೆ ಮಿಲಿಟರಿ ಕಾರಣಗಳನ್ನು ವಿಶ್ಲೇಷಿಸಿದ್ದಾರೆ. ಮೇಲಿನ ಕೃತಿಗಳೆಲ್ಲವು ಸಾಮಾನ್ಯವಾಗಿ 
ಸಾಹಿತ್ಯಾಧಾರಗಳನ್ನು ಆಧರಿಸಿ ರಚಿಸಲ್ಲಟವುಗಳು. ಆದರೆ ಬಿ.ಎನ್‌. ಎಸ್‌ ಯಾದವರವರು ಶಾಸನಗಳನ್ನು ಮತ್ತು 


೧೦ 


ಪ್ರಾದೇಶಿಕ ಕಾವ್ಯಗಳನ್ನು ಬಳಸಿ ಯುದ್ದ ವಿಚಾರಗಳನ್ನು ವಿಶ್ಲೇಷಿಸಿದ್ದಾರೆ. ಅವರ “ಸೊಸೈಟಿ ಅಂಡ್‌ ಕಲ್ಪರ್‌ ಇನ್‌ 
ನಾರ್ತನ್‌ ಇಂಡಿಯಾ” ಕೃತಿಯಲ್ಲಿನ "ಚಿವಲ್ರಿ ಅಂಡ್‌ ವಾರ್‌ ಫೇರ್‌' ಎಂಬ ವಿಸೃತ ಲೇಖನವು ಇಂಥಹ ಪ್ರಯತ್ನವಾಗಿದೆ. 
ಸಾಹಿತ್ಯ ಕೃತಿಗಳಲ್ಲದೆ, ಶಾಸನಗಳು, ನಾಣ್ಯ, ಚಿತ್ರ ಕಲೆ, ಶಿಲ್ಲಗಳು ಮೊದಲಾದ ಆಧಾರಗಳನ್ನಾಧರಿಸಿ ಎಕೆ. 
ಶ್ರೀವಾಸ್ತವರವರು “ಏನ್ನಿಯೆಂಟ್‌ ಇಂಡಿಯನ್‌ ಆರ್ಮಿ ಇಟ್ಸ್‌ ಅಡ್ಡಿನಿಸ್ಟೇಷನ್‌ ಅಂಡ್‌ ಆರ್ಗನ್ನೆಸೇಷನ್‌” ಎಂಬ 
ಸಂಶೋಧನಾ ಕೃತಿಯೊಂದನ್ನುಪ್ರಕಟಿಸಿದ್ದಾರೆ. ಇದರಲ್ಲಿ ಮಿಲಿಟರಿ ಆಡಳಿತದ ಚಿತ್ರಣವನ್ನುನೀಡಲಾಗಿದೆ. ೧೪೩ ರೇಖಾ 


ಚಿತ್ರಗಳನ್ನು ೫೩ ಛಾಯಾ ಚಿತ್ರಗಳನ್ನು ಈ ಕೃತಿಯು ಒಳಗೊಂಡಿದೆ. 


ಪ್ರಾಚೀನ ಭಾರತದ ಆಯುಧಗಳನ್ನು ಕುರಿತು ಜಿ. ಎನ್‌.ಪಂತ್‌ರವರು ಮಹತ್ವದ ಕೊಡುಗೆಗಳನ್ನು 
ನೀಡಿರುತಾರೆ. “ವೆಪನ್ಸ್‌ ಅಂಡ್‌ ಮಿಲಿಟರಿ ಸ್ಥೆನ್ಸ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” (೧೯೬೪) “ಸ್ಪಡೀಸ್‌ ಇನ್‌ 
ಇಂಡಿಯನ್‌ ವೆಪನ್ಸ್‌ ಅಂಡ್‌ ವಾರ್‌ಫೇರ್‌ ” ( ೧೯೭೦) “ಇಂಡಿಯನ್‌ ಅರ್ಚರಿ” (೧೯೭೮) ಮತ್ತು “ಹಾರ್‌ 
ಅಂಡ್‌ ಎಲಿಫೆಂಟ್‌ ಆರ್ಮರ್ಸ್‌” (೧೯೯೭) ಅವರ ಮುಖ್ಯ ಕೃತಿಗಳು. ಈ ಕೃತಿಗಳು ಭಾರತೀಯರ ಆಯುಧ 


ತಂತ್ರಜ್ಞಾನದ ಬೆಳೆವಣಿಗೆಯ ಮೇಲೆ ಬೆಳಕು ಚೆಲ್ಲುತ್ತದೆ. 


ಹೆಚ್‌.ಸಿ. ರಾಯ್‌ಚೌಧರಿ ಯವರ “ನೋಟ್ಸ್‌ ಆನ್‌ ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” (೧೯೨೭) 
ಪಿ.ಕೆ.ಗೋಡೆಯವರ. “ಸ್ಟಡೀಸ್‌ ಇನ್‌ ಇಂಡಿಯನ್‌ ಕಲ್ಪರಲ್‌ ಹಿಸ್ಪರಿ 4 (೧೯೬೦) ಕೃತಿಯಲ್ಲಿನ ಲೇಖನಗಳು , 
ಬಿ. ಪಿ. ಸಿನ್ನಾರವರ “ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ( ೬೦೦ ಕ್ರಿ.ಪೂ-ಕ್ರಿ.ಶ. ೩೦೦) ( ೧೯೬೫) ಮೊದಲಾದ 


ಲೇಖನಗಳು ಪ್ರಾಚೀನ ಭಾರತೀಯ ಯುದ್ದಕಲೆಗೆ ಸಂಬಂದಿಸಿದಂತೆ ಚರ್ಚಿಸುತವೆ. 


ಮೇಲಿನ ಕೃತಿಗಳು ಮತ್ತುಲೇಖನಗಳೆಲ್ಲವು ಪ್ರಾಚೀನ ಭಾರತದ ಯುದ್ದ ವಿಚಾರಗಳಿಗೆ ಸಂಬಂದಿಸಿದವುಗಳು. 
ಕರ್ನಾಟಕಕ್ಕೆ ಸಂಬಂಧಿಸಿದಂತೆ “ಯುದ್ದಕಲೆ” ಕುರಿತು ಮೊದಲಿಗೆ ಗಮನ ಸೆಳೆದವರು ಬೆಟಗೇರಿ ಕೃಷ್ಣ ಶರ್ಮರವರು, 
ಅವರು ತಮ್ಮ ಕೃತಿ “ಕರ್ನಾಟಕ ಜನ ಜೀವನ''ದಲ್ಲಿ “ಕನ್ನಡಿಗರ ಕೋಟೆ ಕಾಳಗ ” ವನ್ನು ಕುರಿತು ಸಾಹಿತ್ಯ ಆಧಾರಗಳ 
ಹಿನ್ನಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ನಂತರ ಡಾ.ಎಂ.ಚಿದಾನಂದಮೂರ್ತಿಯವರು ತಮ್ಮ “ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅದ್ಯಯನದಲ್ಲಿ ಕರ್ನಾಟಕದ ಯುದ್ದ ಕಲೆ ಕುರಿತು ಒಂದು ಅಧ್ಯಾಯದಲ್ಲಿ ಚರ್ಚಿಸಿರುವರು. ಇದು ಪ್ರಾಚೀನ 
ಶಾಸನಗಳು, ಮತ್ತು ಸಾಹಿತ್ಯಗಳನ್ನಾಧರಿಸಿದ ವಿಶ್ಲೇಷಣೆಯಾಗಿದ್ದು, ಯುದ್ದ ವಿಚಾರಗಳನ್ನು ಕುರಿತು ನಂತರದ 
ಅಧ್ಯಯನಗಳಿಗೆ ಮಾದರಿಯಾಗಿದೆ.  ಡಾ.ಸುರೇಂದ್ರ ಮಂಜೇಶ್ವರ ರವರ “ಸ್ಟಡೀಸ್‌ ಇನ್‌ ದಿ ಮಿಲಿಟರಿ ಹಿಸ್ಪರಿ 
ಆಫ್‌ ಕರ್ನಾಟಕ - ಫ್ರಮ್‌ ದಿ ಅರ್ಲಿಯೆಸ್ಟ್‌ ಟ್ರೆಮ್ಸ್‌ ಟು ದಿ ಪೋರ್ಟಿನ್ಸ್‌ ಸೆಂಚುರಿ.” ( ೧೯೯೦ ) ಪಎಚ್‌. ಡಿ. 


ಸಂಶೋಧನಾ ಅಧ್ಯಯನ ವಾಗಿದೆ. ಈ ಅಪ್ರಕಟಿತ ಮಹಾ ಪ್ರಬಂಧವು ಸಾಹಿತ್ಯ ಮತ್ತು ಶಾಸನ ಆಧಾರಗಳನ್ನಾಧರಿಸಿದೆ. 


೧೧ 


೧೦ ಅಧ್ಯಾಯಗಳ ಇದರಲ್ಲಿವೀರ ಸಂಪ್ರದಾಯ, ವೀರಗಲ್ಲುಸ್ಥಾರಕಗಳು, ಸೈನ್ಯದ ವಿಧಗಳು- ಸಂಘಟನೆ, ಆಯುಧಗಳು, 
ಕೋಟೆಕಾಳಗ ಮೊದಲಾದ ವಿಷಯಗಳನ್ನು ಚರ್ಚಿಸಲಾಗಿದೆ. ರೇಖಾ ಚಿತ್ರಗಳಿಲ್ಪ್ಲ ಸುಮಾರು ೨೨ ಛಾಯಾ 


ಚಿತ್ರಗಳನ್ನು ನೀಡಲಾಗಿದೆ. ಈ ಅಧ್ಯಯನವು ವಿಸೃತ ವ್ಯಾಪ್ತಿಯನ್ನು ಹೊಂದಿದೆ. 


ಪ್ರಾಚೀನ ಕನ್ನಡ ಕಾವ್ಯ ಗಳನ್ನಾಧರಿಸಿ "ಯುದ್ಧಕಲೆ ' ಯನ್ನು ಅಧ್ಯಯನ ಮಾಡಿರುವವರಲ್ಲಿ ಡಾ .ಹೆಚ್‌. 
ಜಿ.ಶ್ರೀಧರ್‌ ಪ್ರಮುಖರು ಅವರ, “ಪ್ರಾಚೀನ ಕನ್ನಡ ಸಾಹಿತ್ಸದಲ್ಲಿ ಯುದ್ಧಕಲೆ” (ಕ್ರಿ.ಶ.೪೫೦ ರಿಂದ ೧೩೫೦ ) 
ಎಂಬ ಪಿಹೆಚ್‌. ಡಿ. ಮಹಾ ಪ್ರಬಂಧವು ಕೃತಿಯಾಗಿಯೂ ಪ್ರಕಟವಾಗಿದೆ. (೨೦೦೨ ) ಇದರಲ್ಲಿಯುದ್ದವಿಚಾರಗಳಿಗೆ 
ಸಂಬಂಧಿಸಿದಂತೆ ವಿಸೃತ ವಿವರಣೆಯನ್ನು ನೀಡಲಾಗಿದೆ. ಸಾಂದರ್ಭಿಕವಾಗಿ ಶಾಸನಗಳನ್ನುಉಲ್ಲೇಖಿಸಲಾಗಿದೆ. ರೇಖಾ 
ಚಿತ್ರಗಳು ಮತ್ತುಛಾಯಾ ಚಿತ್ರಗಳಿಲ್ಲ, ಅವರೇ ಹೇಳುವಂತೆ ಕೆಲವೆಡೆ ಕ್ರಿ.ಶ. ೧೩೫೦ ರ ನಂತರ ರಚನೆಯಾದ 
ಕನ್ನಡ ಕೃತಿಗಳನ್ನು ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. ಚಾರಿತ್ರಿಕ ದೃಷ್ಟಿಕೋನದಿಂದಲೂ ಇದೊಂದು 
ಗಮನಾರ್ಹ ಕೃತಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದ ಸಾಹಿತ್ಯ ಕೃತಿಗಳನ್ನಾಧರಿಸಿ ಡಾ. ಕೆ. ಶ್ರೀಕಂಠಯ್ಯ 
ರವರು “ವಿಜಯನಗರ ಕಾಲದ ಕನ್ನಡ ಸಾಹಿಷ್ಠದಲ್ಲಿ ಜನ ಜೀವನ ಚಿತ್ರ ” ಹಾಗೂ “ಕನ್ನಡ ಕಾವ್ಯಗಳಲ್ಲಿ ಸಮರ 
ಚಿತ್ರಗಳು” (೧೯೮೩) ಎಂಬ ಕೃತಿಗಳಲ್ಲಿಯುದ್ದ ವಿಚಾರಗಳನ್ನು ವಿಶ್ಲೇಷಿಸಿರುವರು. 


ಆರ್‌ ಶೇಷ ಶಾಸ್ತ್ರಿಯವರ “ಕರ್ನಾಟಕದ ವೀರಗಲ್ಲುಗಳು” ( ೧೯೮೨) ಕೂಡಾ ಯುದ್ಧಗಳ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಉಪಯುಕ್ತ ಕೃತಿಯಾಗಿದೆ. ವೀರಗಲ್ಲುಗಳಲ್ಲಿನ ಯುದ್ದ ವಿಚಾರಗಳನ್ನು ವೀರರ ಹಿನ್ನಲೆ ಸ್ಥಾನ- ಮಾನಗಳು 
ಮೊದಲಾದ ವಿಚಾರಗಳನ್ನು ವಿಶ್ಲೇಷಿಸಿರುವ ಈ ಕೃತಿಯು ರೇಖಾ ಚಿತ್ರಗಳು ಮತ್ತುಛಾಯಾ ಚಿತ್ರಗಳ ಸಹಿತ ವಿವರಣೆ 
ನೀಡುತ್ತದೆ. ಪ್ರಸುತ ಅಧ್ಯಯನಕ್ಕೆ ಡಾ. ಎಂ. ಚಿದಾನಂದಮೂರ್ತಿಯವರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ ' ದಲ್ಲಿನ "ಯುದ್ದಕೆಲೆ' ಕುರಿತ ಅಧ್ಯಾಯ ಮತ್ತು ಡಾ.ಆರ್‌ ಶೇಷ ಶಾಸ್ತಿಯವರ ಈ ಮೊದಲು 
ಉಲ್ಲೇಖಿಸಲಾದ ಕೃತಿ ಇವೆರಡೂ ಮಾದರಿಗಳಾಗಿವೆ. ಮಿಲಿಟರಿ ವಾಸ್ತುಶಿಲ್ಲವಾದ ಕೋಟಿಗಳ ಕುರಿತು ಡಾ. ಎಸ್‌.ಕೆ. 
ಜೋಷಿ ಯವರು “ಡಿಫೆನ್ಸ್‌ ಆರ್ಕೆಟೆಕ್ಟರ್‌ ಇನ್‌ ಅರ್ಲಿ ಕರ್ನಾಟಕ ” ( ೧೯೮೫) ಮತ್ತು ಡಾ.ಚನ್ನಬಸಪ್ಪ 
.ಎಸ್‌.ಪಾಟೀಲ್‌ರವರು “ಕರ್ನಾಟಕದ ಕೋಟೆಗಳು” (೧೯೯೯) ಎಂಬ ಕೃತಿಗಳನ್ನುಪ್ರಕಟಿಸಿದ್ದಾರೆ. ಇವು ಕರ್ನಾಟಕದ 


ಪ್ರಧಾನ ಕೋಟೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ. 


ಇವುಗಳಲ್ಲದೆ ರಾಜಕೀಯ ಮತ್ತುಆಡಳಿತ ವಿಷಯಗಳನ್ನುಪ್ರಧಾನ ವಸುವಾಗಿ ಹೊಂದಿರುವಕೃತಿಗಳಲ್ಲಿಯೂ 
ಸೇನಾ ವ್ಯವಸ್ಥೆ ಆಯುಧಗಳು, ಸೈನಿಕರಿಗೆ ನೀಡಲಾದ ಕೊಡುಗೆಗಳು ಮೊದಲಾದ ವಿಚಾರಗಳ ವಿವರಣೆಗಳಿವೆ. 


ಆದರೆ ಅವು ವಿಸೃತ ರೂಪದಲ್ಲಿಲ್ಲ ಕರ್ನಾಟಕದ ಸಂದರ್ಭದಲ್ಲಿ ಪ್ರಧಾನ ಯುದ್ದಗಳನ್ನಾಧರಿಸಿ ಯುದ್ದ ತಂತ್ರದ 


(೧೨ 


ಕೌಶಲ್ಯಗಳ ಬೆಳವಣಿಗೆ ಕುರಿತು, ಆಯುಧಗಳ ಕುರಿತು ಇಲ್ಲವೇ ಯುದ್ದ ನೀತಿ- ಸಿದ್ದಾಂತಗಳ ಕುರಿತು ಪ್ರತ್ಯೇಕ 
ಅಧ್ಯಯನಗಳು ನಡೆದಿರುವುದಿಲ್ಲ ಅಂತಹ ಪ್ರಯತ್ನಗಳು ಇನ್ನೂನಡೆಯಬೇಕಿದೆ. ಹಾಗೆಯೇ ಯುದ್ಧವಿಜಾರಗಳನ್ನು 


ಕುರಿತ" ಸೂಕ್ಷ್ಮ ಮತ್ತುಸ್ತಳೀಯ ’ ಅಧ್ಯಯನಗಳು ಇನ್ನಷ್ಟು ನಡೆಯಬೇಕಾಗಿದೆ. 
೧.೫ ರಾಜಕೀಯ ಸಂದರ್ಭ 


ಪ್ರಸುತ ಅಧ್ಯಯನದ ವ್ಯಾಪ್ತಿಪ್ರದೇಶದಲ್ಲಿನ ಕ್ರಿ.ಶ. ೧೦ ರಿಂದ ೧೩ ನೇ ಶತಮಾನವರೆಗಿನ ಅವಧಿಯಲ್ಲಿನ 


ಮು 


ರಾಜಕೀಯಸ್ಸಿಶಿ ಕುರಿತು ಸಂಕ್ಷಿಪ್ತವಿವರಣೆ ನೀಡುವುದು ಇಲ್ಲಿನ ಮುಖ್ಯ ಉದ್ದೇಶವಾಗಿದೆ. ಈ ಪ್ರದೇಶದಲ್ಲಿ ಆಡಳಿತ 


[&) 


ನಡೆಸಿರುವ ಸ್ಥಳೀಯ ಅರಸು ಮನೆತನಗಳು ಈ ಅರಸುಮನೆತನಗಳನ್ನು ಹತೋಟಿಯಲ್ಲಿಡುವ ಉದ್ದೇಶಕ್ಕೆ ನೇಮಿಸಲಾದ 
ರಾಜಪ್ರತಿನಿಧಿಗಳು ಹಾಗೂ ಅಧಿಕಾರದ ಸ್ಥಾಪನೆ ಮತ್ತು ವಿಸರಣೆಯ ಉದ್ದೇಶಕ್ಕಾಗಿ ಈ ಪ್ರದೇಶದಲ್ಲಿ 
ಕಾಣಿಸಿಕೊಂಡಿರುವ ಚಕ್ರವರ್ತಿಗಳ ಕುರಿತು ಇಲ್ಲಿ ಗಮನ ಹರಿಸಲಾಗಿದೆ. ಇಲ್ಲಿ ಪ್ರಸಾಪಿಸಲಾದ ಅರಸು ಮನೆತನಗಳು 
ಮತ್ತು ಚಕ್ರವರ್ತಿ ಮನೆತನಗಳನ್ನು ಕುರಿತು ಈಗಾಗಲೇ ಸಾಕಷ್ಟು ಕೃತಿಗಳು ಮತ್ತು ಲೇಖನಗಳು ಪ್ರಕಟವಾಗಿವೆ. 
ಆದರೆ ಪ್ರಸುತ ಅಧ್ಯಯನದ ಸಂದರ್ಭಕ್ಕೆ ರಾಜಕೀಯ ಹಿನ್ನಲೆಯ ವಿವರಣೆಯು ಅಗತ್ಯವಿರುವುದರಿಂದ ಇಲ್ಲಿ 
ಸಂಕಿಪವಾಗಿ ಚರ್ಚಿಸಲಾಗಿದೆ. ಇದಕ್ಕೆ ಸ್ಥಳೀಯ ವೀರಗಲ್ಲು ಶಾಸನಗಳಲ್ಲಿ ನೀಡಲಾದ ಮಾಹಿತಿಯನ್ನು ಪ್ರಧಾನವಾಗಿ 
ಬಳಸಿಕೊಳ್ಳಲಾಗಿದೆ ಹಾಗೂ ಯುದ್ಧ ಚಟುವಟಿಕೆಗಳ ಮೇಲೆ ಹೆಚ್ಚು ಕೇಂದ್ರಿಕರಿಸಲಾಗಿದೆ. 

ಈ ಪ್ರದೇಶದ ರಾಜಕೀಯ ಸಂದರ್ಭವನ್ನು ಗಮನಿಸಿದರೆ, ಕ್ರಿ.ಶ ೧೧ ರಿಂದ ೧೩ ನೇ ಶತಮಾನದ 
ಅವಧಿಯಲ್ಲಿ ಹೆಚ್ಚು ಯುದ್ದ ಚಟುವಟಿಕೆಗಳು ನಡೆದಿರುವುದು ಕಂಡು ಬರುತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ 
ಈ ಅವಧಿಗೆ ಸೇರಿದ ವೀರಗಲ್ಲು ಶಾಸನಗಳು ಲಭ್ಯವಾಗಿವೆ. ಅಧ್ಯಯನದ ವ್ಯಾಪ್ತಿಪ್ರದೇಶದಲ್ಲಿಕಂಡು ಬರುವ ವೀರಗಲ್ಲು 
ಸ್ನಾರಕಗಳಲ್ಲಿ೨೪ ವೀರಗಲ್ಲುಸ್ನಾರಕಗಳು ಕ್ರಿ.ಶ. ೧೦ನೇ ಶತಮಾನದ ಅವಧಿಗೆ, ೫೬ ವೀರಗಲ್ಲುಸ್ಥಾರಕಗಳುಕ್ರಿ.ಶ.೧೧ನೇ 
ಶತಮಾನದ ಅವಧಿಗೆ, ೧೯೧ ವೀರಗಲ್ಲುಸ್ಥಾರಕಗಳು ಕ್ರಿ.ಶ. ೧೨ನೇ ಶತಮಾನದ ಅವಧಿಗೆ ಮತ್ತು೧೯೨ ವೀರಗಲ್ಲುಗಳು 
ಕ್ರಿ.ಶ. ೧೩ನೇ ಶತಮಾನಕ್ಕೆ ಸೇರಿವೆ. ಇದನ್ನು ಗಮನಿಸಿದರೆ ವೀರಗಲ್ಲುಸ್ಥಾರಕಗಳ ಸಂಖ್ಯೆಯಲ್ಲಿ ೧೦ನೇ ಶತಮಾನದಿಂದ 
೧೧ನೇ ಶತಮಾನಕ್ಕೆ ಎರಡು ಪಟ್ಟುಗಳಷ್ಟು ೧೧ ರಿಂದ ೧೨ ಮತ್ತು೧೩ನೇ ಶತಮಾನಕ್ಕೆ ಸುಮಾರು ನಾಲ್ಕು ಪಟ್ಟುಗಳಷ್ಟು 
ಏರಿಕೆಯಾಗಿದೆ. ಸ್ಥಳೀಯ ಅಧಿಕಾರಿಗಳಾದ ಗಾವುಂಡರು, ನಾಡಪ್ರಭುಗಳು, ಮಾಂಡಲೀಕರು ಪರಸ್ಸರ ಯುದ್ಧದಲ್ಲಿ 
ನಿರತರಾಗಿದ್ದು, ತಮ್ಮ ಅಧಿಕಾರ ವ್ಯಾಪಿಯ ವಿಸರಣೆಗೆ ಪ್ರಯತ್ನ ಮಾಡುತಿದ್ದುದು ಈ ವೀರಗಲ್ಲು ಶಾಸನಗಳಿಂದ 
ತಿಳಿದುಬರುತದೆ. ಇದೇ ವೇಳೆಗೆ ಚಕ್ರವರ್ತಿ ಅಥವಾ ಅವರ ಅಧಿಕಾರಿಗಳ ದಾಳಿಗೂ ಈ ಸ್ಥಳೀಯ ಆಳುವ ವರ್ಗವು 


ಒಳಗಾಗಿದ್ದಿತು. ಹೆಚ್ಚು ಅಪಾಯವಿಲ್ಲದ ಅಧೀನತೆಯನ್ನು ಒಪ್ಪಿಕೊಂಡು ತಮ್ಮ ಅಧಿಕಾರ ವ್ಯಾಪ್ತಿವಿಸರಿಸಿಕೊಳ್ಳುವುದು, 


೧೩ 


ಹಾಗೂ ಅವಕಾಶ ದೊರೆತಾಗ ಸ್ವಾತಂತ್ರ್ಯ ಘೋಷಿಸಿಕೊಳ್ಳುವುದು ಈ ಮಾಂಡಲೀಕರು ಮತ್ತು ಮಹಾ ಮಂಡಳೇಶ್ವರರ 
ರಾಜಕೀಯ ನೀತಿಯಾಗಿದ್ದಿತು. 

ಅಧ್ಯಯನ ವ್ಯಾಪಿಯ ಪ್ರದೇಶದಲ್ಲಿ ಕ್ರಿ.ಶ. ೧೦ ರಿಂದ ೧೩ ನೇ ಶತಮಾನದವರೆಗಿನ ಅವಧಿಯಲ್ಲಿ 
ಹಾನಗಲ್ಲ ಕದಂಬರು, ಮಾಟೂರ ವಂಶದ ಅರಸರು, ಬಂದಳಿಕೆಯ ಕದಂಬರು, ಉದ್ರಿಯ ಗಂಗರು, ಹುಂಚದ 
ಸಾಂತಾರರು, ಹೊಸಗುಂದದ ಅರಸರು ಮೊದಲಾದ ಸ್ಥಳೀಯ ಮನೆತನಗಳು ಆಳ್ವಿಕೆ ನಡೆಸಿವೆ. ಕಲ್ಯಾಣಿ ಚಾಲುಕ್ಕರು, 
ಕಳಚೂರ್ಯ, ಹೊಯ್ದಳ ಮತ್ತು ಯಾದವ ಮನೆತನಗಳ ಪ್ರಬಲ ಚಕ್ರವರ್ತಿಗಳ ಅಧಿಕಾರ ವಿಸರಣೆಯ ಪ್ರಯತ್ನವು 
ಕಂಡು ಬಂದಿದೆ. ಇಲ್ಲಿನ ರಾಜಕೀಯ ಸಂದರ್ಭವನ್ನು ಈ ಕೆಳಗಿನಂತೆ ಉಪಶೀರ್ಷಿಕೆಗಳಲ್ಲಿ ಈ ಕೆಳಗಿನಂತೆ 
ವಿವರಿಸಲಾಗಿದೆ. 
೧.೫.೧. ಸ್ಥಳೀಯ ಅರಸು ಮನೆತನಗಳು 

ಹಾನಗಲ್ಲಿನ ಕದಂಬರು : ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲ ವ್ಯಾಪಿಯಲ್ಲಿನ ಸ್ಥಳೀಯ ಅರಸು 
ಮನೆತನಗಳಲ್ಲಿ ಹಾನಗಲ್ಲು ಕದಂಬರು ಪ್ರಮುಖರಾಗಿದ್ದಾರೆ. ಬನವಾಸಿ ಕದಂಬರ ಬಿರುದುಗಳನ್ನು ಹೊಂದಿದ್ದು 
ಇಂದಿನ ಹಾವೇರಿ ಜಿಲ್ಲೆಯ ಹಾನಗಲ್ಲನ್ನು ರಾಜಧಾನಿಯಾಗಿಟ್ಟು ಕೊಂಡು, ಬನವಾಸಿ ೧೨೦೦೦, ಹಾನಗಲ್‌ ೫೦೦, 
ಕೆಲವೊಮ್ಮೆ ಸಾಂತಳಿಗೆ ಸಾವಿರ ಪ್ರದೇಶವನ್ನು ಈ ಮನೆತನದ ಅರಸರು ಆಳಿರುವರು. ಇವರು ಮೊದಲಿಗೆ ಕಲ್ಯಾಣಿ 
ಚಾಲುಕ್ಯರಿಗೆ ಅಧೀನರಾಗಿದ್ದು, ನಂತರ ಕಳಚೂರ್ಯ ಮತ್ತು ಯಾದವ ಚಕ್ರವರ್ತಿಗಳಿಗೆ ಅಧೀನರಾಗಿ ಹೊಯ್ಲಳರ 
ವಿರುದ್ಧ ಹೋರಾಟ ನಡೆಸಿದ್ದಾರೆ. ಈ ಅರಸು ಮನೆತನವನ್ನು ಕುರಿತು ಜಾರ್ಜ ಮೋರೇಸ್‌ ರವರ 
"ಕದಂಬಕುಲ' (1930) ಬಿ.ಆರ್‌.ಗೋಪಾಲ್‌ರವರ “ಮೈನರ್‌ ಡ್ಲೆನ್ಟೀಸ್‌ ಆಫ್‌ ಸೌತ್‌ ಇಂಡಿಯಾ” (1982) 
ಡಾ.ಚೆನಕ್ಕ ಪಾವಟಿಯವರ- “ಹಾನಗಲ್ಲ ಕದಂಬರು” (1998) ಮೊದಲಾದ ಕೃತಿಗಳು ಬೆಳಕು ಚೆಲ್ಲುತ್ತವೆ. 

ಜಾರ್ಜ ಮೋರೇಸ್‌ ರವರು ಇರಿವ ಬೆಡಂಗ ದೇವನನ್ನು ಈ ವಂಶದ ಮೂಲ ಪುರುಷನೆಂದು 
ಅಭಿಪ್ರಾಯಿಸಿದ್ದಾರೆ.” ಆದರೆ ಬಿ.ಆರ್‌. ಗೋಪಾಲ್‌ ರವರ ಪ್ರಕಾರ ಚತ್ರಯದೇವ ಅಥವಾ ಚಟ್ಟಗನು ಈ 
ವಂಶದ ಮೂಲ ಪುರುಷನಾಗಿದ್ದಾನೆ." ಈತನು ಬನವಾಸಿಯಿಂದಲೇ ಅಳ್ಳಿಕೆ ನಡೆಸುತಿದ್ದನು. ಶಿವಮೊಗ್ಗ ಜಿಲ್ಲೆಯ 
ಸೊರಬ ತಾಲ್ಲೂಕಿನಲ್ಲಿ ದೊರೆತಿರುವ ಕೆಲವು ಶಾಸನಗಳಲ್ಲಿ ಈತನು ರಾಷ್ಟಕೂಟರ ಕಕ್ಕ ಅಥವಾ ಕಕ್ಕಲದೇವನ 
ಅಧೀನನಾಗಿದ್ದುದು ಉಲ್ಲೇಖವಾಗಿದೆ." ನಂತರ ಈತನು ಕಲ್ಯಾಣಿ ಚಾಲುಕ್ಕರ ಅಧೀನತೆಯನ್ನು ಒಪ್ಪಿಕೊಂಡಿದ್ದಾನೆ. 
ಇದೇ ತಾಲ್ಲೂಕಿನ ಶಾಸನವೊಂದರಲ್ಲಿಚಾಲುಕ್ಕರ ತೈಲಪನ ಉಲ್ಲೇಖವು ಚಟ್ಟಯ್ಯ ನೊಂದಿಗೆ ಇದೆ. ಈ ಚಟ್ಟಯ್ಯನು 
ಚಾಲುಕ್ಯದೊರೆ ಎರಡನೇ ಜಯಸಿಂಹನ ವಿರುದ್ದ ಚೋಳ- ಪಾರಮಾರ ಮತ್ತು ಕಲಚೂರಿ ಒಕ್ಕೂಟವು ದಾಳಿ 
ಮಾಡಿದಾಗ ಚಾಲುಕ್ಕರ ಪರವಾಗಿ ಭಾಗವಹಿಸಿ "ಕಟಕದ ಗೋವ” ಎಂಬ ಬಿರುದನ್ನು ಪಡೆದಿದ್ದನು. ಈತನು 


೪ 


ಕ್ರಿಶ. ೯೯೯ರಲ್ಲಿ ನಾಗರ ಖಂಡದ ಮೇಲ್‌ ಮತ್ತು ಕ್ರಿ.ಶ. ೧೦೧೫ ರಲ್ಲಿಕೊಡಕಣಿ ಗ್ರಾಮದ ಮೇಲೆ” ದಾಳಿ 
ಮಾಡಿರುವ ಉಲ್ಲೇಖಗಳಿವೆ. ಈತನ ನಂತರ ಈತನ ತಮ್ಮಜಯಸಿಂಹ ನೆಂಬಾತನು ಉತರಾಧಿಕಾರಿಯಾದನು. ಈ 
ಜಯಸಿಂಹನಿಗೆ ಮಾವುಲಿ, ಒಂದನೇ ತೈಲ, ಎರಡನೇ ಶಾಂತಿವರ್ಮ, ಜೋಕಿ ಮತ್ತು ವಿಕ್ರಮರೆಂಬ ಐವರು 
ಪುತ್ರರಿದ್ದರು. ಈ ನಡುವೆ ಮಯೂರವರ್ಮ, ಆತನ ಪತ್ನಿ ಅಕ್ಕಾದೇವಿ ಅವರ ಮಗ ತೊಯಿಮದೇವ ಮತ್ತು ಹರಿ 
ಕೇಸರಿ ಅಥವಾ ಹರಿಗ ಅಥವಾ ಅರಿಗ ಎಂಬ ಕದಂಬ ಅರಸರು ಶಾಸನೋಕರಾಗಿದ್ದಾರೆ. ಇವರನ್ನು ಬಂಕಾಪುರದ 
ಕದಂಬರೆಂದು ಬಿ.ಅರ್‌. ಗೋಪಾಲ ರವರು ಅಭಿಪ್ರಾಯಿಸಿದ್ದಾರೆ." ಚಟ್ಟಯ್ಯನ ನಂತರ ಅಧಿಕಾರಕ್ಕೆ ಬಂದವರಲ್ಲಿ 
ಕೀರ್ತಿವರ್ಮನು ಪ್ರಮುಖನಾಗಿದ್ದಾನೆ. 

ಕೀರ್ತಿವರ್ಮನು ಕಲ್ಯಾಣಿ ಚಾಲುಕ್ಕರ ಎರಡನೇ ಸೋಮೇಶ್ವರನ ಮಹಾಮಂಡಳೇಶ್ವರನಾಗಿದ್ದನು. 
ಸೋಮೇಶ್ವರ ಮತ್ತು ಆತನ ಸೋದರ ಪೆರ್ಮಾಡಿದೇವ ಅಥವಾ ಆರನೇ ವಿಕ್ರಮಾದಿತ್ಯನ ನಡುವಿನ ಸಂಘರ್ಷದಲ್ಲಿ 
ಕೀರ್ತಿ ವರ್ಮನು ವಿಕ್ರಮಾದಿತ್ಯನ ಪರ ವಹಿಸಿದ್ದನು. ಇದರಿಂದ ಸೋಮೇಶ್ವರನ ಅವಕೃಪೆಗೆ ಪಾತ್ರನಾದನು. ಈ 
ಕಾರಣಕ್ಕಾಗಿ ಕ್ರಿ.ಶ.೧೦೭೧ರಲ್ಲಿ ಚಕ್ರವರ್ತಿಯು ದಂಡನಾಯಕ ಉದಯಾದಿತ್ಯನ ನೇತೃತ್ವದಲ್ಲಿ ಬನವಾಸಿಗೆ 
ದಾಳಿ ಮಾಡಿಸಿದನು.” ಈ ಘಟನೆಯಿಂದಾಗಿ ಕೀರ್ತಿ ವರ್ಮನು ಮೂಲೆಗೆ ತಳಲ್ಪಟ್ಟು ಎರಡನೇ ಚಟ್ಟಯ್ಯನು ಬನವಾಸಿ 
೧೨೦೦೦ ದ ಮಹಾ ಮಂಡಲೇಶ್ವರನಾದನು. ಕ್ರಿ.ಶ. ೧೦೭೨ ರ ವೀರಗಲ್ಲು ಶಾಸನವೊಂದರಲ್ಲಿ ಈ ಚಟ್ಟಯ್ಯನ 
ವಿರುದ್ದಆತನ ಕಿರಿಯ ಸೋದರ ತೈಲಪ ದೇವನು ದಾಳಿ ಮಾಡಿದ ಉಲ್ಲೇಖವಿದೆ.” ಇದು ಎರಡನೇ ಸೋಮೇಶ್ವರ 
ಮತ್ತು ಆರನೇ ವಿಕ್ರಮಾದಿತ್ಯರಲ್ಲಿ ಅಧಿಕಾರಕ್ಕಾಗಿ ಸಂಘರ್ಷವಿದ್ದಂತೆ, ಹಾನಗಲ್ಲಕದಂಬ ಸೋದರರಲ್ಲಿಯೂ 
ಸಂಘರ್ಷವಿದ್ದುದನ್ನು ಸಮರ್ಥಿಸುತ್ತದೆ. ಮುಂದೆ ಕ್ರಿ.ಶ.೧೦೭೬ರಲ್ಲಿ ಆರನೇ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬಂದರೂ, 
ಕೀರ್ತಿ ವರ್ಮನಿಗೆ ಮೊದಲಿನ ಸ್ಥಾನ - ಮಾನಗಳು ದೊರೆಯಲಿಲ್ಲ ಬದಲಿಗೆ ಆತನ ಚಿಕ್ಕಪ್ಪ ಶಾಂತಿವರ್ಮನನ್ನು 
ಮಹಾ ಮಂಡಲೇಶ್ವರನನ್ನಾಗಿ ಮಾಡಲಾಯಿತು. ಕೆಲವು ದಂಡನಾಯಕರನ್ನು ಬನವಾಸಿ ಪ್ರದೇಶದ ಉಸುವಾರಿಗೆ 
ನೇಮಿಸಲಾಯಿತು. 

ಶಾಂತಿ ವರ್ಮನ ನಂತರ ಆತನ ಮಗನಾದ ತೈಲಪನು ಅಧಿಕಾರಕ್ಕೆ ಬಂದನು. (ಕ್ರಿ. ಶ೧೦೯೦- 
೧೧೩೦) ಈತನನ್ನು ಎರಡನೇ ತೈಲಪನೆಂದು ಗುರುತಿಸಲಾಗಿದೆ. ಈತನು ಬನವಾಸಿ ೧೨೦೦೦ ದೊಂದಿಗೆ 
ಸಾಂತಳಿಗೆ ಸಾವಿರ ಪ್ರದೇಶವನ್ನು ಆಳುತ್ತಿದ್ದನೆಂದು ಶಾಸನ ಉಲ್ಲೇಖವಿದೆ.” ಈತನ ಕಾಲದಲ್ಲಿ ಕದಂಬರ ಪ್ರಾಬಲ್ಯವು 
ವಿಸರಿಸಿತಾದರೂ, ಕಲ್ಯಾಣಿ ಚಾಲುಕ್ಯ ಮತ್ತು ಹೊಯ್ದಳರ ನಡುವಿನ ಸಂಘರ್ಷದ ಬಿಸಿ ಈ ಸಾಮಂತ ಮನೆತನಕ್ಕೆ 
ತಟ್ಟಿತು. ಈತನ ಕಾಲದಲ್ಲಿ ಹೊಯಳರ ವಿಷ್ಣುವರ್ಧನನ ದಾಳಿಗಳು ಆರಂಭವಾದವು. ಹೊನ್ನಾಳಿ ತಾಲೂಕಿನ ವೀರಗಲ್ಲು 
ಶಾಸನವೊಂದು ಉಲ್ಲೇಖಿಸಿರುವಂತೆ, ಬನವಾಸಿ ೧೨೦೦೦, ಸಾಂತಳಿಗೆ ಸಾವಿರ, ಬೆಳುವಲ ಎರಡಾರುನೂರು, 


೧೫ 


ಮಂಡಲಿ ನಾಡು ಮತ್ತು ಹಾನುಗಲ್‌ ೫೦೦ ತೈಲಪನ ಆಳ್ವಿಕೆಗೆ ಒಳಪಟ್ಟಿದ್ದಿತು. ಈತನು ಕ್ರಿ.ಶ.೧೧೩೦ ರಲ್ಲಿ 
ಮರಣಿಸಿದನು.”” ನಂತರ ಎರಡನೇ ಮಯೂರವರ್ಮ (ಕ್ರಿ.ಶ. ೧೧೩೦- ೩೨) ಮತ್ತು ಮಲ್ಲಿಕಾರ್ಜುನರು 
(ಕ್ರಿ.ಶ.೧೧೩೨-೧೧೪೬) ಆಳ್ವಿಕೆ ನಡೆಸಿದರು. ಈ ಅವಧಿಯಲ್ಲಿಹೊಯನರ ವಿಷ್ಣುವರ್ಧನ ಮತ್ತು ಕಳಚೂರ್ಯರ 
ಬಿಜ್ಜಳನ ದಾಳಿಗಳನ್ನು ಹಾನಗಲ್‌ ಎದುರಿಸಬೇಕಾಯಿತು. ಕ್ರಿ.ಶ. ೧೧೩೬ ರಲ್ಲಿ ಬಿಜ್ಜಳನು, ಕ್ರಿ.ಶ.೧೧೩೮ ರಲ್ಲಿ 
ವಿಷ್ಣುವರ್ಧನನು ಹಾನಗಲ್‌ ಮೇಲೆ ದಾಳಿಮಾಡಿದರು."*“ ಇದಲ್ಲದೆ ಕದಂಬ ಮತ್ತು ಹೊಯ್ಲಳ ಅಧಿಕಾರಿಗಳ ನಡುವೆ 
ಕೆಲವು ತುರುಗೊಳ್‌ ಕದನಗಳು ನಡೆದುದನ್ನು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ." ಮಲ್ಲಿಕಾರ್ಜುನನ ಆಳ್ಳಿಕೆಗೆ 
ಹೈವೆ ೫೦೦, ಮಾಹಳಿಗೆ, ಕಬ್ಬುನಾಳಿಗೆ ೪೦೦, ಬಾಡ ಮೊಗಲನಾಡುಗಳು ಸೇರಿದ್ದವು.೧೧೪೩ರಲ್ಲಿ ಮಾಹಳಿಗೆಗೆ 
ಹೊಯಳರು ದಾಳಿ ಮಾಡಿದರೆಂಬ ಉಲ್ಲೇಖವು ಸಾಗರ ತಾಲ್ಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿದೆ.” 
ಮಲ್ಲಿಕಾರ್ಜುನನ ಉತರಾಧಿಕಾರಿ ಮೂರನೇ ತೈಲಪನ ಕಾಲದಲ್ಲಿ (ಕ್ರಿ.ಶ. ೧೧೪೬-೫೧ ) ಕಲಚೂರಿಗಳು 
ಕಲ್ಯಾಣಿ ಚಾಲುಕ್ಕರ ಸ್ಥಾನವನ್ಹಾಕ್ರಮಿಸಿದ್ದರು. ಈತನ ಪುತ್ರ ಎರಡನೇ ಕೀರ್ತಿದೇವನು (ಕ್ರಿ.ಶ. ೧೧೫೧-೮೦) 
ಕಳಚೂರ್ಯರ ಬಿಜ್ಜಳ, ರಾಯ ಮುರಾರಿ ಸೋಯಿದೇವ ಮತ್ತು ಸಂಕಮನ ಮಹಾ ಮಂಡಲೇಶ್ವರನಾಗಿದ್ದನು. ಈ 
ಕೀರ್ತಿದೇವನು ಬಿಜ್ಜಳನ ಪರವಾಗಿ ಆತನ ಮಾಂಡಲೀಕರೊಡನೆ ಸಾಂತಾರರ ಜಗದೇವನ ಮೇಲೆ ದಾಳಿಯಲ್ಲಿ 
ಭಾಗಿಯಾಗಿದ್ದು. " ಕ್ರಿ.ಶ. ೧೧೬೬ ರಲ್ಲಿ ಕೀರ್ತಿ ದೇವನು ಮಾಂಡಳೀಕ ಬಮ್ಮಣ ನೊಂದಿಗೆ ಹೊಯಳ 
ಮಾಂಡಲೀಕನಿದ್ದ ಗಿಣ್ಣಲ ಗುಂಡಿ ಕೋಟಿಗೆ ದಾಳಿ ಮಾಡಿದನು ಇದು ಹೊಯ್ತಳರ ವಿಸರಣೆ ತಡೆಯಲು ಆತನು 
ನಡೆಸಿದ ಪ್ರಯತ್ನವಾಗಿದೆ. ಎರಡನೇ ಕೀರ್ತಿದೇವನ ಉತ್ತರಾಧಿಕಾರಿ ಕಾಮದೇವನು (ಕ್ರಿ.ಶ.೧೧೯೧-೧೨೧೭) 
ಹಾನಗಲ್‌ ಕದಂಬರಲ್ಲಿಯೇ ಪ್ರಮುಖನಾದ ದೊರೆಯಾಗಿದ್ದಾನೆ. ಈತನ ಕಾಲದಲ್ಲಿ ಕಲಚೂರಿಗಳು ಅವನತಿ 
ಗೊಂಡು ಕಲ್ಯಾಣಿ ಚಾಲುಕ್ಕರ ನಾಲ್ಕನೇ ಸೋಮೇಶ್ವರನನ್ನು ಪುನಃ ಚಕ್ರವರ್ತಿಯಾಗಿ ಪ್ರತಿಷ್ಠಾಪಿಸುವ ವಿಫಲ 
ಪ್ರಯತ್ನವು ನಡೆಯಿತು. ಈತನ ಕಾಲದಲ್ಲಿ ಹೊಯ್ಲಳರ ಎರಡನೇ ಬಲ್ಲಾಳನು ಉದ್ದರೆ ಮತ್ತು ಹಾನಗಲ್‌ ಕೋಟೆಗಳ 
ಮೇಲೆ ದಾಳಿ ಮಾಡುವ ಮೂಲಕ ಕದಂಬರ ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯ ವಿಸರಿಸಲು ಪ್ರಯತ್ನಿಸಿದನು” 
ಇದರಿಂದಾಗಿ ಕಾಮದೇವನು ಯಾದವರೊಡನೆ ಸಂಪರ್ಕ ಹೊಂದಿದನು. ಯಾದವ ಮತ್ತು ಹೊಯಳರ ಸಂಘರ್ಷದ 
ಸಂದರ್ಭವನ್ನು ಬಳಸಿಕೊಂಡು ಈತನು "ಕದಂಬ ಚಕ್ರವರ್ತಿ” ಎಂಬ ಬಿರುದನ್ನು ಧರಿಸಿದನು. ಕಾಮದೇವನ 
ಕಾಲಕ್ಕೆ ಸೇರಿದ ಅನೇಕ ವೀರಗಲ್ಲು ಶಾಸನಗಳು ಆತನ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿವೆ.” 
ಕಾಮದೇವನ ನಂತರ ಆತನ ಪುತ್ರನಾದ ಮಲ್ಲಿದೇವನು ಅಧಿಕಾರಕ್ಕೆ ಬಂದನು. (ಕ್ರಿ.ಶ. ೧೨೧೭- 
೧೨೫೨) ಈತನು ಕೂಡಾ "ಕದಂಬ ಚಕ್ರವರ್ತಿ” ಎಂಬ ಬಿರುದನ್ನು ಧರಿಸಿದ್ದು” ಈತನ ಕಾಲದಲ್ಲಿ ಯಾದವರ 


ಪ್ರಭಾವ ಬನವಾಸಿ ಪ್ರಾಂತ್ಯದಲ್ಲಿ ಹೆಚ್ಚಾಯಿತು. ಯಾದವ ಅಧಿಕಾರಿಗಳಾದ ಮಾಯಿದೇವ ಪಂಡಿತ, ಮತ್ತು 


೧೬ 


ಹೊನ್ನ ಬೊಮ್ಮಸೆಟ್ಟಿ, ಇವರುಗಳು ಬನವಾಸಿಯ ಮೇಲಾಳ್ವಿಕೆಗೆ ನೇಮಿಸಲ್ಪಟ್ಟಿದ್ದರು. ಕ್ರಿ.ಶ. ೧೨೩೧ರಲ್ಲಿ ಎಡೆನಾಡ 
ಸಿಡಣಿ ಮೇಲೆ ಕ್ರಿ.ಶ. ೧೨೩೯ ರಲ್ಲಿ ಗುತ್ತಿಯ ಮೇಲೆ ಯಾದವ ದೊರೆ ಸಿಂಘಣನ ಅಧಿಕಾರಿಗಳು ದಾಳಿ ಮಾಡಿದರು.” 
ಮಲ್ಲಿದೇವನ ಆಡಳಿತದ ಆರಂಭದಲ್ಲಿ ಕದಂಬರ ಪ್ರದೇಶದಲ್ಲಿ ಸುಲಿಗೆ ಮತ್ತು ಅಶಾಂತಿಯ ವಾತಾವರಣ ವಿದ್ದಿತೆಂದು 
ವೀರಗಲ್ಲು ಶಾಸನಗಳನ್ನು ಉಲ್ಲೇಖಿಸಿ ಜಾರ್ಜ ಮೋರೇಸ್‌ ರವರು ಅಭಿಪ್ರಾಯಿಸಿದ್ದಾರೆ“ ಮಲ್ಲಿದೇವನೇ ಹಾನಗಲ್‌ 
ಕದಂಬರಲ್ಲಿ ಕೊನೆಯ ಅರಸನೆಂದು ಬಿ.ಅರ್‌ .ಗೋಪಾಲ್‌ರವರು ಅಭಿಪ್ರಾಯಿಸಿರುವರು. ** 

ಕ್ರಿ.ಶ. ೧೨೫೮ ರ ವೀರಗಲ್ಲು ಶಾಸನವೊಂದರಲ್ಲಿ ವೀರರಾಮ ದೇವರಸ ನೆಂಬಾತನು ಮಹಾ 
ಮಂಡಳೇಶ್ವರನಾಗಿ ಆಳಿದ ಉಲ್ಲೇಖವಿದೆ.” ಮೊರೇಸ್‌ರವರು ಈತನು ಮಲ್ಲಿದೇವನ ಸೋದರನೆಂದು ಅಭಿಪ್ರಾಯಿ 
ಸಿರುವರು5* ಆದರೆ ಬಿ. ಆರ್‌. ಗೋಪಾಲ್‌ರವರು ಮೊರೇಸ್‌ರವರು ಉಲ್ಲೇಖಿಸಿದ ಶಾಸನವನ್ನು ಕಾಮ ದೇವರಸ 
ಎಂಬುದಕ್ಕೆ ಬದಲಾಗಿ ರಾಮದೇವರಸ ನೆಂದು ಓದಲಾಗಿದೆಯೆಂದು ಕ್ರಿ.ಶ. ೧೨೬೦ರ ವೇಳೆಗೆ ಆಳುತಿದ್ದ 
ಕಾವದೇವನೇ ಈತನಿರಬೇಕೆಂದು ಅಭಿಪ್ರಾಯ ಪೆಟ್ಟಿರುವರು.* 

ಕದಂಬರ ಕಾವದೇವನು (ಕ್ರಿ.ಶ. ೧೨೬೦-೦೩೧೫) ದೀರ್ಫಾವಧಿಗೆ ಆಳ್ವಿಕೆ ನಡೆಸಿದ್ದಾನೆ. ಈತನ ಕಾಲದಲ್ಲಿ 
ಯಾದವ ಮಹಾದೇವರಾಯನ ದಾಳಿ ನಡೆದಿರುವುನ್ನು ಎರಡು ವೀರಗಲ್ಲು ಶಾಸನ ಗಳು ಉಲ್ಲೇಖಿಸಿವೆ.” ಕ್ರಿ.ಶ. 
೧೩೦೧ ರಲ್ಲಿ ಹೊಯಳರ ಮೂರನೇ ಬಲ್ಲಾಳನು ಕಾವದೇವನ ಮಹಾ ಪ್ರಧಾನ ಗಂಗೆಯ ಸಾಹಣಿಯೊಂದಿಗೆ 
ಶಿರಸಿಯ ಬಯಲಿನಲ್ಲಿಯುದ್ದ ಮಾಡಿ ಸೋತಿರುವನು."ಕಾವದೇವನು "ಕದಂಬ ಚಕ್ರವರ್ತಿ” ಎಂಬ ಬಿರುದಿನೊಂದಿಗೆ 
ಚಾಲುಕ್ಯರ ಬಿರುದುಗಳನ್ನು ಧರಿಸಿದ್ದು." 

ಯಾದವರು ಮತ್ತು ಹೊಯ್ದಳರ ಮೇಲೆ ಮಲ್ಲಿಕಾಫರ್‌ನ ದಾಳಿಯು ಆರಂಭವಾದ ಮೇಲೆ ಕಾವದೇವನು 
ಈ ಎರಡು ಸಾಮ್ರಾಜ್ಯಗಳ ಒತ್ತಡದಿಂದ ಕೆಲಮಟ್ಟಿಗೆ ಮುಕನಾದನು. ಕಾವದೇವನ ನಂತರ ಪುರಂದರ 
ರಾಯನೆಂಬಾತನು ಉತರಾಧಿಕಾರಿಯಾದನು. 

ಹೀಗೆ ಹಾನಗಲ್‌ ಕದಂಬ ವಂಶದ ಮಹಾ ಮಂಡಳೇಶ್ವರರು ಕ್ರಿ.ಶ. ೧೦ರಿಂದ ೧೪ ನೇ ಶತಮಾನದವರೆಗೆ 
ಬನವಾಸಿ ಹನ್ನೆರಡು ಸಾವಿರ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಈ ಅವಧಿಯಲ್ಲಿ ನಡೆದ “ಸಾಮ್ರಾಜ್ಯಗಳ 
ನಡುವಿನ ಸಂಘರ್ಷದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಕಲ್ಯಾಣಿ ಚಾಲುಕ್ಯ ಮತ್ತು ಹೊಯಳ ಹಾಗೂ 
ಯಾದವ ಮತ್ತು ಹೊಯ್ಲಳೆ ರಾಜ್ಯಗಳ ನಡುವೆ ಕದಂಬ ಪ್ರದೇಶವು "ಶಡೆರಾಜ್ಯ'ವಾಗಿ ಕಾರ್ಯ ನಿರ್ವಹಿಸಿದೆ. ನಂತರ 
ಯಾದವ ಮತ್ತು ಹೊಯಳ ಸಾಮ್ರಾಜ್ಯಗಳ ಅವನತಿಯಾಗಿ ಕರ್ನಾಟಕದ ರಾಜಕಾರಣದ ಕೇಂದ್ರವು ವಿಜಯನಗರಕ್ಕೆ 
ವರ್ಗಾವಣೆಗೊಂಡ ಮೇಲೆ ಈ ಪ್ರದೇಶದ ರಾಜಕೀಯ ಸನ್ನಿವೇಶವು ಕೂಡಾ ಬದಲಾವಣೆಗೊಂಡಿತು. 


೧೭ 


ಮಾಟೂರ ವಂಶದ ಅರಸರು: 

ಇಂದಿನ ಸೊರಬ ಮತ್ತು ಶಿರಸಿ ತಾಲ್ಲೂಕಿನ ಹಲವು ಗ್ರಾಮಗಳನ್ನೊಳಗೊಂಡ ಎಡೆನಾಡು ಪ್ರದೇಶವು 
ಬನವಾಸಿ ೧೨೦೦೦ ಪ್ರದೇಶದ ಒಂದು ಪ್ರಮುಖ" ನಾಡು' ಆಗಿದ್ದಿತು. ಕ್ರಿ.ಶ.€೯ನೇ ಶತಮಾನದಿಂದ ೧೨ನೇ 
ಶತಮಾನದ ವರೆಗೆ ಈ ನಾಡನ್ನು ಸುತ ಅರಸು ಮನೆತನ ವೊಂದು ಅಳುತಿದ್ದಿತು. ಶಾಸನಗಳಲ್ಲಿ" ಮಾಟೂರ 
ವಂಶ' ವೆಂದು ಉಲ್ಲೇಖಿತರಾದ ಇವರನ್ನು ಕುರಿತು. "ಹೆಚ್ಚೆಯ ಅರಸದು' ಎಂಬ ಶೀರ್ಷಿಕೆಯಲ್ಲಿ ಶ್ರೀಶ್ರೀಪಾದರಾವ್‌ 
ಬಿಚ್ಚುಗತ್ತಿ ಯವರು ವಿಸೃತ ಲೇಖನವೊಂದನ್ನು ಬರೆದಿದ್ದಾರೆ. ಈ ಅರಸರು ರಾಷ್ಟ್ರಕೂಟ ಮತ್ತು ಕಲ್ಯಾಣಿ 
ಚಾಲುಕ್ಕರ ಸಾಮಂತರಾಗಿದ್ದರು. 

ದೋಸಿ ಮತ್ತು ಸಿನ್ನರು ಈ ವಂಶದ ಆರಂಭದ ವ್ಯಕ್ತಿಗಳೆಂದು ಗುರುತಿಸಲಾಗಿದೆ. ಆದರೆ ಸ್ಪಷ್ಠವಾಗಿ ಕಂಡು 
ಬರುವ ಈ ವಂಶದ ಮೊದಲ ಅರಸ, ಪ್ರಿಯಾಗರ. ಕ್ರಿ.ಶ ೯೦೩ರ ವೀರಗಲ್ಲು ಶಾಸನವೊಂದು ಈತನನ್ನು "ಮಹಾ 
ಸಾಮಂತ ಪ್ರಿಯಾಗರ' ನೆಂದು ಪ್ರಸಾಫಿಸಿದೆ.” ಈತನ ನಂತರ ಕ್ರಿ.ಶ.4೯೩೧ ರ ಶಾಸನವೊಂದರಲ್ಲಿ ಈ ವಂಶದ 
ಮಾಚಿ ಅರಸೆ ಅಥವಾ ಮಾಚಿಗ ಎಂಬಾತನ ಉಲ್ಲೇಖವಿದೆ." ಈತನು ರಾಷ್ಟ್ರಕೂಟರ ಕನ್ನರ ದೇವನ ಅಧೀನನಾಗಿ 
ಎಡೆನಾಡನ್ನು ಆಳುತಿದ್ದನು."” ಕ್ರಿ.ಶ. ೯೫೮ ರ ಶಾಸನದಲ್ಲಿ ಕೊನೆಯದಾಗಿ ಮಾಚಿಗನು ಉಲ್ಲೇಖಿಸಲ್ಲಟ್ಟಿದ್ದಾನೆ.*” 
ಮಾಚಿಗನ ನಂತರ ಶಾಂತಿವರ್ಮನು ಅಧಿಕಾರಕ್ಕೆ ಬಂದನು. 

ಶಾಂತಿವರ್ಮನು (ಕ್ರಿ.ಶ. ೪೫೮-೯೯೨) ಹೆದ್ದನೆ ಅಥವಾ ಹೆಚ್ಚೆ ಎಂಬ ಇಂದಿನ ಸೊರಬ ತಾಲ್ಲೂಕಿನ 
ಗ್ರಾಮವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದಾನೆ. ಮೊದಲಿಗೆ ರಾಷ್ಟ್ರಕೂಟರ ಕಕ್ಕಲ ಅಥವಾ 
ಕರ್ಕನ"* ನಂತರ ಕಲ್ಯಾಣಿ ಚಾಲುಕ್ಕರ ಅಹವಮಲ್ಲನ ಅಧಿಕಾರಿಯಾಗಿದ್ದನು.*” ಎಡೆನಾಡು ಎಪ್ಪತ್ತು ತಂದವೂರ 
ಹನ್ನೆರಡು, ಗೆದೆಯ ಹನ್ನೆರಡು, ಮೂಗುಂದ ಹನ್ನೆರಡು, ಪುಲಿವಟ್ಟಹನ್ನೆರಡು, ಕಲ್ಪಶ್ತಿ ಎಳು ಮತ್ತು ಸಾಂತಳಿಗೆ 
ಸಾವಿರ ಪ್ರದೇಶಗಳು ಈತನ ಆಳ್ವಿಕೆಗೊಳಪಟ್ಟಿದ್ದವು.*” ಹೀಗಾಗಿ ಶಾಂತಿ ವರ್ಮನು ಮಾಟೂರ ಅರಸರಲ್ಲಿಹೆಚ್ಚು 
ಪ್ರಬಲನೆನ್ನಬಹುದು. ಈತನು ಸಾಂತಳಿಗೆಯ ಬೀರ ಸಾಂತರ ನೊಡನೆ ಹೋರಾಟ ಮಾಡಿದ್ದನ್ನು ಶಾಸನವೊಂದು 
ಉಲ್ಲೇಖಿಸಿದೆ." ಈತನ ನಂತರ ಪಯ್ಚರ ಮತ್ತು ಸಿರಿಯಾ ಗರ ರೆಂಬುವವರು ಕ್ರಮವಾಗಿ ಆಳ್ವಿಕೆ ನಡೆಸಿರುವರು. 

ಕ್ರಿ.ಶ. ೧೦೩೨ ಕೈ ಸೇರಿದ ಐದು ತುರುಗೋಳ್‌ ವೀರಗಲ್ಲು ಶಾಸನಗಳಲ್ಲಿ ಈ ವಂಶಕ್ಕೆ ಸೇರಿದ 
ಮದೇವೂರ ಸಾಂತಯ್ಯ ಎಂಬಾತನ ಉಲ್ಲೇಖವಿದೆ.” ಈ ಯುದ್ದದಲ್ಲಿ ಆತನು ಪಾಲ್ಗೊಂಡಿಲ್ಲ ನಂತರ ಕ್ರಿ.ಶ. 
೧೦೩೩ ರ ಶಾಸನವೊಂದರಲ್ಲಿ ಅಲಯ್ಯ ಎಂಬಾತನ ಪ್ರಸಾಪವಿದೆ."” ಚಾಲುಕ್ಕರ ಜಯಸಿಂಹನ ಆಧೀನನಾಗಿ 


ಬನವಾಸಿ ೧೨೦೦೦ ಮತ್ತು ಸಾಂತಳಿಗೆ ಸಾವಿರವನ್ನು ಆಳುತಿದ್ದ  ಆಲಯ್ಯನು ಕದಂಬರ ಕುಂದಮನೊಂದಿಗೆ 


೧೮ 


ಕುಪ್ಪುಗದ್ದೆ ಬಯಲಿನಲ್ಲಿ ಹೋರಾಡಿ ವೀರಮರಣವನ್ನು ಹೊಂದಿದನೆಂದು ಇದೇ ಶಾಸನವು ತಿಳಿಸುತದೆ. ಈತನ 
ಮಗ ಜಯಸಿಂಘದೇವನ ಶೌರ್ಯದ ವರ್ಣನೆಯು ಈಶಾಸನದಲ್ಲಿದೆ. ಜಯಸಿಂಘ ದೇವನ ನಂತರ 
ಸತ್ಯಾಶ್ರಯದೇವ ನೆಂಬಾತನ ಉಲ್ಲೇಖವು ಕಂಡು ಬರುತದೆ. ಕ್ರಿ.ಶ.೧೦೫೭ರ ಶಾಸನ ವೊಂದರಲ್ಲಿ ಸತ್ಕಾಶ್ರಯವನ್ನು 
"ಮಹಾ ಮಂಡಲೇಶ್ವರ” ನೆಂದು ಕರೆಯಾಗಿದೆ."” ಈ ವಂಶದ ಕೊನೆಯ ಶಾಸನೋಕ್ತ ಅರಸನೆಂದರೆ ವಿಜಯಾದಿತ್ಯ 
ದೇವ. ಈತನು ಕೂಡಾ ಮಹಾ ಮಂಡಳೇಶ್ವರನಾಗಿದ್ದನು. ಕ್ರಿ.ಶ. ೧೧೨೭ ರ ಶಾಸನವೊಂದರಲ್ಲಿ ಮಾಟೂರ 
ವಂಶದ ಉಲ್ಲೇಖ ವಿದೆಯಾದರೂ, ಅರಸರ ಹೆಸರಿನ ಉಲ್ಲೇಖವಿಲ್ಲ” ನಂತರದಲ್ಲಿ ಮಾಟೂರ ವಂಶದ ಅರಸರ 
ಉಲ್ಲೇಖವು ಕಂಡು ಬರುವುದಿಲ್ಲ, 

ಒಟ್ಟಾರೆ ಮಾಟೂರ ವಂಶದ ಅರಸರು ಎಡೆನಾಡು ಪ್ರದೇಶದಲ್ಲಿ ಹನ್ನೆರಡನೇ ಶತಮಾನದ ಮೊದಲ 
ಭಾಗದವರೆಗೆ ಸಾಮಂತ ಅರಸರಾಗಿ ಆಳ್ವಿಕೆ ನಡೆಸಿದ್ದಾರೆ. ನಂಠರ ಅವರ ಅನುಪಸ್ಥಿತಿಗೆ ಕಾರಣವು ತಿಳಿದು ಬರುವುದಿಲ್ಲ 
ಬಂದಳಿಕೆಯ ಕದಂಬರು: 

ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಒಂದು ಗ್ರಾಮವಾದ "ಬಂದಳಿಕೆ'ಯನ್ನು ಕೇಂದ್ರವಾಗಿಟ್ಟು 
ಕೊಂಡು "ನಾಗರಖಂಡ ಎಪ್ಪತ್ತು ಎಂಬ ಪ್ರಾದೇಶಿಕ ವಿಭಾಗವನ್ನುಕ್ರಿ.ಶ. ೧೦ರಿಂದ೧೫ ನೇ ಶತಮಾನದವರೆಗೆ 
ಆಳಿದ ಕದಂಬ ಅರಸರನ್ನು "ಬಂದಳಿಕೆಯ ಕದಂಬ' ರೆಂದು ಗುರುತಿಸಲಾಗಿದೆ. ಮೊದಲಿಗೆ ಮೊರೇಸ್‌ರವರು 
ಇವರ ಬಗ್ಗೆ ತಮ್ಮ "ಕದಂಬ ಹುಲಿ ಕೃತಿಯಲ್ಲಿ ಚರ್ಚಿಸಿರುವರು. ಡಾ. ಬೋಜರಾಜ ಪಾಟೀಲರು ತಮ್ಮ "ನಾಗರ 
ಖಂಡಎಪ್ಪಶ್ತು ಒಂದು ಅಧ್ಯಯನ್‌ ಎಂಬ ಸಂಶೋಧನಾ ಕೃತಿಯಲ್ಲಿಯೂ ಈ ವಂಶದ ಅರಸರ ಬಗ್ಗೆ ಚರ್ಚಿಸಿದ್ದಾರೆ. 

ನಾಗರ ಖಂಡ ಎಪ್ಪತ್ತು ಪ್ರದೇಶವನ್ನು ಕ್ರಿ.ಶ. ೧೦ನೇ ಶತಮಾನದ ವೇಳೆಯಲ್ಲಿ ನಾಗಾರ್ಜುನ, ಆತನ 
ರಾಣಿ ಜಕ್ಕಿಯಬ್ಬೆ, ಮಾರಸಿಂಗ, ಎರೆಚಟ್ಟ ಎರೆಯ, ಬೋಡಯ್ಯ ಮತ್ತು ಸತ್ತರರ ನಾಗಾರ್ಜುನ ಎಂಬುವವರು 
ಆಳಿದ್ದಾರೆ. ಇವರಲ್ಲಿ ನಾಗಾರ್ಜುನನ ಕಾಲದಲ್ಲಿ ಬನವಾಸಿಯ ಚಟ್ಟನುಕ್ರಿ.ಶ. ೯೯೯ರಲ್ಲಿನಾಗರ ಖಂಡದ ತವುದಟ್ಟಿ 
(ಹಿರೇ ಚೌಟ) ಗೆ ದಾಳಿ ಮಾಡಿದನು." ನಂತರ ಕ್ರಿ.ಶ. ೧೦೧೫ರಲ್ಲಿ ಮೂಕರಸನೆಂಬಾತನು ಸಾಂತರರ ಅರಸನ ಮೇಲೆ 
ದಾಳಿ ಮಾಡಿದಾಗ ನಾಗಾರ್ಜುನನ ಮಗ ಮನ್ನೆಯ ನಾಗವರ್ಮನೆಂಬಾತನು ಮರಣಿಸಿದನು." ಈ ಅರಸರಲ್ಲಿ 
ಬೋಡಯ್ಯನು ಕದಂಬ ವಂಶದವನು. ಆತನ ಮಗ ಆಯನಯನು ನಾಗಾರ್ಜುನನ ನಂತರ ಆಳ್ವಿಕೆ ನಡೆಸಿದನು. 
ಆಯನಯನ ಉತಾರಾಧಿಕಾರಿ ಬ್ರಹ್ನರಸ (ಕ್ರಿ.ಶ. ೧೦೦೯-೧೦೭೮) ಬಂದಳಿಕೆಯ ಕದಂಬರಲ್ಲಿ ಮೊದಲ 
ಪ್ರಬಲ ಅರಸನಾಗಿದ್ದಾನೆ. 

ಬ್ರಹ್ನರಸನ ಉತ್ತರಾಧಿಕಾರಿ ಬೊಪ್ಪರಸನು (ಕ್ರಿ.ಶ. ೧೦೭೮-೧೧೩೮) ಕೂಡಾ ಧೀರ್ಫಾವಧಿಯ ಆಳ್ವಿಕೆ 


ನಡೆಸಿದ್ದನು. ಈತನ ಉಲ್ಲೇಖವಿರುವ ಕೆಲವು ವೀರಗಲ್ಲುಗಳು ದೊರೆತಿದ್ದು, ಅವುಗಳು ಬಂದಳಿಕೆ ಮತ್ತು ಹಾನಗಲ್‌ 


೧೯ 


ಕದಂಬರ ನಡುವಿನ ಸಂಘರ್ಷವನ್ನು ಸ್ನಷ್ಠಪಡಿಸುತವೆ. ಹಾನಗಲ್‌ ಕದಂಬರ ಎರಡನೇ ತೈಲಪ ಮತ್ತು 
ಕೀರ್ತಿವರ್ಮರು ನಾಗರ ಖಂಡದ ಮೇಲೆ ಹಲವು ದಾಳಿಗಳನ್ನು ಮಾಡಿದ್ದಾರೆ.” ಬೊಪ್ಪರಸನ ನಂತರ ಅಧಿಕಾರಕ್ಕೆ 
ಬಂದ ಸೋಯಿದೇವ (ಕ್ರಿ.ಶ. ೧೧೩೯-೧೧೭೭ ) ಕಳಚೂರ್ಯರಿಗೆ ನಿಷ್ಠನಾಗಿದ್ದನು. ಬಿಜ್ಜಳೆನಿಂದ ಬನವಾಸಿಗೆ 
ಮಂಡಲೇಶ್ವರನಾಗಿ ನೇಮಕಗೊಂಡನು. ಸೋಯಿದೇವನ ಕಾಲ ಈ ಪ್ರದೇಶದ ರಾಜಕೀಯ ದಲ್ಲಿ ಅತ್ಯಂತ ಸಂದಿಗ್ಗ 
ಕಾಲವಾಗಿದ್ದಿತು. ಈ ವೇಳೆಗೆ ಕಲ್ಯಾಣಿ ಚಾಲುಕ್ಕರ ಸ್ಥಾನವನ್ಹಾಕ್ರಮಿಸಲು ಕಳಚೂರ್ಯ ಮತ್ತು ಹೊಯ್ಲಳರ ನಡುವೆ 
ಸ್ಪರ್ಧೆ ಏರ್ಪಟ್ಟಿತು. ಹಾನಗಲ್‌ ಕದಂಬರು ಕಳೆಚೂರ್ಯ ಮತ್ತು ಹೊಯಳರಿಬ್ಬರ ವಿರುದ್ಧವು ಹೋರಾಡುತಿದ್ದರು. 
ಈ ಹಿನ್ನಲೆಯಲ್ಲಿ ಕಳಚೂರ್ಯರ ಬಿಜ್ಜಳನು ಸೋವಿದೇವನೊಂದಿಗೆ ಉತಮ ಸಂಬಂಧವನ್ನು ಹೊಂದಿದನು. ಬಿಜ್ಜಳನ 
ಮಾಂಡಲೀಕರು ಸಾಂತಾರರ ಜಗದೇವರಸನ ಮೇಲೆ ದಾಳಿ ಮಾಡಿದಾಗ ಸೋಯಿದೇವನು ಅವರೊಡನೆ ಭಾಗವ 
ಹಿಸಿದ್ದನು.*” ಈತನ ಕಾಲದಲ್ಲಿ ಗುತ್ತಮಲ್ಲದೇವನ ರಾಣಿ ಪದುಮಲ ದೇವಿಯು ನಾಗರಖಂಡ ಎಪ್ಪತ್ರಕ್ಕೆ ಸೇರಿದ 
ಪ್ರದೇಶಗಳ ಮೇಲೆ ದಾಳಿಮಾಡಿ ತುರುಗಳನ್ನು ಅಪಹರಿಸಿದಳೆಂದು ಕ್ರಿ.ಶ. ೧೧೭೭ ರ ವೀರಗಲ್ಲು ಶಾಸನವೊಂದು 
ತಿಳಿಸುತ್ತದೆ. 

ಸೋಯಿದೇವನ ನಂತರ ಬೊಪ್ಪದೇವನು (ಕ್ರಿ.ಶ.೧೧೭೯-೧೧೮೮) ಅಧಿಕಾರಕ್ಕೆ ಬಂದನು. ಕಳಚೂರ್ಯರ 
ನಿಷ್ಠಾವಂತ ಮಹಾ ಮಂಡಲೇಶ್ವರನಾಗಿ ಆಳ್ವಿಕೆ ನಡೆಸಿದ ಈತನು ನಾಗರ ಖಂಡದ ಅರಸರಲ್ಲಿ ಪ್ರಸಿದ್ದನು. ಈತನ 
ದಣ್ಣಾಯಕ ಮಹಾದೇವನು ಕಾಣಿಕೆಗಾಗಿ ಸೆಲೆಯ ಹಳ್ಳಿಗೆ ಹೋದಾಗ, ಬಳ್ಳಿಗಾವೆಗೆ ಹೋಗುತಿದ್ದ ಹೊಯಲಳರ 
ದಂಡನಾಯಕೆ ಮಲುಗೆದೇವನ ಸೈನ್ಯ ದೊಂದಿಗೆ ಕದನವೊಂದು ನಡೆದುದನ್ನು ವೀರಗಲ್ಲು ಶಾಸನವೊಂದು 
ಉಲ್ಲೇಖಿಸಿದೆ." ಇದು ನಾಗರಖಂಡದ ಅರಸರಿಗೂ ಹೊಯ್ತಳರಿಗೂ ಇದ್ದ ಸಂಬಂಧವನ್ನು ಸ್ಪಷ್ಟ ಪಡಿಸುತದೆ. 
ಬೊಪ್ಪ ದೇವನ ಉತಾರಾಧಿಕಾರಿ ಆತನ ಮಗ ಬ್ರಹ್ಮ ಭೂಪಾಲ ಎಂಬಾತನ ಕಾಲದಲ್ಲಿ ಹೊಯ್ಗಳರ ಪ್ರಭಾವ 
ನಾಗರ ಖಂಡದಲ್ಲಿಕಂಡು ಬರುತ್ತದೆ. ಆದರೆ ಕೆಲವೇ ವರ್ಷಗಳಲ್ಲಿ ಯಾದವ ಸಿಂಘಣನು ಆ ಸ್ಥಾನವನ್ಹಾಕ್ರಮಿಸಿದನು. 
ಕ್ರಿ.ಶ. ೧೨೧೨ ರಲ್ಲಿ ನಾಗರ ಖಂಡದ ಮೇಲೆ ಸಿಂಘಣನುದಾಳಿ ಮಾಡಿರುವುದು, ಮತ್ತು ಕ್ರಿ.ಶ ೧೨೧೪ರಲ್ಲಿ 
ಯಾದವ ಸೇನಾನಿ ದ್ರೋಣಪಾಳನೊಡನೆ ಬ್ರಹ್ಮ ಭೂಪಾಲನು ಉದ್ದರೆಯನ್ನು ಮುತ್ತಿಗೆ ಹಾಕಿರುವುದು.” ಈ 
ಪ್ರದೇಶದಲ್ಲಿ ಯಾದವರ ಪ್ರಾಬಲ್ಯವು ಇದ್ದುದನ್ನು ತೋರಿಸುತದೆ. 

ಬ್ರಹ್ಮ ಭೂಪಾಲನ ನಂತರ ಬೋಕನಬೊಪ್ಪ ನೆಂಬಾತನು ಅಧಿಕಾರಕ್ಕೆ ಬಂದನು. ಈತನು ಅಲ್ಪಾವಧಿಗೆ 
(ಕ್ರಿ.ಶ.೧೨೨೩-೧೨೨೪) ಆಡಳಿತ ನಡೆಸಿದ್ದಾನೆ. ಮುಳುಗುಂದದ ಜಾಯವರಾಹುತ ಎಂಬಾತನೊಂದಿಗೆ ಕ್ರಿ.ಶ. 
೧೨೨೪ ರಲ್ಲಿ ನಡೆದ ಯುದ್ಧದಲ್ಲಿ ಈತನು ವೀರ ಮರಣವನ್ನು ಹೊಂದಿದನು." ನಂತರ ಎರಡನೇ 


ಸೋಯಿದೇವನೆಂಬಾತನ (ಕ್ರಿ.ಶ.೧೨೩೨-೧೨೩೯) ಉಲ್ಲೇಖವು ಶಾಸನಗಳಲ್ಲಿ ಕಂಡು ಬರುತ್ತದೆ. ಈತನ ಕಾಲದಲ್ಲಿ 


೨೦ 


ಸಾಂತಳಿಗೆಯ ಅರಸರೊಂದಿಗೆ ಕದನಗಳು ನಡೆದಿವೆ. ಕ್ರಿ.ಶ.೧೨೩೪ ರಲ್ಲಿ ಬೀರರಸನು ನಾಗರ ಖಂಡದ ತತೂರಿನ 
ಮೇಲೆ ದಾಳಿ ಮಾಡಿದ್ದಾನೆ.” ಕ್ರಿ.ಶ. ೧೨೩೫ ರಲ್ಲಿ "ಉಕ್ಕಡಿ' ಎಂಬಲ್ಲಿ ಎರಡನೇ ಸೋಯಿದೇವನು 
ಸಾಂತಳಿಗೆಯವರೊಂದಿಗೆ ಯುದ್ದ ಮಾಡಿದ್ದಾನೆ. ಕ್ರಿ.ಶ. ೧೨೩೭ ರಲ್ಲಿ ಗುತ್ತಿಯ ಸೋವಿದೇವನು ಕುಪಟೂರು 
ಅಗ್ರಹಾರದ ಮೇಲೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸಿರುವನು.*” ಎರಡನೇ ಸೋಯಿ ದೇವನ ಉತರಾಧಿಕಾರಿ 
ಕುಮಾರ ಬೊಮ್ನಿದೇವರಸ (ಕ್ರಿ.ಶ. ೧೨೩೯-೧೨೭೫) ನ ಕಾಲದಲ್ಲಿಯೂ ಸಾಂತಳಿಗೆಯವರ ದಾಳಿ 
ಮುಂದುವರೆದಿದೆ. ನಂತರ ಕ್ರಿ.ಶ. ೧೨೮೨ ಮತ್ತು ಕ್ರಿ.ಶ. ೧೩೦೦ ರ ವೇಳೆಯ ಶಾಸನಗಳಲ್ಲಿ ಮತ್ತೊಬ್ಬ ' 
ಸೋಯಿದೇವ ಎಂಬಾತನ ಉಲ್ಲೇಖವು ಕಂಡು ಬರುತದೆ. ಈತನನ್ನು ಮೂರನೇ ಸೋಯಿದೇವನೆಂದು 
ಗುರುತಿಸಲಾಗಿದೆ. ಮತ್ತೆ ಬಂದಳಿಕೆಯ ಕದಂಬರ ಉಲ್ಲೇಖವು ಶಾಸನಗಳಲ್ಲಿಕ್ರಿ.ಶ. ೧೪೪೨ ರ ವರೆಗೆ ಕಂಡು 
ಬರುವುದಿಲ್ಲ, ಕ್ರಿ.ಶ. ೧೪೪೨ ರ ವೀರಗಲ್ಲು ಶಾಸನವೊಂದರಲ್ಲಿ, ಈ ವಂಶಕ್ಕೆ ಸೇರಿದ ಸೋಯಿದೇವರಸನ ಮಗ 
ಮದುಕಂಣನಾಯಕ ಅವರ ಮಗ ಬಯಿಚರಸ ಮತ್ತು ಅಳಿಯ ಸೂರಪ್ಪನಾಯಕನರು ಬನವಾಸಿಯ " ಕಾಲುವಳ್ಳಿ 
ಕಪ್ಪಗೆರೆ' ಎಂಬಲ್ಲಿ ಗ್ರಾಮ ನಿರ್ಮಿಸಿಕೊಂಡು ನೆಲೆಸಿದ್ದರು. ಅವರ ಮೇಲೆ ತೀರ್ಥದವರು ದಾಳಿ ಮಾಡಿದಾಗ 
ಹೋರಾಡಿ ಮೃತರಾದರೆಂಬ ಉಲ್ಲೇಖವಿದೆ. ಇದನ್ನಾಧರಿಸಿ ಮೊರೇಸ್‌ ರವರು ಮದುಕಂಣನಾಯಕನೇ ಈ 
ವಂಶದ ಕೊನೆಯ ಪ್ರತಿನಿಧಿಯೆಂದು ಅಭಿಪ್ರಾಯ ಪಟ್ಟಿದ್ದಾರೆ.” 

ಹೀಗೆ ಕ್ರಿ.ಶ. ೧೦ ರಿಂದ ೧೫ ನೇ ಶತಮಾನದವರೆಗೆ ನಾಗರ ಖಂಡ ಪ್ರದೇಶದಲ್ಲಿ ಕಂಡು ಬರುವ ಈ 
ವಂಶದ ಅರಸರ ಕುರಿತುಕ್ರಿ.ಶ. ೧೩೦೦ ರ ನಂತರ ಕ್ರಿಶ. ೧೪೪೨ ರವರೆಗೆ ಯಾವುದೇ ಶಾಸನ ಉಲ್ಲೇಖಗಳು 
ಕಂಡು ಬರುವುದಿಲ್ಲ. ಅಲ್ಲದೆ ಕ್ರಿ.ಶ. ೧೧೮೯ ರಿಂದ ೧೨೦೨ ಮತ್ತು ಕ್ರಿ.ಶ. ೧೨೭೫ ರಿಂದ ೧೨೮೨ ರ ಅವಧಿಯಲ್ಲಿ 
ಕೂಡಾ ಶಾಸನಗಳಲ್ಲಿ ಉಲ್ಲೇಖಗಳಿಲ್ಲ, ಕ್ರಿ.ಶ. ೧೨ ಮತ್ತು ೧೩ ನೇ ಶತಮಾನದ ರಾಜಕೀಯ ಚಟುವಟಿಕೆಗಳಲ್ಲಿ 
ಈ ಅರಸರು ಹೆಚ್ಚು ಭಾಗಿಯಾಗಿರುವುದು ಕಂಡುಬರುತೆದೆ. 
ಉದ್ರಿಯ ಗಂಗರು 

ಬನವಾಸಿ ಮಂಡಲದ “ಜಿಡುಳಿಗೆ ನಾಡು' ಎಂಬ ಪ್ರಾದೇಶಿಕ ವಿಭಾಗವನ್ನು ಉದ್ದರೆ ಅಥವಾ ಉದರೆ 
ಅಥವಾ ಇಂದಿನ ಉದ್ರಿಯನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಆಳಿದವರು ಗಂಗ ವಂಶದ ಶಾಖೆಯೊಂದಕ್ಕೆ 
ಸೇರಿದ ಅರಸರು. "ಉದ್ರಿ'ಯು ಇಂದಿನ ಶಿವಮೊಗ್ಗ ಜಿಲ್ಲೆಯು ಸೊರಬ ತಾಲೂಕಿನಲ್ಲಿದೆ. ಈ ಅರಸರು ಕಲ್ಯಾಣಿ 
ಚಾಲುಕ್ಯ, ಹೊಯ್ದಳ ಮತ್ತು ಯಾದವರ ಅಧೀನ ಮಹಾ ಮಂಡಲೇಶ್ವರರಾಗಿದ್ದರು. ಈ ಅರಸು ಮನೆತನವನ್ನು 
ಕುರಿತು ಶ್ರೀಕೋಟೆ ಮಲ್ಲಿಕಾರ್ಜುನ ರವರು "ಉದ್ರಿಯ ಅರಸಡು? ಎಂಬ ಲೇಖನವನ್ನು ಬರೆದಿದ್ದಾರೆ." 


೨೧ 


ಜಿಡ್ಗುಳಿಗೆ ನಾಡಿನಲ್ಲಿ ಈ ವಂಶದ ಆಳ್ವಿಕೆಯು "ಬಿಟ್ಟಿಗ' ಎಂಬಾತನಿಂದ ಆರಂಭವಾಯಿತೆಂದು ಕ್ರಿ.ಶ. 
೧೧೯೮ ರ ಶಾಸನವೊಂದು ತಿಳಿಸುತದೆ.” ಈತನು "ಕಲಿಜಟ್ಟಿಗ' ಹಾಗೂ ವೈರಿ ರಾಜರ ಪುರಗಳನ್ನು ಸುಟ್ಟು 
"ಕಂಚಿಗನಾದ' ಎಂಬ ಬಿರುದುಗಳನ್ನು ಹೊಂದಿದ್ದನು. ಈತನ ಮಗ ಮಾರಸಿಂಗ ಗಂಗರಲ್ಲಿ ಉತಮನು ಹಗೂ 
ಪರಾಕ್ರಮಿಯೂ ಆಗಿದ್ದನು. ಈತನ ಪುತ್ರ ಕೀರ್ತಿ ನೃಪ. ಕೀರ್ತಿ ನೃಪನ ನಂತರ ಆತನ ಪುತ್ರ ಎರಡನೇ ಮಾರಸಿಂಗನು 
ಅಧಿಕಾರಕ್ಕೆ ಬಂದನು. ಈ ಮಾರಸಿಂಗನು ಕಂಚಿಗೆ ದಾಳಿ ಮಾಡಿ ಅಲ್ಲಿನ ಸಂಪತನ್ನು ಲೂಟಿ ಮಾಡಿದನೆಂದು ಕ್ರಿ.ಶ. 
೧೧೩೯ ರ ಶಾಸನ ವೊಂದು ಉಲ್ಲೇಖಿಸಿದೆ." ಬಿಟ್ಟಿಗ ನಿಂದ ಎರಡನೇ ಮಾರಸಿಂಗನ ವರೆಗೆ ಆಳಿದ ಅರಸರ 
ಕುರಿತು ಹೆಚ್ಚಿನ ವಿವರ ನೀಡುವ ಸಮಕಾಲೀನ ಶಾಸನ ದಾಖಲೆಗಳು ಲಭ್ಯವಿಲ್ಲ ಈ ವಂಶದ ಎಕ್ಕಲರಸ ದೇವ. ಎ 
ಅಹರಸ ಮತ್ತು ಎಕ್ಕಲರಸ ಎಂಬುವವರ ಕುರಿತು ಹಲವು ಶಾಸನ ದಾಖಲೆಗಳು ದೊರಕುತ್ತವೆ. ಅವುಗಳಲ್ಲಿ 
ಸುಮಾರು ೨೨ ವೀರಗಲ್ಲು ಶಾಸನಗಳಾಗಿವೆ. 

ಕ್ರಿ.ಶ. ೧೦೭೭ ಮತ್ತು ೧೦೮೩ಕ್ಕೆ ಸೇರಿದ ಎರಡು ವೀರಗಲ್ಲು ಶಾಸನಗಳಲ್ಲಿ ಎಕ್ಕಲ ದೇವರಸ ಎಂಬಾತನನ್ನು 
ಉಲೇಖಿಸಲಾಗಿದ್ದು" ಈತನು ಸಾಂತಳಿಗೆ ಸಾವಿರದ ಮೇಲೆ ದಾಳಿ ಮಾಡಿರುವುದು ಎರಡನೇ ವೀರಗಲ್ಲು ಶಾಸನದಿಂದ 
ತಿಳಿಯುತದೆ. ನಂತರ ಕ್ರಿ.ಶ. ೧೧೩೦ ರ ವೀರಗಲ್ಲು ಶಾಸನಗಳಲ್ಲಿ ಎಕಲರಸದೇವ ಎಂಬಾತನ ಪ್ರಸಾಪವಿದೆ." ಈ 
ಶಾಸನಗಳಲ್ಲಿ ಈ ಅರಸನಿಗೆ ಸೇರಿದ ಬಾಡಮಾಯಿಲೆಗೆ ಮಹಾ ಮಂಡಲೇಶ್ವರ ಸಾಂತಾರ ಸಿಂಗದೇವರಸನು ದಾಳಿ 
ಮಾಡಿ ತುರುಗಳನ್ನು ಅಪಹರಿಸಿದ್ದನ್ನು ಉಲ್ಲೇಖಿಸಲಾಗಿದೆ. 

ಕ್ರಿ.ಶ. ೧೧೩೩ ರವೀರಗಲ್ಲು ಶಾಸನ ವೊಂದರಲ್ಲಿ ಕದಂಬರ ಕಾಮದೇವನು ಎಕ್ಕಲರಸ ದೇವನಿಗೆ ಸೇರಿದ 
ಗ್ರಾಮವೊಂದರ ಮೇಲೆ ದಾಳಿ ಮಾಡಿದ ಉಲ್ಲೇಖವಿದೆ. “ ಕ್ರಿ.ಶ. ೧೧೫೦ ರಲ್ಲಿ ಈ ಎಕ್ಕಲರಸನು ವಿಪ್ರಕುಂಸಿಗೆ 
ದಾಳಿ ಮಾಡಿದ್ದನು.“ ಕ್ರಿ.ಶ.೧೧೫೨ ರಲ್ಲಿ ಈತನ ಅದೇಶದಂತೆ ಕನ್ನಡಿ ಕಾವೆಯ ನಾಯಕನೆಂಬಾತನು "ನೇಗಿಲು' 
ಎಂಬ ಗ್ರಾಮದ ಮೇಲೆ ದಾಳಿ ಮಾಡಿ ತುರು ಅಪಹರಿಸುವಲ್ಲಿ ಮೃತನಾದನು. ಕ್ರಿ.ಶ. ೧೧೫೬ ರಲ್ಲಿ ಮಹಾ 
ಮಂಡಲೇಶ್ವರ ಜಗದೇವರಸನ ಅಧಿಕಾರಿ ಮದಸಾಲೆ ಕಾಳರಸನು ಕೊರಕೋಡಿಗೆ ದಾಳಿ ಮಾಡಿದಾಗ ಎಕ್ಕಲರಸನು 
ದನಗಳ ರಕ್ಷಣೆಗೆ ತನ್ನ ಸೈನಿಕ ಸಹಾಯ ನೀಡಿದ್ದನು. ಕ್ರಿ.ಶ. ೧೧೫೯ ರಲ್ಲಿ ಎಕ್ಕಲರಸನು ಛತ್ರದ ಹಳ್ಳಿಗೆ ದಾಳಿ 
ಮಾಡಿ ಅದನ್ನು ಸುಟ್ಟನೆಂದು ಶಾಸನವೊಂದು ಉಲ್ಲೇಖಿಸಿದೆ. ಉದ್ದರೆ ಅರಸರ ಈ ಮೊದಲಿನ ಶಾಸನಗಳಲ್ಲಿ 
ಕಲ್ಯಾಣಿ ಚಾಲುಕ್ಕ ಚಕ್ರವರ್ತಿ ಗಳ ಪ್ರಸಾಪ ವಿದ್ಧರೆ, ಈ ಶಾಸನ ದಿಂದ ಕಳಚೂರ್ಯ ಚಕ್ರವರ್ತಿಗಳ ಪ್ರಸಾಪವು 
ಕಂಡುಬರುತ್ತದೆ. ಅಂದರೆ ಇಲ್ಲಿಂದ ಈ ಅರಸರು ಕಳಚೂರ್ಯರ ಅಧೀನರಾದುದು ಸ್ಪಷ್ಠವಾಗುತದೆ. ಕ್ರಿ.ಶ. ೧೧೬೩ 
ರಲ್ಲಿ ಎಕ್ಕಲರಸನು ಸಾಂತಾರರ ಜಗದೇವನ ಮೇಲೆ ದಾಳಿ ಮಾಡಿದ್ದನು," ಅಲ್ಲದೆ ಕ್ರಿ.ಶ. ೧೧೬೫ ರಲ್ಲಿ ಇದೇ 
ಜಗದೇವನ ವಿರುದ್ದಬಿಜ್ನಳನು ಕಳುಹಿಸಲ್ಪಟ್ಟ ಮಾಂಡಲೀಕರ ಸೈನ್ಯದಲ್ಲಿ ಎಕ್ಕಲರಸನು ಭಾಗಿಯಾಗಿದ್ದನು."” ಮುಂದೆ 


೨೨ 


ಕ್ರಿ.ಶ. ೧೧೭೩ ರ ಶಾಸನದಲ್ಲಿಕೂಡಾ ಸಾಂತಾರರೊಂದಿಗೆ ಈ ಅರಸರ ಸಂಘರ್ಷವನ್ನು ನೋಡಬಹುದು." 
ಕ್ರಿ.ಶ.೧೧೭೭ರಲ್ಲಿ ಮಹಾ ಮಂಡಲೇಶ್ವರ ವಿಕ್ರಮಾದಿತ್ಯನು ಕುಪ್ಪೆಯಲ್ಲಿಎಕ್ಕಲಹದೇವನಿದ್ದಾಗ ದಾಳಿ ಮಾಡಿರುವನು.“ 
ಈ ಶಾಸನ ಉಲ್ಲೇಖಗಳಿಂದ ಸ್ಪಷ್ಟವಾಗುವ ಅಂಶ ಗಳೆಂದರೆ ಎಕ್ಕಲರಸ ದೇವನ ಕಾಲವು ಹೆಚ್ಚು ಯುದ್ದ 
ಚಟುವಟಿಕೆಗಳಿಂದ ಕೂಡಿದ್ದಿತು. ಈ ಪ್ರದೇಶದಲ್ಲಿ ಉದ್ರಿಯ ಅರಸರು, ಸಾಂತಾರರು ಮತ್ತು ಹಾನಗಲ್‌ ಕದಂಬರ 
ನಡುವೆ ಸ್ಥಳೀಯ ಸಂಘರ್ಷವಿದ್ದಿತು. 

ಕ್ರಿ.ಶ. ೧೧೮೭ ರ ವೀರಗಲ್ಲು ಶಾಸನವೊಂದರಲ್ಲಿ ಎರಹರಸ ನೆಂಬಾತನ ಉಲ್ಲೇಖವಿದೆ. ಈತನ ಕುರಿತು 
ಹೆಚ್ಚು ಶಾಸನ ದಾಖಲೆಗಳಿಲ್ಲ ಈತನು ಎಕ್ಕಲರಸದೇವನ ಉತ್ತರಾಧಿಕಾರಿಯಾಗಿರುವಂತೆ ಕಂಡು ಬರುತದೆ. 
ಈತನು ಸೊರಬದ ಮೇಲೆ ದಾಳಿ ಮಾಡಿದನೆಂದು ಈ ಶಾಸನವು ಉಲ್ಲೇಖಿಸಿದೆ. 

ಕ್ರಿ.ಶ. ೧೧೯೩ರ ಶಾಸನ ದಾಖಲೆ ಯೊಂದರಿಂದ ಪುನಃ ಎಕ್ಕಲರಸ ದೇವ ಎಂಬಾತನ ಉಲ್ಲೇಖ ಕಂಡು 
ಬರುತದೆ. ಈತನನ್ನು ಎರಡನೇ ಎಕ್ಕಲರಸನೆಂದು ಗುರುತಿಸಬಹುದು. ಈತನು ಎರಹರಸನ ತಮ್ಮ ನರಸಿಂಗ 
ಮತ್ತು ಲಕ್ಷಾದೇವಿಯರ ಪುತ್ರನು. ಈತನ ಕಾಲದ ಶಾಸನಗಳಲ್ಲಿ ಹೊಯಳ ಚಕ್ರವರ್ತಿಗಳ ಪ್ರಸಾಪವಿದೆ. 
ಕ್ರಿ.ಶ.೧೨೦೩ ರಲ್ಲಿ ಹೊಯ್ಲಳ ವೀರಬಲ್ಲಾಳದೇವರು ಉದ್ದರೆ ಕೋಟೆಯ ಮೇಲೆ ದಾಳಿ ಮಾಡಿರುವನು.” 
ಕ್ರಿ.ಶ.೧೨೧೪ ರಲ್ಲಿ ಯಾದವ ಸೇನಾನಿ ದ್ರೋಣ ಪಾಳ ಮತ್ತು ಬಂದಳಿಕೆ ಬಮ್ಮಿದೇವರಸರು ಉದ್ದರೆ ಮೇಲೆ ದಾಳಿ 
ಮಾಡಿದ್ದಾರೆ .*” ಇದರಿಂದ ಸ್ಪಷ್ಟವಾಗುವ ಅಂಶವೆಂದರೆ. ಈತನ ಕಾಲದಲ್ಲಿ ಉದ್ದರೆಯು ಹೊಯಳೆ ಮತ್ತು ಯಾದವರ 
ಸಂಘರ್ಷದ ಕೇಂದ್ರವಾಗಿದ್ದಿತು. ಇದರಲ್ಲಿ ಯಾದವರು ಯಶಸ್ವಿಯಾಗಿ ಉದ್ದರೆಯ ಮೇಲೆತಮ್ಮ ಪ್ರಾಬಲ್ಯ ಸ್ಥಾಪಿಸಿದರು. 
ಕ್ರಿ.ಶ. ೧೨೧೭ ರ ಶಾಸನವೊಂದರಲ್ಲಿ ಯಾದವ ದೊರೆ ಸಿಂಘಣನ ಉಲ್ಲೇಖ ಕಂಡು ಬರುತ್ತದೆ.” ಜಿಡ್ಮುಳಿಗೆಯ 
ಗಂಗರಲ್ಲಿ ಎರಡನೇ ಎಕ್ಕಲರಸನು ಕೊನೆಯ ಅರಸನಾಗಿದ್ದಾನೆ. 

ಈ ಅರಸಕ್ಗನ ನಂತರ ಜಿಡ್ಗುಳಿಗೆ ನಾಡು ಯಾದವ ಅಧಿಕಾರಿಗಳ ಅಧೀನವಾಯಿತು. ಕ್ರಿ.ಶ. ೧೨೨೫ರ 
ವೇಳೆಗೆ ಇಲ್ಲಿ ಅರಿಯನಾಯಕನೆಂಬಾತನು ಅಧಿಕಾರಿಯಾಗಿದ್ದನೆಂದು ಶಾಸನವೊಂದು ಉಲ್ಲೇಖಿಸಿದೆ.” ಇಂದಿಗೂ 
ಉದ್ರಿಯಲ್ಲಿ ಈ ಅರಸರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಬಸದಿ ಮತ್ತು ದೇವಾಲಯಗಳಿವೆ. ಈಗಿನ ಅವಶೇಷಗಳನ್ನು 
ಗಮನಿಸಿದರೆ ಉದ್ರಿಯು, ಮಧ್ಯಕಾಲೀನ ಕರ್ನಾಟಕದ ಬಲಿಷ್ಟ ಕೋಟೆಗಳಲ್ಲಿ ಒಂದಾಗಿದ್ದಿತು ಎನ್ನಬಹುದು. 
ಹುಂಚದ ಸಾಂತಾರರು 

ಇಂದಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿಗೆ ಸೇರಿದ " ಹುಂಚ' ವನ್ನು ಕೇಂದ್ರ ವನ್ನಾಗಿ 
ಮಾಡಿಕೊಂಡು , ಮಲೆನಾಡಿನ ಒಂದು ದೊಡ್ಡ ಪ್ರದೇಶವನ್ನು ಆಳಿದವರು ಸಾಂತಾರ ವಂಶದ ಅರಸರು. ಕ್ರಿ.ಶ. 
೮ ನೇ ಶತಮಾನದಿಂದ ೧೨ನೇ ಶತಮಾನದವರೆಗೆ ಮಾಂಡಲೀಕರಾಗಿ ಇವರು ಆಳುತಿದ್ದ ಪ್ರದೇಶವನ್ನು ಸಾಂತಳಿಗೆ 


೨3 


ಸಾವಿರವೆಂದು ಕರೆಯಲಾಗಿದೆ. ರಾಷ್ಟ್ರಕೂಟರ, ಕಲ್ಯಾಣಿಚಾಲುಕ್ಯರ ಮತ್ತು ಹೊಯ್ದಳರ ಅಧೀನರಾಗಿ ಈ ಅರಸರು 
ಆಳ್ವಿಕೆ ನಡೆಸಿದ್ದಾರೆ. ಈ ವಂಶದ ಅರಸರನ್ನು ಕುರಿತು ಡಾ. ಹಂ.ಪ. ನಾಗರಾಜಯ್ಯನವರು " ಸಾಂತಾರರು ಒಂದು 
ಅದ್ಧೆಯನ' ಎಂಬ ಕೃತಿಯನ್ನು ರಚಿಸಿದ್ದಾರೆ. ಡಾ.ಕೆ.ವಿ. ರಮೇಶ್‌ ಮತ್ತು ವಸಂತ ಮಾಧವ ಹಾಗೂ ಶ್ರೀಮತಿ 
ಸರ್ವಮಂಗಳ ರವರು ಲೇಖನಗಳನ್ನು ಬರೆದಿದ್ದಾರೆ. 

ಜಿನದತ್ತನು ಈ ವಂಶದ ಸ್ಥಾಪಕನೆನ್ನಲಾಗಿದೆ. ಆತನ ನಂತರ ಆಳಿದ ಹಲವು ಅರಸರ ಹೆಸರುಗಳನ್ನು 
ಶಾನವೊಂದರಲ್ಲಿ ಉಲ್ಲೇಖಿಸಲಾಗಿದೆ.” ಹತ್ತನೇ ಶತಮಾನದ ವೇಳೆಗೆ ಮೊದಲನೇ ವಿಕ್ರಮ ಸಾಂತರ (ಕ್ರಿ.ಶ. 
೮೯೫- ೯೩೫ ) ನೆಂಬಾತನು ಈ ವಂಶದ ಅರಸನಾಗಿ ಸಾಂತಳಿಗೆ ಪ್ರದೇಶವನ್ನು ಆಳುತಿದ್ದನು. ರಾಷ್ಟ್ರಕೂಟರ 
ಅಧೀನ ನಾಗಿದ್ದ ಈತನಿಗೆ "ಛಲದಂಕರಾಮ'ನೆಂಬ ಬಿರುದಿದ್ದು, ಈ ಬಿರುದಿನ ಹೆಸರಿನಲ್ಲಿ ಹೊನ್ನಾಳಿ ತಾಲೂಕಿನಲ್ಲಿ 
ಮೂರು ವೀರಗಲ್ಲು ಶಾಸನಗಳು ಕಂಡು ಬಂದಿವೆ." ಈ ಶಾಸನಗಳಲ್ಲಿ "ಬನವಾಸಿ ನಾಡ'ನ್ನು ಈತನೇ ಆಳುತ್ತಿದ್ದನೆಂಬ 
ಉಲ್ಲೇಖವಿದೆ. ಈತನನ್ನು ಮಹಾ ಮಂಡಲೇಶ್ವರ ನೆಂದು ಕರೆಯಲಾಗಿದೆ. ಕ್ರಿ.ಶ ೮೯೦ರ ಶಾಸನವೊಂದರಲ್ಲಿಯೂ 
ಈತನನ್ನು ಇದೇ ಬಿರುದಿನಿಂದ ಉಲ್ಲೇಖಿಸಲಾಗಿದೆ.“ 

ಮೊದಲನೇ ವಿಕ್ರಮ ಸಾಂತರನ ನಂತರ ಚಾಗಿಸಾಂತರ, ವೀರಸಾಂತರ, ಕನ್ನರ ಸಾಂತರ, ಕಾಮದೇವ, 
ತ್ಯಾಗಿಸಾಂತರ, ಒಂದನೇ ನನ್ನಿ ಸಾಂತರ, ರಾಯಸಾಂತರ ಮತ್ತು ಚಿಕ್ಕ ವೀರ ಸಾಂತರ ಎಂಬ ಹೆಸರಿನ ಅರಸರನ್ನು 
ಶಾಸನದಲ್ಲಿ ಪ್ರಸಾಫಿಸಲಾಗಿದೆ."* ಆದರೆ ಅವರನ್ನು ಕುರಿತು ಹೆಚ್ಚಿನ ವಿವರಗಳು ಲಭ್ಯವಿಲ್ಲ, ಕ್ರಿ.ಶ. ೧೦೦೭ರ 
ವೀರಗಲ್ಲು ಶಾಸನವೊಂದರಲ್ಲಿ ಸಾಂತಳಿಗೆಯ ಒಡ್ಡಮ ನೆಂಬಾತನ ಉಲ್ಲೇಖವಿದೆ.5 ಆತನು ತಾನಗುಂದಕ್ಕೆ ದಾಳಿಮಾಡಿ 
ಹೆಂಗಸರನ್ನು ಮತ್ತುದನಗಳನ್ನು ಅಪಹರಿಸಿದನೆಂದು ಈ ಶಾಸನವು ತಿಳಿಸುತದೆ. ಒಡ್ಡಮನ ನಂತರ ಎರಡನೇ 
ವಿಕ್ರಮ ಸಾಂತರನೆಂಬಾತನು ಅಧಿಕಾರಕ್ಕೆ ಬಂದನು ಈತನನ್ನು ಕೂಡಾ ಮಹಾ ಮಂಡಲೇಶ್ವರನೆನ್ನಲಾಗಿದೆ.5 
ಕ್ರಿ.ಶ.೧೦೧೫ರ ವೀರಗಲ್ಲು ಶಾಸನವೊಂದರಲ್ಲಿ ಸಾಂತರ ಅರಸನ ಮೇಲೆ ಮೂಕರಸನೆಂಬಾತನು 
ಬಂದಳಿಕೆಯವರೊಡನೆ ದಾಳಿ ಮಾಡಿದ ಉಲ್ಲೇಖವಿದೆ." ಆದರೆ ಶಾಸನದಲ್ಲಿ ಅರಸನ ಹೆಸರಿನ ಭಾಗವು 
ನಾಶವಾಗಿರುವುದರಿಂದ ಅರಸನನ್ನು ಗುರುತಿಸಲು ಸಾಧ್ಯವಾಗಿಲ್ಲ, ಕ್ರಿ.ಶ. ೧೦೨೭ ರಲ್ಲಿ ಎರಡನೇ ನನ್ನಿ ಸಾಂತರ 
ಎಂಬಾತನು ಅಧಿಕಾರಕ್ಕೆ ಬಂದನು. ಈತನಿಗೆ ಅಣ್ಣಲದೇವ ಎಂಬ ಹೆಸರಿದ್ದಿತು."”. ಎರಡನೇ ವಿಕ್ರಮ ಸಾಂತರ 
ಮತ್ತುಎರಡನೇ ನನ್ನಿ ಸಾಂತರರ ಶಾಸನಗಳಲ್ಲಿ ಯಾವುದೇ ಚಕ್ರವರ್ತಿಗಳ ಉಲ್ಲೇಖವಿಲ್ಲ, 

ನನ್ನಿ ಸಾಂತರನ ಉತ್ತರಾಧಿಕಾರಿ ತೈಲಪದೇವ, ಈತನು ಆಳುಪ ಮತ್ತು ಗಂಗರೊಡನೆ ವೈವಾಹಿಕ 
ಸಂಬಂಧವನ್ನು ಹೊಂದಿದ್ದನು. ಈತನ ಮಗ ಬೀರದೇವ ಅಥವಾ ಬೀರುಗನು "ತೈಲೋಕ್ಯ ಮಲ್ಲ ವೀರ ಸಾಂತರ' 
ನೆಂದು ಕರೆಯಲ್ಪಟ್ಟಿದ್ದು ಕಲ್ಯಾಣಿ ಚಾಲುಕ್ಕರ ತೈಲೋಕ್ಯ ಮಲ್ಲದೇವರ ಮಹಾ ಮಂಡಲೇಶ್ವರ ನಾಗಿದ್ದನು." ಈತನ 


೨೪ 


ಕಾಲದಲ್ಲಿ ಹೊಯಳರು ಸಾಂತಳಿಗೆ ಪ್ರದೇಶದ ಮೇಲೆ ದಾಳಿ ಮಾಡಿದ್ದಾರೆ." ಬೀರ ದೇವನ ನಂತರ ಭುಜಬಲ 
ಸಾಂತರನು (ಕ್ರಿ.ಶ. ೧೦೭೦-೭೬), ಗೊಗ್ಗಿಗ ಅಥವಾ ಗೋವಿಂದರ ದೇವ (ಕ್ರಿ.ಶ. ೧೦೭೬-೭೭) ಮತ್ತು ಒಡ್ಡುಗ 
ವಿಕ್ರಮ ಸಾಂತರ (ಕ್ರಿ.ಶ ೧೦೭೭- ೧೦೮೭) ಎಂಬುವವರು ಆಳ್ವಿಕೆ ನಡೆಸಿದರು. ಒಡ್ಡುಗ ವಿಕ್ರಮ ಸಾಂತರನ 
ಕಾಲದಲ್ಲಿ ಉದ್ದರೆಯ ಅರಸ ಎಕ್ಕಲರಸ ದೇವನು ಸಾಂತಳಿಗೆ ಸಾವಿರದ ಮೇಲೆ ದಾಳಿ ಮಾಡಿದನು." ಒಡ್ಡುಗ 
ವಿಕ್ರ್ತಮಸಾಂತರನನ್ನು ಮೂರನೇ ವಿಕ್ರಮ ಸಾಂತರನೆಂದು ಗುರುತಿಸಲಾಗಿದೆ. ಈತನ ನಂತರ ತ್ರಿಭುವನ ಮಲ್ಲ 
ಶಾಂತರ ದೇವನು ( ೧೦೯೦- ೧೧೩೦) ಅಧಿಕಾರಕ್ಕೆ ಬಂದನು. ಈತನು ಕಲ್ಯಾಣಿ ಚಾಲುಕ್ಕ ಚಕ್ರವರ್ತಿ ಗಳಾದ 
ಆರನೇ ವಿಕ್ರಮಾದಿತ್ಯ ಮತ್ತು ಮೂರನೇ ಸೋಮೇಶ್ವರರ ಮಹಾ ಮಂಡಲೇಶ್ವರ ನಾಗಿದ್ದನು. ಈತನ ಆಳ್ವಿಕೆಯಲ್ಲಿ 
ಕದಂಬ ತೈಲಪನ ಸೈನ್ಯ ಮತ್ತುಸಾಂತರರ ನಾಯಕರ ನಡುವೆ ಈಸಾಪುರ ಎಂಬಲ್ಲಿ ಕ್ರಿ.ಶ.೧೧೨೭ ರಲ್ಲಿ ಕದನ 
ವೊಂದು ನಡೆಯಿತು." ಇದೇ ವರ್ಷ ವೀರ ಸಾಂತರ ಸಿಂಗದೇವರಸನು ಜಂಬೂರಿಗೆ ದಾಳಿ ಮಾಡಿ ದನಗಳನ್ನು 
ಅಪಹರಿಸಿದನೆಂದು ಹಾಗೂ ಕ್ರಿ.ಶ.೧೧೩೦ ರಲ್ಲಿ ಇದೇ ಸಿಂಗದೇವರಸನು ಜಿಡ್ಮಳಿಗೆ ನಾಡಿಗೆ ಸೇರಿದ ಬಾಡ 
ಮಾಯಿಲೆಗೆ ದಾಳಿ ಮಾಡಿ ದನಗಳನ್ನು ಅಪಹರಿಸಿದನೆಂದು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ."“ ಈ ಸಿಂಗದೇವನು 
ಬಹುಶಃ ಸೇತುವಿನಿಂದ ಆಳಿದ ಸಾಂತರಸರ ವಂಶಕ್ಕೆ ಸೇರಿದವನಿರಬಹುದು. 

ಕ್ರಿ.ಶ.೧೦೯೬ ರ ಶಾಸನವೊಂದರಲ್ಲಿ ತ್ರಿಭುವನ ಮಲ್ಲ ಸಾಂತರದೇವ ಮತ್ತು ರಾಯ ಸಾಂತರ ಇಬ್ಬರು 
ಏಕಕಾಲ ದಲ್ಲಿ ಸಾಂತರ ಬೀಡಿನಲ್ಲಿದ್ದು ಸಾಂತಳಿಗೆ ಸಾವಿರವನ್ನು ಆಳುತಿದ್ದರೆಂಬ ಉಲ್ಲೇಖವಿದೆ."" ಅದರಲ್ಲಿ 
ಇಬ್ಬರನ್ನೂ ಮಹಾ ಮಂಡಲೇಶ್ವರ ರೆಂದು ಕರೆಯಲಾಗಿದೆ. ತ್ರಿಭುವನ ಮಲ್ಲ ಸಾಂತರನ ನಂತರ ಆತನ ಪುತ್ರ 
ವಿಕ್ರಮ ಸಾಂತರ ನೆಂಬಾತನು (ಕ್ರಿ.ಶ. ೧೧೪೭-೧೧೫೬) ಆಳ್ವಿಕೆ ನಡೆಸಿದನು." ಈತನನ್ನು ನಾಲ್ಕನೇ ವಿಕ್ರಮ 
ಸಾಂತರ ನೆಂದು ಗುರುತಿಸಲಾಗಿದೆ. ನಾಲ್ಕನೇ ವಿಕ್ರಮ ಸಾಂತರನ ನಂತರ ಎರಡನೇ ತ್ರಿಭುವನಮಲ್ಲ ವೀರ 
ಶಾಂತರ ದೇವನು (ಕ್ರಿ.ಶ. ೧೧೫೭- ೧೧೯೪ ) ಅಧಿಕಾರಕ್ಕೆ ಬಂದನು. 

ಎರಡನೇ ತ್ರಿಭುವನ ಮಲ್ಲ ವೀರಶಾಂತರ ದೇವನ ಉಲ್ಲೇಖವಿರುವ ನಾಲ್ಕು ವೀರಗಲ್ಲು ಶಾಸನಗಳು 
ಕೆಂಡು ಬರುತವೆ. ಕ್ರಿ.ಶ ೧೧೬೪ರಲ್ಲಿ ಹೊಂಬುಜದ ಸಿಂಗಿದೇವನು, ಹಿರಿಯ ದಂಡ ನಾಯಕ ಅರಳೆಯ್ಯ ಮತ್ತು 
ಬನವಾಸಿ ಹನ್ನೆರಡು ಸಾವಿರದ ಪಡಲಯ್ಯ ನವರೊಂದಿಗೆ ಹೊಸಗುಂದದ ಬೀರರಸನ ಮೇಲೆ ದಾಳಿ ಮಾಡಿದನೆಂದು 
ಶಾಸನವೊಂದರಲ್ಲಿ ಉಲ್ಲೇಖವಿದೆ." ಈ ದಾಳಿಯಲ್ಲಿ ಹತ್ತು ಸಾವಿರ ಅಶ್ವದಳ ಮತ್ತು ಐವತ್ತು ಸಾವಿರ ಕಾಲ್ಗಳವು 
ಭಾಗವಹಿಸಿದ್ದಿತು. ಘಟ್ಟದ ಕೆಳಗಿನ ಆಳ್ವರ ಅರಸು ಜಗದೇವನು ಸಾಂತರರ ಬೆಂಬಲಿಗನಾಗಿ ಭಾಗ ವಹಿಸಿದ್ದನು. 
ಕ್ರಿ.ಶ. ೧೧೭೩ ರಲ್ಲಿ ವೀರ ಸಾಂತರನು ಜಂಬೂರು ಎಂಬಲ್ಲಿ ಉದ್ದರೆಯ ಎಕ್ಕಲರಸನ ಮೇಲೆ" ಹಾಗೂ ಕ್ರಿ.ಶ. 


೧೧೯೧ ರಲ್ಲಿ ಕಬ್ಬುನಾಡ ಕೊಗ್ಗರೆ ಎಂಬ ಪ್ರದೇಶದ ಮೇಲ್‌ ದಾಳಿ ಮಾಡಿದ್ದಾನೆ. ಈ ವೀರ ಸಾಂತರನನ್ನು 


೨೫ 


ಉಲ್ಲೇಖಿಸುವ ಕೊನೆಯ ಶಾಸನವು ಕ್ರಿ.ಶ. ೧೧೯೪ಕ್ಕೆ ಸೇರಿದೆ. ಇದು ಬೀರರಸನ ಅಳಿಯ ತೈಲರಸನ ಆಳ್ವಿಕೆಗೆ 
ಸೇರಿದ್ದ ಹಿರಿಯಹಾರಕದ ಮೇಲಿನ ದಾಳಿಯನ್ನು ವಿವರಿಸಿದೆ.” 

ಸಾಂತಾರರ ಅರಸು ಮನೆತನಕ್ಕೆ ಸಂಬಂಧಿಸಿದ ಒಂದು ಗಮನಾರ್ಹ ಅಂಶವೆಂದರೆ, ಕ್ರಿ.ಶ. ೧೧೨೭ರ ನಂತರದ 
ಹಲವು ವೀರಗಲ್ಲು ಶಾಸನಗಳಲ್ಲಿ ಈ ವಂಶಕ್ಕೆ ಸೇರಿದ ವೀರ ಸಾಂತಾರ ಸಿಂಗೀದೇವರನೆ, ಜಗದೇವರಸ ಮತ್ತು 
ಭುಜಬಲ ಸಾಂತರ ಸಿಂಗಿದೇವ ಎಂಬ ಮಹಾ ಮಂಡಲೇಶ್ವರರು ಉಲ್ಲೇಖಿಸಲ್ಪಟ್ಟಿದ್ದಾರೆ. ಇವರನ್ನು “ಸೇತು ' 
ಎಂಬಪ್ರದೇಶದಿಂದ ಆಳಿದ ಸಾಂತರದೊರೆ ಗಳೆಂದು ಗುರುತಿಸಲಾಗಿದೆ. ಇವರ ಬಗ್ಗೆ ಕ್ರಿ.ಶ. ೧೧೪೯ರ ಶಿಕಾರಿಪುರದ 
ದಾನ ಶಾಸನವೊಂದು ವಿವರನೀಡಿದೆ.5% ಅದರಲ್ಲಿ ಅಮ್ಮಣ, ಆತನ ಸೋದರ ಸಿಂಗಿದೇವ, ಅಮ್ಮಣ ದೇವನ ಪುತ್ರ 
ತೈಲ, ತೈಲನ ಮಗ ಶ್ರೀಕಾಮ ಭೂಪಾಳ, ಈತನ ಮಗ ಜಗದೇವ, ಜಗದೇವನ ತಮ್ಮ ಸಿಂಗಿದೇವ ಮತ್ತು ಮಗ 
ಬಮ್ಮರಸರನ್ನು ಹೆಸರಿಸಲಾಗಿದೆ. ಈ ಶಾಸನವು ಮಹಾ ಮಂಡಲೇಶ್ವರ ಜಗದೇವರಸನು ಸೇತುವಿನಿಂದ ಆಳುತಿದ್ದನೆಂದು 
ಉಲ್ಲೇಖಿಸಿದೆ. ಜಗದೇವರಸನು ಸಾಂತಳಿಗೆ ಸಾವಿರ ಪ್ರದೇಶದೊಂದಿಗೆ ಬನವಾಸಿ ೧೨೦೦೦ ಪ್ರದೇಶವನ್ನು ಆಳುತಿದ್ದ 
ನು. ಉದ್ದರೆಯ ಎಕ್ಕಲರಸ, ಕದಂಬರ ಕೀರ್ತಿವರ್ಮ ಮತ್ತು ಭಟ್ಕಳ ಹಾಗೂ ಹೈವೆಯ ಕದಂಬರೊಡನೆ 
ಈತನು ಯುದ್ಧಗಳನ್ನು ಮಾಡಿದ್ದಾನೆ.” ಈತನ ಅಧಿಕಾರಿ ಮದಸಾಲೆ ಕಾಳರಸನ ಕೊರಕೋಡು ಗ್ರಾಮದ 
ಮೇಲಿನ ದಾಳಿ ಮತ್ತುತುರುಗಳವು ಪ್ರಸಂಗವು ಗಮನಸೆಳೆದಿರುವ ಅಂಶವಾಗಿದೆ." 

ಕ್ರಿ.ಶ.೧೧೬೫ ರಿಂದ ಭುಜಬಲ ಸಾಂತಾರ ಸಿಂಗಿದೇವನು ಮಹಾ ಮಂಡಲೇಶ್ವರ ನಾದನು.”" ಈತನ 
ಕಾಲದಲ್ಲಿ ಬಿಜ್ಜಳನು ಅಧೀನ ಮಾಂಡಲೀ ಕರನ್ನು ಸಾಂತಳಿಗೆ ಮೇಲೆ ದಾಳಿಗೆ ಕಳುಹಿಸಿದ್ದನು. ಕ್ರಿ.ಶ. ೧೧೭೩ರಲ್ಲಿ 
ಸಿಂಗಿದೇವನು ಬೆಳಗುತಿಗೆ ಸೇರಿದ ಗ್ರಾಮಗಳ ಮೇಲೆ ದಾಳಿಮಾಡಿದನೆಂದು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ. 
ಈ ಶಾಸನ ಗಳಲ್ಲಿ ಈತನನ್ನು ಸಾಂತಳಿಗೆಯ ನಾಡ ಅರಸನೆನ್ನಲಾಗಿದೆ.”್‌ 

ಸಾಂತಾರರ ಆಳ್ವಿಕೆಯಲ್ಲಿ ದಟ್ಟ ಅರಣ್ಯದಿಂದ ಕೂಡಿದ ಮಲೆನಾಡಿನ ಪ್ರದೇಶವಾದ ಸಾಂತಳಿಗೆಯು 
ಒಂದು ರಾಜಕೀಯ ಕೇಂದ್ರವಾಗಿ ರೂಪುಗೊಂಡಿತು. ಕ್ರಿ.ಶ. ೧೨ನೇ ಶತಮಾನದ ಕೊನೆಯ ಭಾಗದಿಂದ ಈ 
ಪ್ರದೇಶದಲ್ಲಿ ಸಾಂತಾರರ ಪ್ರಭಾವವು ಕೊನೆಗೊಳ್ಳ ತೊಡಗಿತು. ಈ ಭಾಗದ ಅಧಿಕಾರ ಕೇಂದ್ರವು ಹುಂಚದಿಂದ 
ಹೊಸಗುಂದಕ್ಕೆ ವರ್ಗಾವಣೆ ಗೊಂಡಿದ್ದು ಶಾಸನಗಳಲ್ಲಿನ ಉಲ್ಲೇಖಗಳಿಂದ ಸ್ಪಷ್ಟವಾಗುತ್ತದೆ. ಸಮಕಾಲೀನ ಸ್ಥಳೀಯ 
ವಂಶಗಳ ಸ್ಪರ್ಧೆ ಮತ್ತು ಹೊಯ್ದಳರ ದಾಳಿಯಿಂದ ಸಾಂತಾರ ಅರಸರು ಕಳಸಕ್ಕೆ ತಮ್ಮ ಕೇಂದ್ರವನ್ನು 
ಬದಲಿಸಿದರೆನ್ನಲಾಗಿದೆ. ಈ ಅರಸರು ಹೊಯಳರ ಅಧೀನತೆಯನ್ನು ಒಪ್ಪಿಕೊಂಡಿರುವುದನ್ನು ಚಿಕ್ಕ ಮಗಳೂರು ಜಿಲ್ಲಿ 
ಯಲ್ಲಿ ದೊರೆತ ಶಾಸನಗಳಲ್ಲಿ ಗಮನಿಸಬಹುದು. 


೨೬ 


ಹೊಸಗುಂದದ ಅರಸರು : 

ಇಂದಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ "ಹೊಸಗುಂದ' ಎಂಬ ಪ್ರದೇಶವನ್ನು ಕೇಂದ್ರವಾಗಿ 
ಮಾಡಿಕೊಂಡು, ಕ್ರಿ.ಶ.೧೨ ಮತ್ತು೧೩ ನೇ ಶತಮಾನದಲ್ಲಿ ಮಲೆನಾಡು ಪ್ರದೇಶವನ್ನಾಳಿದವರು ಹೊಸಗುಂದದ 
ಅರಸರು. ಇವರು ಮೊದಲಿಗೆ ಸಾಂತಾರರ ಅಧೀನರಾಗಿದ್ದರು. ಈ ಅರಸರನ್ನು ಕುರಿತು ಡಾ. ರಾಜಾರಾಮ ಹೆಗಡೆ 
ಯವರು ವಿಸೃತವಾದ ಲೇಖನವೊಂದನ್ನು ಪ್ರಕಟಿಸಿದ್ದಾರೆ. ಈ ಅರಸು ವಂಶದ ಶಾಸನಗಳು ಸಾಗರ, ಸೊರಬ, 
ಹೊಸನಗರ, ತೀರ್ಥಹಳ್ಳಿ, ಶಿಕಾರಿಪುರ ಮತ್ತು ಶಿವಮೊಗ್ಗ ತಾಲೂಕುಗಳಲ್ಲಿಕಂಡು ಬರುತದೆ. ಅವುಗಳಲ್ಲಿ ಹೆಚ್ಚಿನವು 
ವೀರಗಲ್ಲು ಶಾಸನಗಳಾಗಿವೆ. ಈ ವೀರಗಲ್ಲು ಶಾಸನಗಳು ಈ ಪ್ರದೇಶದ ಇತರೆ ವೀರಗಲ್ಲು ಶಾಸನಗಳಿಗಿಂತ ಶೈಲಿ 
ಮತ್ತು ಗಾತ್ರಗಳಲ್ಲಿ ಭಿನ್ನವಾಗಿವೆ. ಎತ್ತರವಾದ ಹೆಚ್ಚು ಆಲಂಕೃತವಾದ ವೀರಗಲ್ಲುಗಳು ಅಂದಿನ ಯುದ್ದ ಪ್ರಾಮುಖ್ಯತೆಗೆ 
ಸಾಕ್ಷಿಯಾಗಿವೆ. ಈ ಅರಸರು ತಮ್ಮ ಸಮಕಾಲೀನ ಸ್ಥಳೀಯ ಅರಸರೊಂದಿಗೆ ಮತ್ತು ಯಾದವ ಹಾಗೂ ಹೊಯಳ 
ಚಕ್ರವರ್ತಿಗಳ ಅಧಿಕಾರಿಗಳೊಂದಿಗೆ ನಿರಂತರ ವಾಗಿ ಯುದ್ದಗಳಲ್ಲಿ ಭಾಗಿಯಾಗಿದ್ದನ್ನು ಈ ವೀರಗಲ್ಲು ಶಾಸನಗಳು 
ಸ್ಪಷ್ಟಪಡಿಸುತವೆ. ಈ ಅರಸರು ಅರಣ್ಯ ಬುಡಕಟ್ಟು ಸಮಾಜಕ್ಕೆ ಸೇರಿದವರೆನ್ನಲಾಗಿದೆ. ಅವರ ಶಾಸನಗಳಲ್ಲಿ “ಬಿಲೇಶ್ವರೆ 
ದೇವರ ದಿವ್ಯಪಾದ ಪದ್ಗರಾಧಕರು' ಎಂದು ಅವರನ್ನುಉಲ್ಲೇಖಿಸಲಾಗಿದೆ. 

ಕ್ರಿ.ಶ. ೧೧೩೪ ರ ಶಾಸನವೊಂದರಲ್ಲಿ ಉಲ್ಲೇಖಿತವಾದ ಬೊಮ್ಮ ವೆಗ್ಗಡೆ ಅಥವಾ ಹೆಗ್ಗಡೆ ಬಮ್ಮಣ 
ಅಥವಾ ಕ್ರಿ.ಶ. ೧೨೧೫ ರ ಶಾಸನ ವೊಂದರಲ್ಲಿ ಪ್ರಸಾಪಿತನಾದ ಕ್ರಿ.ಶ ೧೨ ನೇ ಶತಮಾನದ ಮಧ್ಯಭಾಗದಲ್ಲಿ 
ಕುಂದನಾಡು ಮತ್ತು ಕೊಡನಾಡು ಗಳನ್ನು ಆಳುತಿದ್ದನೆನ್ನಲಾದ ಬಂಮರಸನನ್ನು ಈ ವಂಶದ ಮೊದಲ ಅರಸನೆಂದು 
ಗುರುತಿಸಲಾಗಿದೆ.” ನಂತರ ಕ್ರಿ.ಶ ೧೧೬೨ ರಲ್ಲಿ ಹೊಸಗುಂದದ ಬೀರರಸನು ಮೇಲು ಸಾಂತಳಿಗೆಯನ್ನು 
ಆಳುತ್ತಿದ್ದನೆಂದು ಶಾಸನವೊಂದರಿಂದ ತಿಳಿಯುತ್ತದೆ. ಈತನ ವಿರುದ್ಧ ಸಾಂತಾರರ ಸಿಂಗಿದೇವನು ಕೆಲವು 
ಮಾಂಡಲೀಕರೊಂದಿಗೆ ಕ್ರಿ.ಶ.೧೧೬೬ ರಲ್ಲಿ ದಾಳಿಮಾಡಿದನು. ಇದಕ್ಕೆ ಪ್ರತಿಯಾಗಿ ಬೀರರರಸನು ಕ್ರಿ.ಶ. ೧೧೬೬ 
ರಲ್ಲಿ ಬಿಜ್ಜಳನು ಆತನ ಮಾಂಡಲೀಕರನ್ನು ಸಾಂತಾರ ಅರಸನ ವಿರುದ್ದ ದಾಳಿಗೆ ಕಳುಹಿಸಿದಾಗ ಅವರೊಡನೆ ತಾನೂ 
ಭಾಗ ವಹಿಸಿದನು. ಈತನಿಗೆ ಬೊಮ್ಮರಸನೆಂಬ ಮಗನು ತೈಲರಸನೆಂಬ ಅಳಿಯನು ಇದ್ದರು. ಕ್ರಿ.ಶ ೧೧೭೨ 
ರ ಶಾಸನವೊಂದರಲ್ಲಿ ಕುಮಾರ ಮಾಂಡಲೀಕ ಬೊಮ್ಮರಸೆ ನೆಂಬುವವನ ಉಲ್ಲೇಖವಿದೆ.” ಈತನನ್ನು ಎರಡನೇ 
ಬೊಮ್ಮರಸನೆಂದು ಗುರುತಿಸಲಾಗಿದೆ. ಈ ಬೊಮ್ಮರಸನು ಕ್ರಿ.ಶ. ೧೧೮೯ ರಲ್ಲಿ ನಡೆದ ಹುಂಚದ ಕಾಳಗದಲ್ಲಿ 
ಮರಣಿಸಿದನು. 

ನಂತರ ಹೊಸಗುಂದದ ಅರಸು ವಂಶದಲ್ಲಿಕುಮಾರಬಾಳೆಯಮವೆರ್ಗಡೆ ಎಂಬಾತನು ಕಂಡು ಬರುತಾನೆ. 
ಈತನು ಬೊಮ್ಮರಸನ ಮೊಮ್ಮಗಳ ಮಗನು. ಈತನ ತಂದೆ ಹಡವಳ ಗೊಂಗಣ್ಣ ಬಾಳೆಯಮ ವೆರ್ಗಡೆಯು 


೨೬೭ 


ಕಲಿಸಿಯಿಂದ ಆಳುತಿದ್ದು ಹಲವು ಬಿರುದುಗಳನ್ನು ಹೊಂದಿದ್ದನು. ಇದು ರಾಜಕೀಯವಾಗಿ ಆತನ ಪ್ರಾಬಲ್ಯವನ್ನು 
ತೋರಿಸುತದೆ. ಈತನು ಜಗದೇವ ಪಾಂಡ್ಯ ದೇವರಸನೆಂಬ ಸಾಂತರ ಅರಸನ ಮಹಾಪ್ರಧಾನ, ಸರ್ವಾಧಿಕಾರಿ 
ಮತ್ತು ಬಾಹತರ ನಿಯೋಗಾಧಿಪತಿಯಾಗಿದ್ದನು. ಈತನು ಜಿಡ್ಗುಳಿಗೆ ನಾಡಿನ ಗ್ರಾಮಗಳ ಮೇಲೆ ದಾಳಿಮಾಡಿದ್ದನ್ನು 
ಹಾಗೂ ಚಿಟ್ಟೂರಿನ ಕೋಟೆಯಲ್ಲಿ ಬೆಳಗುತ್ತಿಯ ಈಶ್ವರದೇವನ ಮೇಲೆ ದಾಳಿ ಮಾಡಿದ್ದನ್ನು ಶಾಸನಗಳು 
ಉಲ್ಲೇಖಿಸಿವೆ.” 

ಬಾಳೆಯಮವೆರ್ಗಡೆಯ ನಂತರ ಕ್ರಿ.ಶ.೧೨೨೫ರ ವೇಳೆಗೆ ಬಿಲ್ಲವೆಗ್ಗಡೆಯ ಕುಮಾರ ಬೊಮ್ಮರಸನೆಂಬಾತನು 
ಕಾಣಿಸಿಕೊಳ್ಳುತಾನೆ. ಈತನು ನಾಡುಹಳ್ಳಿಗೆ ದಾಳಿ ಮಾಡಿರುವನು." ಈತನುಕ್ರಿ.ಶ. ೧೨೨೬ ರಲ್ಲಿ ಮರಣಿಸಿದನು. 
ಇದೇ ವೇಳೆಗೆ ಬೆಳಗುತ್ತಿಯ ಈಶ್ವರದೇವನು ಹೊಸಗುಂದದ ಮೇಲೆ ದಾಳಿ ಮಾಡಿದ್ದನು. ನಂತರ ಕುಮಾರ 
ಬೀರರಸನು ಅಧಿಕಾರಕ್ಕೆ ಬಂದನು. ಈತನು ಕಲಿಸೆಯ ಬಾಳೆಯಮವೆಗ್ಗಡೆಯ ಮಗನು ಹಾಗೂ ಬೊಮ್ಮರಸನ ಅಳಿಯನು 
ಆಗಿದ್ದನು. ಕಲಿಸೆಯಿಂದ ಆಳಿದ ಈತನು "ಮಹಾ ಮಂಡೇಳೇಶ್ವರ' ನೆಂದು ಕರೆಯಲ್ಲಟ್ಟದ್ದಾನೆ. ಈತನ ಕಾಲವು 
ಹೆಚ್ಚು ಯುದ್ದಚಟುವಟಿಕೆಯಿಂದ ಕೂಡಿದ್ದಾಗಿದೆ. ಬೀರರಸನುಕ್ರಿ.ಶ. ೧೨೩೪ ರಲ್ಲಿ ತತೂರಿನ ಮೇಲೆ ೧೨೪೧ರಲ್ಲಿ 
ಬಯಲ ಹಳ್ಳಿಗೆ,” ಕ್ರಿ.ಶ. ೧೨೪೮ ರಲ್ಲಿ ಸೇತುವಿನ ಮೇಲೆ,ೌ ಕ್ರಿ.ಶ. ೧೨೪೯ ರಲ್ಲಿ ಹುಂಚದ ಬೊಮ್ಮರಸನ 
ಮೇಲೆ" ಹಾಗೂ ೧೨೫೩ ಮತ್ತು ೧೨೫೫ ರಲ್ಲಿ ಬಿದಿರೂರ ಈಡು ಸಾವಂತನ ಮೇಲೆ" ದಾಳಿಗಳನ್ನುಮಾಡಿದ್ದಾನೆ. 
ಕ್ರಿ.ಶ.೧೨೪೫ ರಲ್ಲಿ ಈತನು ಬೆಳೆಗುತ್ತಿಯನ್ನು ಆಕ್ರಮಿ ಸಿಕೊಂಡಿದ್ದನು.”* ಯಾದವ ಮತ್ತು ಹೊಯ್ಗಳರ ನಡುವಿನ 
ಸಂಘರ್ಷದ ಲಾಭವನ್ನು ಬೀರರಸನು ಪಡೆದಿರಬೇಕು. ಕ್ರಿ.ಶ.೧೨೫೭ರಲ್ಲಿ ಈತನ "ಅತೀ ಬಿರುದು' ಗಳನ್ನುಕಂಡು 
ಕೋಪಗೊಂಡ ಯಾದವ ಚಕ್ರವರ್ತಿ ಕಂದಾರ ದೇವನು ಈತನ ವಿರುದ್ದದಾಳಿಗೆ ತನ್ನ ದಂಡನಾಯಕ ಬೋವಿಸೆಟ್ಟಿಯನ್ನು 
ಕಳುಹಿಸಿದ್ದನು.್‌ ಬೀರರಸನು ಚಾಲುಕ್ಕ ಸಾಮ್ರಾಟರ "ಸಮಸ್ತ ಭುವನಾಶ್ರಯ, ಪೃಥ್ವಿ ವಲ್ಲಭ, ಮಹಾರಾಜಾಧಿರಾಜ 
ಪರಮೇಶ್ವರ, ಸತ್ಯಾಶ್ರಯ ಕುಳತಿಳಕ ....? ಎಂಬ ಬಿರುದುಗಳನ್ನು ಧರಿಸುವ ಮೂಲಕ ಸ್ವತಂತ್ರನಾಗಲು 
ಪ್ರಯತ್ನಿಸಿದುದರಿಂದ ಈ ದಾಳಿಯು ನಡೆದಿರಬೇಕು. ಇದೇ ಶಾಸನದಲ್ಲಿ ಈತನ ಉತರಾಧಿಕಾರಿ ಕುಮಾರ 
ಬೊಮ್ಮರಸ ನ ಪ್ರಸಾಪವಿರುವುದರಿಂದ, ಬೀರರಸನನ್ನು ಪದಚ್ಯುತಗೊಳಿಸಲಾಯಿತು ಎನ್ನಬಹುದು. 

ಕುಮಾರ ಬೊಮ್ಮರಸನನ್ನು ಮೂರನೇ ಬೊಮ್ಮರಸನೆಂದು ಗುರುತಿಸಲಾಗಿದೆ . ಈತನ ಕಾಲದಲ್ಲಿ ಕೂಡಾ 
ಹೆಚ್ಚನ ಯುದ್ದ ಚಟುವಟಿಕೆಗಳು ನಡೆದಿವೆ. ಬೊಮ್ಮರಸನು ಅಧಿಕಾರಕ್ಕೆ ಬಂದ ವರ್ಷವೇ ಆತನ ವಿರುದ್ದ ಅಳಿಯ 
ಬೀರರಸನು ಮಲೆಯ ನಾಯಕರೊಡನೆ ಹೊಸಗುಂದಕ್ಕೆ ದಾಳಿ ಮಾಡಿ ಅಧಿಕಾರ ಮರಳಿ ಪಡೆಯುವ ಪ್ರಯತ್ನವನ್ನು 
ಮಾಡಿದ್ದಾನೆ.” ಈ ಬೊಮ್ಮರಸನು ತೈಲಪನ ಕುಮಾರ ಕಾವದೇವನ ಪ್ರಧಾನಿಕಲ್ಲವೆಗ್ಗಡೆ ಮತ್ತು ಕೋಡೂರಿನ 


ಅಣ್ಣಮವೆರ್ಗಡೆಯೊಂದಿಗೆ ಯುದ್ದಗಳನ್ನು ಮಾಡಿದ್ದಾನೆ.” ಅಲ್ಲದೆ ಕ್ರಿ.ಶ. ೧೨೬೫ರಲ್ಲಿ ಭಾರಂಗಿ ಕೋಟಿಗೆ, 


೨೮ 


ಮತ್ತು ಬಿದಿರೂರ ಮಳಲಿ ಎಂಬಲ್ಲಿಗೆ ಕ್ರಿ.ಶ.೧೨೬೮ ರಲ್ಲಿ ಶಿವಮೊಗ್ಗದ ಸಮಾಪವಿರುವ ಕೂಡಲಿ ಮೇಲಿ ದಾಳಿಗಳನ್ನು 
ಮಾಡಿದ್ದಾನೆ.” ಈತನ ಮೇಲೆ ಯಾದವ ಮತ್ತು ಹೊಯಳರ ದಂಡ ನಾಯಕರು ದಾಳಿಗಳನ್ನು ಮಾಡಿದ್ದಾರೆ. 
ಈತನು ಕ್ರಿ.ಶ. ೧೨೭೮ ರಲ್ಲಿ ಹನಿಯದ ಕೋಟಿ ಮೇಲಿನ ದಾಳಿಯ ಸಂದರ್ಭದಲ್ಲಿ ಮರಣಿಸಿದನು.” 
ಮೂರನೇ ಬೊಮ್ಮರಸನಿಗೆ ಬೀರರಸ ಮತ್ತು ತಮ್ಮರಸರೆಂಬ ಪುತ್ರರಿದ್ದು ಬೀರರಸನು ಈತನ 
ಉತರಾಧಿಕಾರಿಯಾಗಿ ಕೆಲವು ವರ್ಷಗಳ ಕಾಲ ಆಳ್ಸಿಕೆ ನಡೆಸಿದ್ದಾನೆ. ಈತನನ್ನು ಮೂರನೇ ಬೀರರಸನೆಂದು 
ಗುರುತಿಸಬಹುದು. ಈತನ ಕಾಲದಲ್ಲಿ ಐವ್ಪತ್ತು ನಾಡು ಪ್ರದೇಶವು ಕೈತಪ್ಪಿ ಹೋದುದರಿಂದ ಪೆಟ್ಟಗುಪ್ಪೆಯ 
ಚೆಲ್ಲರಸನ ಮೇಲೆ ತಮ್ಮರಸನು ದಾಳಿ ಮಾಡಿದ್ದನು." ಕ್ರಿ.ಶ. ೧೨೮೩ ರಲ್ಲಿ ತಮ್ಮರಸನು ಹೊಸಗುಂದದಲ್ಲಿ 
ಅಧಿಕಾರಕ್ಕೆ ಬಂದನು. ತಮ್ಮರಸ ಮತ್ತು ಬೀರರಸರ ನಡುವೆ ಅಧಿಕಾರಕ್ಕಾಗಿ ಕದನಗಳು ನಡೆದುದನ್ನು ನಗರ ಮತ್ತು 
ಸಾಗರ ತಾಲ್ಲೂಕಿನ ಕೆಲವು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ.” ಕ್ರಿ.ಶ.೧೨೮೬ ರ ವೇಳೆಯ ಎರಡು ವೀರಗಲ್ಲು 
ಶಾಸನಗಳಲ್ಲಿ ಪುನಃ ಬೀರರಸನ ಉಲ್ಲೇಖವು ಕಂಡು ಬರುತ್ತದೆ. ಆಗ ಈತನು ಹುಂಚದಿಂದ ಆಳುತಿದ್ದನು.” 
ತಮ್ಮರಸನ ನಂತರ ಸಾಂತಳಿಗೆ ಸಾವಿರ ಪ್ರದೇಶವನ್ನು ಆತನ ದಂಡನಾಯಕರಾದ ಕೋಟಿನಾಯ್ಯ ಮತ್ತು 
ಸೋಮಯನಾಯ್ಯ ಹಾಗೂ ಕುಮಾರ ಸೊಡ್ಡಲ ದೇವರು ಅಳಿದ್ದಾರೆ.” ಇವರಲ್ಲಿ ಕೋಟಿ ನಾಯ್ಯನು ಹೆಚ್ಚು 
ಪ್ರಬಲನಾಗಿದ್ದನು. ಈತನು ತನ್ನ ಸುತಮುತ್ತಲಿನ ಅರಸರೊಡನೆ ಹಲವು ಯುದ್ದಗಳಲ್ಲಿ ಭಾಗಿಯಾಗಿದ್ದನ್ನು ವೀರಗಲ್ಲು 
ಶಾಸನ ಗಳು ಉಲ್ಲೇಖಿಸುತ್ತವೆ. ಈತನ ವಿರುದ್ದ ಯಾದವ ದಳವಾಯಿಗಳಾದ ಪರಶುರಾಮ ಮತ್ತು ಏಭರಪ್ಪ 
ಎಂಬುವವರು ದಾಳಿ ಮಾಡಿರುವವರು." ಕ್ರಿ.ಶ.೧೩೦೦ ರಲ್ಲಿ ಹೊಯಳೆ ಚಕ್ರವರ್ತಿ ಮೂರನೇ ಬಲ್ಲಾಳನು ಕೋಟಿ 
ನಾಯ್ಕನ ಮೇಲೆ ದಾಳಿ ಮಾಡಿ ಆತನನ್ನು ಸೆರೆಹಿಡಿದುಕೊಂಡು ಹೋದನು.” ಆದರೆ ಆದಷ್ಟು ಬೇಗನೇ ಆತನನ್ನು 
ಬಿಡುಗಡೆ ಮಾಡಿರಬೇಕು, ಕ್ರಿ.ಶ. ೧೩೨೦ ರ ಶಾಸನವೊಂದು ಕೋಟಿನಾಯ್ದನು ಸೇತುವಿನಿಂದ ಆಳುತಿದ್ದನೆಂದು 
ಉಲ್ಲೇಖಿಸಿರುವುದು ಇದನ್ನು ಸಮರ್ಥಿಸುತ್ತದೆ.” ಕೋಟಿ ನಾಯ್ದನು ಹೊಯ್ದಳರ ಮೂರನೇ ಬಲ್ಲಾಳನ ಅಧಿಕಾರ 
ಒಪ್ಪಿಕೊಂಡು ಸೇತುವಿನಲ್ಲಿ ನೀಯೋಜಿಸಲ್ಪಟ್ಟಿರಬಹುದು. 
ಕೋಟಿನಾಯ್ಯನ ನಂತರ ಹೊಸಗುಂದದಲ್ಲಿ ಕುಮಾರ ಸೊಡ್ಡಲ ದೇವನು ಆಳ್ವಿಕೆ ನಡೆಸಿದನು. 
ಕೋಟಿನಾಯ್ಕನನ್ನು ಪದಚ್ಯುಗೊಳಿಸಿ ಸೊಡ್ಡಲ ದೇವನನ್ನುಮೂರನೇ ಬಲ್ಲಾಳನು ಅಧಿಕಾರಕ್ಕೆ ತಂದಿರಬೇಕು. ಹೀಗಾಗಿ 
ಸೊಡ್ಡಲ ದೇವನು ಹೊಯಲಛರಿಗೆ ನಿಷ್ಠನಾಗಿದ್ದನು. ಈತನ ಮೇಲೆ ಕೂಡಾ ಯಾದವರ ದಳವಾಯಿ ವಿಭರಪ್ಪ ಅಥವಾ 
ಅಬ್ಬರ ನಾಯ್ಕನು ದಾಳಿಮಾಡಿದ್ದನ್ನು ಕ್ರಿ.ಶ.೧೩೦೨ ರ ವೀರಗಲ್ಲು ಶಾಸನವೊಂದು ಉಲ್ಲೇಖಿಸುತದೆ.” 
ಸೊಡ್ಡಲ ದೇವನ ನಂತರ ಹೊಸಗುಂದ ಅರಸರ ಪ್ರಸ್ತಾಪವು ಶಾಸನಗಳಲ್ಲಿ ಕಂಡು ಬರುವುದಿಲ್ಲ, 
ಕ್ರಿ.ಶ.೧೨ ಮತ್ತು೧೩ ನೇ ಶತಮಾನದಲ್ಲಿ ಮಲೆನಾಡಿನ ದಟ್ಟ ಅರಣ್ಯ ಪ್ರದೇಶವನ್ನು ರಾಜಕೀಯ ಚಟುವಟಿಕೆಗಳ 


೨೯ 


ತಾಣವನ್ನಾಗಿ ಮಾಡಿದ ಕೀರ್ತಿ ಈ ಅರಸರಿಗೆ ಸಲ್ಲಬೇಕು. ತಮ್ಮ ಪ್ರಭುತ್ವಸ್ಥಾಪಿಸುವಲ್ಲಿವಿಫಲರಾದರೂ ಈ ಅರಸರ 
ಚಟುವಟಿಕೆಗಳು ಮಲೆನಾಡಿನ ಪ್ರದೇಶಕ್ಕೆ ರಾಜಕೀಯ ಪ್ರಾಮುಖ್ಯತೆಯನ್ನುತಂದುಕೊಡುವಲ್ಲಿಯಶಸ್ಟಿಯಾದವು. ಇಂತಹ 
ಪ್ರದೇಶದಲ್ಲಿ ತಮ್ಮ ಅಧಿಕಾರ ಕೇಂದ್ರವನ್ನು ಹೊಂದಿದ್ದುದರಿಂದ ಈ ಅರಸರು ಯಾವುದೇ ಸಾಮ್ರಾಟರ 
ಅಧೀನತೆಯನ್ನು ಧೀರ್ಪುಕಾಲ ಒಪ್ಪಿಕೊಂಡಿರಲಿಲ್ಲ ಎನ್ನಬಹುದು. 

ಹೊಸಗುಂದ ಅರಸ ರೊಡನೆ ಕೆಲವು ಸಣ್ಣ ಅರಸು ವಂಶಗಳ ಉಲ್ಲೇಖವು ಈ ಪ್ರದೇಶದ ಶಾಸನಗಳಲ್ಲಿ 
ಕಂಡು ಬರುತವೆ. ಸಾಗರ ತಾಲೂಕಿಗೆ ಸೇರಿದ ಬಿದರೂರು, ಸೇತು ಮತ್ತು ಹೆಡತರಿ, ಹೊಸನಗರ ತಾಲ್ಲೂಕಿಗೆ 
ಸೇರಿದ ಪಟಗುಪ್ಪೆ ಮತ್ತು ಕೋಡೂರು ಪ್ರದೇಶಗಳಲ್ಲಿ ಆಳಿದ ಈ ಅರಸರು ಕೂಡಾ ತಮ್ಮನ್ನು "ಮಹಾ 
ಮಂಡಲೇಶ್ವರ”ರೆಂದು ಕರೆದುಕೊಂಡಿದ್ದಾರೆ. ಬಿದರೂರು ಆಳಿದ ಅರಸರಲ್ಲಿ ಈಡು ಸಾವಂತ ಮತ್ತುತಮ್ಮಯ 
ಸಾವಂತರು ಪ್ರಮುಖರಾಗಿದ್ದಾರೆ. ಪಟಗುಪ್ನೆಯ ಅರಸರಲ್ಲಿ ಚೊಕರಸ, ಬೆಲ್ಲರಸ, ತೈಲರಸರು ಒಂದು ಶಾಸನದಲ್ಲಿ 
ಮತೊಂದರಲ್ಲಿ ಬೆಲ್ಲರಸ ಬೊಮ್ಮರಸನ ಕುಮಾರ ಕಾಳರಸನು ಉಲ್ಲೇಖಿತರಾಗಿದ್ದಾರೆ. ಕೋಡೂರಿನಲ್ಲಿ ಮಹಾ 
ಮಂಡಲೇಶ್ವರ ಅಣ್ಣಮ ವೆರ್ಗಡೆಯು,”” ಸೇತುವಿನಲ್ಲಿ ಕ್ರಿ.ಶ. ೧೨೭೮-೮೦ ರಲ್ಲಿ ಶ್ರೀ ವೀರ ಹೆಮ್ಮಾಡಿ ಇಮ್ಮಡಿ 
ಬಲ್ಲಹದೇವರಸ ಮತ್ತು ಕ್ರಿ.ಶ. ೧೩೦೪ ರ ವೇಳೆಗೆ ದೇಕರಸ ಎಂಬುವವರು ಆಳ್ವಿಕೆ ಮಾಡಿದ್ದಾರೆ.” ಇವರಲ್ಲಿ 
ಇಮ್ನಡಿ ಬಲ್ಲಹದೇವರಸನು ಹೊಯ್ತಳರ ನರಸಿಂಹನಿಗೆ ಯುದ್ಧವೊಂದರಲ್ಲಿ ಸಹಾಯ ಮಾಡಲು ದ್ವಾರ ಸಮುದ್ರಕ್ಕೆ 
ಹೋಗಿದ್ದನು. ಕ್ರಿ.ಶ. ೧೧೬೦ ರ ಎರಡು ವೀರಗಲ್ಲು ಶಾಸನಗಳಲ್ಲಿ ಹೆಡತೆರಿಯ ಅರಸ ರ ಉಲ್ಲೇಖವಿದೆ.” 
ಹೆಡತರಿಯನ್ನು ಮನ್ನೆಯವಾಗಿ ಪಡೆದು ಆಳುತಿದ್ದ ಬಾಲಿಅರಸ, ನಾಗರಸ, ಬೆಳ್ಳರಸ ಮತ್ತು ಆತನ ತಮ್ಮ 
ಬಾಲಿಅರಸ ( ಎರಡನೇ) ಎಂಬುವವರು ಈ ಶಾಸನಗಳಲ್ಲಿ ಹೆಸರಿಸಲ್ಲಟ್ಟಿದ್ದಾರೆ. ಇವರಲ್ಲಿ ಬಾಲಿ ಅರಸನು ಕ್ರಿ.ಶ. 
೧೧೬೦ರಲ್ಲಿ ನಡೆದ ಅವರಗುಪ್ಪೆ ಕಾಳಗದಲ್ಲಿ ಸಾಂತರರ ಜಗದೇವನ ಪರವಾಗಿ ಭಾಗವಹಿಸಿ ವೀರ ಮರಣವನ್ನು 
ಹೊಂದಿದನು. ಈ ಸಣ್ಣ ಅರಸು ವಂಶಗಳ ಕುರಿತು ಹೆಚ್ಚಿನ, ವಿವರಗಳು ಸಿಗುವುದಿಲ್ಲ ಈ ಅರಸು ವಂಶಗಳ 
ಆಳ್ವಿಕೆಯು ದೀರ್ಫಕಾಲದ್ದಾಗಿರಲಿಲ್ಲ, ಹೆಚ್ಚೆಂದರೆ ಒಂದು ವಂಶದಲ್ಲಿ ಮೂರರಿಂದ ನಾಲ್ಕು ಅರಸರು ಕಂಡಬರುತಾರೆ. 
ಇವರುಗಳು ಗಾವುಂಡ, ಪಡೆವಳೆ, ಮೊದಲಾದ ಕೆಳಹಂತದ ಅಧಿಕಾರಿಗಳಾಗಿದ್ದು ಅವಕಾಶ ದೊರೆತಾಗ ಅಧಿಕಾರ 
ವಿಸರಿಸಿಕೊಂಡು ತಮ್ಮನ್ನು ಮಾಂಡಲೀಕ ಅಥವಾ ಮಹಾಮಂಡಲೇಶ್ಚರರೆಂದು ಕರೆದುಕೊಂಡವರು. 
೧.೫.೨. ರಾಜ ಪ್ರತಿನಿಧಿಗಳು ಅಥವಾ ಮೇಲಾಳ್ಗಿಕೆ ಅಧಿಕಾರಿಗಳು 

ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ ಮಂಡಲ ಪ್ರದೇಶಗಳಲ್ಲಿ ಸ್ಥಳೀಯ 
ಅರಸರೊಂದಿಗೆ ಚಕ್ರವರ್ತಿಗಳ ಪ್ರತಿನಿಧಿಗಳು ಈ ಪ್ರದೇಶಗಳ ಮೇಲುಸುವಾರಿಗಾಗಿ ನೇಮಕಗೊಂಡಿದ್ದಾರೆ. 
ಕ್ರಿ.ಶ.೯ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿಗಳಿಂದ ಇಂತಹ ಅಧಿಕಾರಿಗಳ ನೇಮಕವು ಆರಂಭಗೊಂಡಿತು. 


೩೦ 


ಅಧಿಕಾರದ ಸ್ಲಿರೀಕರಣೆ ಮತ್ತು ರಕ್ಷಣೆಯೇ ಇದರ ಮೂಲಕಾರಣವಾಗಿದೆ. ಈ ಪ್ರದೇಶದ ಮಂಡಲೇಶ್ವರರು ತಮ್ಹ 
ನಿಷ್ಠೆಯನ್ನು ಬದಲಿಸದಿರುವಂತೆ ನೋಡಿಕೊಳ್ಳುವುದು ಹಾಗೂ ಚಕ್ರವರ್ತಿಗೆ ಸಲ್ಲಬೇಕಾದ ತೆರಿಗೆಯನ್ನು 
ಸಂಗ್ರಹಿಸುವುದು ಈ ಅಧಿಕಾರಿಗಳ ಮೂಲ ಕರ್ತವ್ಯವಾಗಿತ್ತು ಹೀಗಾಗಿ ಈ ಅಧಿಕಾರಿಗಳು ತಮ್ಮವ್ಯಾಪ್ತಿಪ್ರದೇಶದಲ್ಲಿ 
ಪ್ರವಾಸ ಮಾಡುತ್ತಾ ಅಗತ್ಯವಿದ್ದಲ್ಲಿ ಯುದ್ದಗಳನ್ನು ಮಾಡುತಿದ್ದರು. ಕ್ರಿ.ಶ.೧೨-೧೩ನೇ ಶತಮಾನದ ರಾಜಕೀಯ 
ಸಂದರ್ಭದಲ್ಲಿ ಈ ರಾಜಪ್ರತಿನಿಧಿಗಳ ಪಾತ್ರವು "ಅಧಿಕಾರದ ಅಸಿತ್ವ'ವನ್ನು ನಿರ್ಧರಿಸುವ ಪಾತ್ರವಾಗಿದ್ದಿತು. ಬನವಾಸಿ 
ಹನ್ನೆರಡು ಸಾವಿರ ಪ್ರದೇಶದ ಉಸುವಾರಿಯನ್ನು ವಹಿಸಿದ್ದ ಅಧಿಕಾರಿಗಳ ಕೇಂದ್ರವು ಬಳ್ಳಿಗಾವೆ ಆಗಿದ್ದಿತು.” 
ಮೇಲಾಳ್ವಿಕೆ ಗಾಗಿ ಇವರನ್ನು ನೇಮಿಸಲಾಯಿತೆಂದು ಯಾದವ ಅಧಿಕಾರಿಗಳಿಗೆ ಸಂಬಂಧಿಸಿದ ಶಾಸನಗಳಲ್ಲಿ 
ಸ್ಪಷ್ಟಪಡಿಸಲಾಗಿದೆ.” ಈ ಹುದ್ದೆಗೆ ದಂಡನಾಯಕರನ್ನು, ಯುವರಾಜರನ್ನು ಕೆಲವು ಸಂದರ್ಭದಲ್ಲಿ ಸ್ಥಳೀಯ ಅರಸರಲ್ಲಿ 
ಓರ್ವನನ್ನು ನೇಮಿಸಲಾಗುತಿತ್ತು ಕಲ್ಯಾಣಿ ಚಾಲುಕ್ಕರ ಆರನೇ ವಿಕ್ರಮಾದಿತ್ಯ" ಮತ್ತು ಜಯಸಿಂಹರು್‌ 
ಯುವರಾಜರಾಗಿದ್ದಾಗ ಈ ಪ್ರದೇಶಗಳ ರಾಜ ಪ್ರತಿನಿಧಿಗಳಾಗಿದ್ದರು. ಎಡೆನಾಡಿನ ಮಾಟೂರ ವಂಶದ ಅರಸ 
ಮಾಚಿದೇವನು ಬನವಾಸಿ ೧೨೦೦೦ ದಮಹಾ ಸಾಮಂತಾಧಿಪತಿ ಯಾಗಿದ್ದನು.* 

ಕ್ರಿ.ಶ.4೯ ಮತ್ತು ೧೦ನೇ ಶತಮಾನದ ಮಧ್ಯ ಭಾಗದವರೆಗೆ ರಾಷ್ಟ್ರಕೂಟರ ಸಾಮಂತರಾದ ಚಲ್ಲಕ್ಷೇತನ 
ವಂಶದವರು ಬನವಾಸಿ ೧೨೦೦೦ ಪ್ರದೇಶದ ರಾಜಪ್ರತಿನಿಧಿಗಳಾಗಿದ್ದರು. ಈ ವಂಶದ ಬಂಕೆಯರಸ, ಲೋಕಾದಿತ್ಯ, 
ಕಲಿ ವಿಟ್ಲರಸ ಮತ್ತು ರಾಸಣ್ಣ ಎಂಬುವವರು ಶಾಸನೋಕರಾಗಿದ್ದಾರೆ” ಜೆಲ್ಲಕೇತನ ವಂಶವನ್ನುಬಿಟ್ಟರೆ, ಇನ್ನಾವುದೇ 
ವಂಶ ಪಾರಂಪರ್ಯ ರಾಜ ಪ್ರತಿನಿಧಿಗಳು ಕಂಡು ಬರುವುದಿಲ್ಲ. ಕಲ್ಯಾಣಿ ಚಾಲುಕ್ಕರು ಮತ್ತು ಯಾದವರ ಆಡಳಿತದ 
ಕಾಲದಲ್ಲಿ ಪ್ರಧಾನ ದಂಡನಾಯಕರು ಅಥವಾ ಹಿರಿಯಸೇನಾಧಿಕಾರಿಗಳೇ ಹೆಚ್ಚಾಗಿ ಈ ಸ್ಥಾನವನ್ನು ಅಲಂಕರಿಸಿದ್ದರು. 
ಬರ್ಮರಸ, ಸೇನಾವಾರಿಸ, ಸಿಂಗ ದೇವರಸ, ಚಾವುಂಡಾರಾಯರನ, ಲಕ್ಷ್ಮನ್ಸಪ, ಉದಯಾದಿತ್ಯ, ಬರ್ಮದೇವರಸ, 
ಬಲದೇವಯ್ಯ, ಗುಂಡ ಮರಸ, ಶ್ರೀಧರಯ್ಯ, ದೇವಪಯ್ಯ, ಪದ್ಗ್ಧನಾಭಯ್ಯ ಆನಂತ ಪಾಳ, ಗೋವಿಂದರನ, 
ಸಾಲಿಪಯ್ಯ, ಮತ್ತು ಬೋಗಯ್ಯ ಇವರುಗಳು ಕಲ್ಯಾಣಿ ಚಾಲುಕ್ಕರ ಅಧಿಕಾರಿಗಳಾಗಿದ್ದರು, ಮಾಯಿ ದೇವರಸ 
ಮತ್ತು ಕೇಶಿಮಯ್ಯ ಕಳೆಚೂರ್ಕರ ಅಧಿಕಾರಿಗಳಾಗಿದ್ದರು. ಯಾದವರ ಪರವಾಗಿ ಮಾಯಿದೇವ, ಹೊನ್ನಬೊಮ್ಮಿ ಸೆಟ್ಟಿ 
ಮತ್ತು ವಂಕರಾಹುತ ಮತ್ತು ಎಂಬುವವರು ರಾಜಪ್ರತಿನಿಧಿಗಳಾಗಿದ್ದರು. ಇವರ ಅಧೀನದಲ್ಲಿ ಹಲವು ಅಧಿಕಾರಿಗಳು 
ಕಾರ್ಯ ನಿರ್ವಹಿಸುತಿದ್ದರು. 

ಕಲ್ಯಾಣಿ ಚಾಲುಕ್ಕ ಮತ್ತು ಕಳಚೂರ್ಯರ ರಾಜ ಪ್ರತಿನಿಧಿಗಳನ್ನು "ಮಹಾ ಸಾಮಂತ' ಇಲ್ಲವೇ ' 
"ಮಹಾಸಾಮಂತಾಧಿಪತಿ' ಎಂದು ಕರೆಯಲಾಗಿದೆ.” ಇವರುಗಳು ತಮ್ಮ ಚಕ್ರವರ್ತಿಗಳ ಪರವಾಗಿ ವಡ್ಡರಾವುಳೆ, 
ಹೆರ್ಜುಂಕ ಮತ್ತು ಎರಡು ಬಿಲ್ಕೊಡೆ ಎಂಬ ತೆರಿಗೆಗಳನ್ನು ಸಂಗ್ರಹಿಸುತಿದ್ದನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. 


೩೧ 


ಇದಕ್ಕಾಗಿ ಹಲವು ಸಹಾಯಕ ಅಧಿಕಾರಿಗಳಿರುತಿದ್ದರು. ಯಾದವ ಅಧಿಕಾರಿಗಳನ್ನು “ಮೇಲಾಳಿಕೆ ಅಧಿಕಾರ' 
ನಡೆಸುವುದಕ್ಕಾಗಿಯೇ ನೇಮಿಸುತಿದ್ದರೆಂದು ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. 
೧.೫.೩ ಚಕ್ರವರ್ತಿಗಳ ಅಸಿತ 

ಅಧ್ಯಯನದ ಕಾಲ ವ್ಯಾಪ್ತಿಯಲ್ಲಿ ಈ ಪ್ರದೇಶದಲ್ಲಿ ಕಾಣಿಸಿಕೊಂಡ ಚಕ್ರವರ್ತಿ ಮನೆತನ ಗಳೆಂದರೆ, 
ರಾಷ್ಟ್ರಕೊಟರು, ಕಲ್ಯಾಣಿಚಾಲುಕ್ಕರು, ಹೊಯಳರು, ಕಳಚೂರ್ಯರು ಮತ್ತು ಯಾದವರು. ಇವರಲ್ಲಿ ರಾಷ್ಟಕೂಟ 
ಚಕ್ರವರ್ತಿಗಳ ದಾಳಿಗಳು ಈ ಪ್ರದೇಶದಲ್ಲಿನಡೆದಿರುವ ಉಲ್ಲೇಖವಿಲ್ಲ ಕಲ್ಯಾಣಿ ಚಾಲುಕ್ಕ ಚಕ್ರವರ್ತಿಗಳ ದಾಳಿಗಳು 
ವಿರಳ ವಾಗಿವೆ . ಕ್ರಿ.ಶ೧೦೭೧ ರಲ್ಲಿ ಚಾಲುಕ್ಯ ಚಕ್ರವರ್ತಿ, ಎರಡನೇ ಸೋಮೇಶ್ವರ ನ ಕಾಲದಲ್ಲಿ (ಕ್ರಿ.ಶ. 
೧೦೬೮- ೧೦೭೬) ಹಾನಗಲ್ಲ ಕದಂಬರ ಕೀರ್ತಿವರ್ಮನ ವಿರುದ್ದ ಬನವಾಸಿಯ ಮೇಲೆ ದಂಡನಾಯಕ 
ಉದಯೂದಿತ್ಯನ ನೇತೃತ್ವದಲ್ಲಿ ದಾಳಿ ಮಾಡಿರುವುದು ಹಾಗೂ ಆರನೇ ವಿಕ್ರಮಾದಿತ್ಯನ ಆಳ್ಸಿಕೆಯಲ್ಲಿ (ಕ್ರಿ.ಶ. 
೧೦೭೬ -೧೧೨೭ )ರ ಕ್ರಿ.ಶ. ೧೧೧೩ ರಲ್ಲಿ ಗೋವಿಂದರಸನು ತೆಂಕಣ ಗೊಗ್ಗಿಯ ಮೇಲೆ ದಾಳಿ ಮಾಡಿರುವುದನ್ನು 
ಹೊರತುಪಡಿಸಿದರೆ ಬೇರೆ ಶಾಸನೋಕ್ತ ದಾಳಿ ಪ್ರಸಂಗಗಳು ಕಂಡು ಬರುವುದಿಲ್ಲ" 


ಇದಕ್ಕೆ ಮುಖ್ಯ ಕಾರಣವೆಂದರೆ ಇಲ್ಲಿನ ಸಳೀಯ ಅರಸರು ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಲುಕ್ಕ 


[ae] [) 


ಚಕ್ರವರ್ತಿಗಳಿಗೆ ನಿಷ್ಠರಾಗಿದ್ದುದು ಮತ್ತು ರಾಜಪ್ರತಿನಿಧಿಗಳಾಗಿದ್ದ ದಂಡ ನಾಯಕರು ಈ ಪ್ರದೇಶದ ಮೇಲೆ 
ಹತೋಟಿ ಸ್ಥಾಪಿಸಿದ್ದುದು. ಆದರೆ ಕಳಚೂರ್ಯ ಮತ್ತು ಹೊಯಳರ ರಾಜಕೀಯ ಪ್ರವೇಶದೊಂದಿಗೆ ಈ ಪ್ರದೇಶದಲ್ಲಿ 
ಚಿಕ್ರೆವರ್ತಿಗಳ ದಾಳಿಗಳು ಹೆಚ್ಚಾದವು. ಕಳಚೂರ್ಯರು ಕಿರು ಅವಧಿಯಲ್ಲಿ ರಾಜಕೀಯ ರಂಗದಿಂದ ಮರೆಯಾದ 
ಮೇಲೆ ಹೊಯಳರೊಂದಿಗೆ ಯಾದವರು ಈ ಪ್ರದೇಶದಲ್ಲಿ ಸ್ಪರ್ಧೆಗಿಳಿದಿರುವುದು ಕಂಡುಬರುತ್ತದೆ. 

ಕಳಚೂರ್ಯರ ಚಕ್ರವರ್ತಿಗಳಲ್ಲಿಪ್ರಸಿದ್ದನಾದ ಬಿಜ್ಜಳನು (ಕ್ರಿ.ಶ. ೧೧೩೦-೧೧೬೭) ಕ್ರಿ.ಶ ೧೧೩೬ ರಲ್ಲಿ 
ಹಾನಗಲ್‌ ಹಾಗೂಕ್ತಿ.ಶ. ೧೧೬೨ರಲ್ಲಿ ತ್ಯಾಗರ್ತಿಯ ಮೇಲೆ ಸ್ವತಃ ದಾಳಿ ಮಾಡಿರುವನು.” ಈತನ ಅಧೀನ 
ಮಾಂಡಲೀಕರು, ಅಧಿಕಾರಿಗಳು ಗುತ್ತಿ ಮತ್ತು ಬಂದಳಿಕೆಯ ಮೇಲೆ ಹಾಗೂ ಸಾಂತಾರರ ಸಿಂಗಿದೇವನ ವಿರುದ್ದ 
ದಾಳಿಗಳನ್ನು ಕೈಗೊಂಡಿದ್ದಾರೆ.” ಪತನ ಉತ್ತರಾಧಿಕಾರಿಗಳಾದ ಸೋವಿದೇವ, ಅಹವಮಲ್ಲಮತ್ತು ಕುಮಾರ 
ಸೆಂಕಮರ ದಂಡನಾಯಕರು ಬನವಾಸಿ ಪ್ರದೇಶದಲ್ಲಿ ದಾಳಿಗಳನ್ನು ಮಾಡಿರುವುದನ್ನು ಶಾಸನಗಳು 
ಉಲ್ಲೇಖಿಸುತ್ತವೆ.” 

ಅಧ್ಯಯನ ವ್ಯಾಪ್ತಿಪ್ರದೇಶದಲ್ಲಿ ಹೊಯ್ದಳರ ಮೊದಲ ದಾಳಿಗಳನ್ನು ಕ್ರಿ.ಶ ೧೦೬೨ ಮತ್ತು ಕ್ರಿ.ಶ. ೧೦೬೮ 
ರೆ ಶಾಸನಗಳು ಉಲ್ಲೇಖಿಸುತವೆ. ಸಾಂತಳಿಗೆ ಪ್ರದೇಶದಲ್ಲಿ ಈ ದಾಳಿಗಳಾಗಿವೆ.” ಈ ವೇಳೆಗೆ ಹೊಯ್ಲಳರು 


ಮಾಂಡಲೀಕರಾಗಿದ್ದರು. ನಂತರ ಹೊಯಳರ ವಿಷ್ಣುವರ್ಧನನ ಕಾಲದಲ್ಲಿ (ಕ್ರಿ.ಶ.೧೧೦೮- ೧೧೪೨) ಹೊಯಳರ 


೩೨ 


ದಾಳಿಗಳು ಬನವಾಸಿ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಹಾನಗಲ್ಲನ್ನು ಗುರಿಯಾಗಿಟ್ಟುಕೊಂಡು ವಿಷ್ಣುವರ್ಧನನು 
ಹಲವು ದಾಳಿಗಳನ್ನು ಮಾಡಿರುವನು.” ಆತನು ಬನವಾಸಿ ಪ್ರದೇಶದ ಮೇಲೆ ಹತೋಟಿ ಸ್ಥಾಪಿಸಲು "ಬಂಕಾಪುರ' 
ವನ್ನು ಮತ್ತೊಂದು ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿಯೇ ನೆಲೆಸಿದ್ದನು. ವಿಷ್ಣುವರ್ಧನನ ಉತ್ತರಾಧಿಕಾರಿ 
ಒಂದನೇ ನರಸಿಂಹನ ಕಾಲದಲ್ಲಿ (ಕ್ರಿ.ಶ. ೧೧೪೨-೧೧೭೩ ) ಹೊಯಳರು ಎರಡು ಬಾರಿ ಈ ಪ್ರದೇಶದಲ್ಲಿ 
ಕಾಣಿಸಿಕೊಂಡಿದ್ದಾರೆ.” ಮಾಹಳಿಗೆ ಮತ್ತು ಬಂಕಾಪುರದಲ್ಲಿ ಕದಂಬರು ಮತ್ತು ಹೊಯಲಳರು 
ಮುಖಾಮುಖಿಯಾಗಿದ್ದಾರೆ. ವಿಷ್ಣುವರ್ಧನನ ನಂತರದ ಹೊಯ ದೊರೆಗಳಲ್ಲಿ ಪ್ರಸಿದ್ಧನಾದ ವೀರಬಲ್ಲಾಳ 
ಅಥವಾ ಎರಡನೇ ಬಲ್ಲಾಳನ ಕಾಲದಲ್ಲಿ (ಕ್ರಿ.ಶ.೧೧೭೩-೧೨೨೯) ಬನವಾಸಿ ಪ್ರದೇಶದಲ್ಲಿ ತಮ್ಮ ಪ್ರಾಬಲ್ಯ 
ಸ್ಥಾಪಿಸುವ ಹೊಯಳರ ಆಕಾಂಕ್ಷೆ, ಹೆಚ್ಚಾಯಿತು, ಉದರೆ, ಹಾನಗಲ್‌ ಕಬ್ಬುನಾಳಿಗೆ ಮತ್ತು ಬಾಳೆಹಳ್ಳಿ ಪ್ರದೇಶಗಳ 
ಮೇಲೆ ಈ ಅವಧಿಯಲ್ಲಿ ಹೊಯ್ತಳರು ದಾಳಿಗಳನ್ನು ಮಾಡಿರುವುದನ್ನು ಶಾಸನಗಳು ಉಲ್ಲೇಖಿಸಿವೆ.” ನಂತರ 
ಸುಮಾರು ಇವತ್ತು ವರ್ಷಗಳ ಕಾಲ (ಕ್ರಿ.ಶ. ೧೨೧೭- ೧೨೬೬) ಈ ಪ್ರದೇಶದಲ್ಲಿ ಹೊಯ್ಲಳ ಚಕ್ರವರ್ತಿಗಳ 
ದಾಳಿಗಳು ಕಂಡುಬರುವುದಿಲ್ಲಬದಲಿಗೆ ಯಾದವ ಚಕ್ರವರ್ತಿಗಳ ದಾಳಿಗಳು ಕಂಡುಬರುತದೆ. ಆನಂತರ ಕ್ರಿ.ಶ.೧೨೬೬ 
ಹೊಯ್ದ್ಗಳರ ಮೂರನೇ ನರಸಿಂಹನ (ಕ್ರಿ.ಶ. ೧೨೫೪- ೧೨೯೧) ಸೇನಾನಿ ಸಂಗ ನೆಂಬಾತನು ಹೆಣಜೆಯ ಮೇಲೆ 
ಧಾಳಿ ಮಾಡಿ ತುರುಗಳನ್ನು ಅಪಹರಿಸಿದ್ದನು.” ಕ್ರಿ.ಶ.೧೨೭೫ರಲ್ಲಿ ಹೊಸಗುಂದದ ಮೇಲೆ ನರಸಿಂಹನ ಚತುರಂಗ 
ಬಲದ ದಾಳಿಯೊಂದನ್ನು ಶಾಸನವೊಂದು ಉಲ್ಲೇಖಿಸಿದೆ.” ನಂತರಕ್ರಿ.ಶ ೧೩೦೦ರ ವೇಳೆಗೆ ಹೊಯ್ಲಳ ಮೂರನೇ 
ಬಲ್ಲಾಳನು (ಕ್ರಿ.ಶ. ೧೨೪೧- ೧೩೪೨) ಹೊಸಗುಂದ ಕೋಟಿ ನಾಯ್ಕನ ವಿರುದ್ಧ ಮತ್ತುಅದಾದ ಮರುವರ್ಷ 
ಕದಂಬರ ಕಾವದೇವರಸನ ವಿರುದ್ದ ದಾಳಿಗಳನ್ನು ಮಾಡುವ ಮೂಲಕ ಸಾಂತಳಿಗೆ ಮತ್ತು ಬನವಾಸಿ ಪ್ರದೇಶದಲ್ಲಿ 
ಕಾಣಿಸಿಕೊಂಡಿದ್ದಾನೆ.”ಬ ಈತನ ದಾಳಿಗಳಲ್ಲಿ ಹೊಸಗುಂದದ ಮೇಲಿನ ದಾಳಿಯು ಯಶಸ್ವಿಯಾಗಿ ಈ ಪ್ರದೇಶದಲ್ಲಿ 
ಹೊಯ್ಲಳರ ಪ್ರಾಬಲ್ಯ ಸ್ಥಾಪಿಸಲ್ಲಟ್ಟಿತಾದರೂ, ಇದು ಅಲ್ಪಕಾಲದ ಸಾಧನೆಯಾಗಿತ್ತು ಏಕೆಂದರೆ ಈವೇಳೆಗೆ ಸ್ವತಃ 
ಹೊಯಲಳರೇ ಪತನದ ಅಂಚಿಗೆ ಬಂದಿದ್ದರು. 

ಬನವಾಸಿ ಪ್ರದೇಶದಲ್ಲಿ ಯಾದವರ ಪ್ರಾಬಲ್ಯ ಸ್ಥಾಪನೆಯ ಪ್ರಯತ್ನವು ಎರಡನೇ ಸಿಂಘಣನ (ಕ್ರಿ.ಶ 
೧೧೯೮-೧೨೪೭) ಕಾಲದಿಂದ ಆರಂಭಗೊಂಡಿತು. ಈತನ ಅಧಿಕಾರಿಗಳು ಹೊಯ್ಲಳರ ಪ್ರಭಾವವಿರುವ ಬಂದಳಿಕೆ, 
ಉದರೆ, ಗುತ್ತಿಮತ್ತು ಎಡೆನಾಡು ಪ್ರದೇಶಗಳ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ.” ಇದರಲ್ಲಿ ಗುತ್ತಿಯ ಮೇಲಿನ 
ದಾಳಿ ಪ್ರಮುಖವಾಗಿದ್ದು ೩೦.೦೦೦ ಅಶ್ಚದಳವನ್ನೊಳಗೊಂಡ ಬೃಹತ್‌ ಸೈನ್ಯವು ಭಾಗಿಯಾದುದ್ದನ್ನು ಶಾಸನವು 
ಉಲ್ಲೇಖಿಸಿದೆ. ಹೊಯಳರ ವೀರಬಲ್ಲಾಳನಿಗೆ ತಕ್ಕ. ಸ್ಪರ್ಧೆಯನ್ನು ಯಾದವರು ಈ ಪ್ರದೇಶದಲ್ಲಿ ನೀಡಿದ್ದಾರೆ. 


ಹೊಯಳರ ದಾಳಿಯನ್ನು ತಡೆಯಲು ಕದಂಬರು ಯಾದವರೊಂದಿಗೆ ಸೇರಿಕೊಂಡರು. ನಂತರ ಯಾದವಡೊರೆ 


೩೩ 


ಕನ್ನರನ ಕಾಲದಲ್ಲಿ (ಕ್ರಿ.ಶ.೧೨೪೭- ೧೨೬೧) ಯಾದವರ ಪ್ರಾಬಲ್ಯವನ್ನು ಹೊಸಗುಂದ ಪ್ರದೇಶದಲ್ಲಿ ವಿಸರಿಸುವ 
ಕಾರ್ಯ ಆರಂಭಗೊಂಡಿತು. "ಅತಿ ಬಿರುದಿನ' ನೆಪಮಾಡಿ ಹೊಸಗುಂದದ ಬೀರರಸನ ವಿರುದ್ದ ಕನ್ನರನ ಮಹಾ 
ಪ್ರಧಾನ ಬೋವಿಸೆಟ್ಟಿಯು ದಾಳಿ ನಡೆಸಿರುವನು. ನಂತರ ಮಹಾದೇವನ ಕಾಲದಲ್ಲಿ (ಕ್ರಿ.ಶ.೧೨೬೧- ೧೨೭೧) 
ಕದಂಬರ ಕಾವದೇವನಿಗೆ ಸೇರಿದ ಪ್ರದೇಶಗಳ ಮೇಲೆ ಎರಡು ದಾಳಿಗಳನ್ನು ಮಾಡಲಾಯಿತು.” ಯಾದವ 
ರಾಮಚಂದ್ರನ ಕಾಲದಲ್ಲಿ (ಕ್ರಿ.ಶ. ೧೨೭೧- ೧೩೧೨ ) ಹೊಸಗುಂದದ ಮೇಲೆ ಹೆಚ್ಚಿನ ದಾಳಿಗಳು ನಡೆದವು.” 
ಸಾತುವಳ್ಳಿಯ ತಿಮ್ಮ, ದಳವಾಯಿ ಪರಶುರಾಮದೇವ ಮತ್ತುದಳವಾಯಿ ಏಭರಪ್ಪಅಥವಾ ಅಬ್ಬರ ನಾಯ್ಕ ಈ 
ದಾಳಿಗಳ ನೇತೃತ್ವವನ್ನು ವಹಿಸಿದ್ದರು. ಹೊಸಗುಂದ ಪ್ರದೇಶದಲ್ಲಿ ಹೊಯ್ತಳರು ಪ್ರಾಬಲ್ಯ ಸ್ಥಾಪಿಸುವ ಮೊದಲು 
ತನ್ನ ಪ್ರಾಬಲ್ಯ ಸ್ಥಾಪಿಸಬೇಕೆಂದು ರಾಮಚಂದ್ರದೇವನು ಈ ದಾಳಿಗಳನ್ನು ಕೈಗೊಂಡಂತಿದೆ. ಕ್ರಿ.ಶ. ೧೩೦೦ರ 
ನಂತರವು ಯಾದವರ ದಾಳಿಯು ಮುಂದುವರೆದಿದ್ದನ್ನು ವೀರಗಲ್ಲು ಶಾಸನವೊಂದು ಉಲ್ಲೇಖಿಸಿದೆ.” ಹೀಗೆ ಕ್ರಿ.ಶ. 
೧೦ ರಿಂದ ೧೩ ನೇ ಶತಮಾನದ ಅವಧಿಯಲ್ಲಿ ಕರ್ನಾಟಕದ ಪ್ರಮುಖ ರಾಜಮನೆತನಗಳ ಚಕ್ರವರ್ತಿಗಳು ಈ 
ಪ್ರದೇಶದಲ್ಲಿ ನೇರವಾಗಿ ಅಥವಾ ತಮ್ಮ ಅಧಿಕಾರಿಗಳ ಮೂಲಕ ಕಾಣಿಸಿಕೊಳ್ಳುತಾರೆ. ಹೀಗಾಗಿ ಇಲ್ಲಿನ ರಾಜಕೀಯ 
ಚಟುವಟಿಕೆಗಳು ಹೆಚ್ಚಿನ ಬಿರುಸಿನಿಂದ ಕೂಡಿದೆ. 

ಕ್ರಿ.ಶ.೧೦ರಿಂದ ೧೩ ನೇ ಶಶಮಾನದ ಸಂದರ್ಭದಲ್ಲಿನ ಅಧ್ಯಯನವ್ಯಾಪ್ಪಿಯ ಪ್ರದೇಶದ 
ಶಾಸನಾಧಾರಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯ ಸಂದರ್ಭವನ್ನು ಪರಿಶೀಲಿಸಿದಾಗ ಈ ಕೆಳಗಿನ ಅಂಶಗಳು 


೧. ಕ್ರಿ.ಶ. ೧೦ನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಚಕ್ರವರ್ತಿಗಳ ದಾಳಿ ಅಥವಾ ಅವರ ಪರವಾಗಿ ಅಧಿಕಾರಿಗಳ 
ದಾಳಿಗಳು ನಡೆದಿರುವುದು ಕಂಡು ಬರುವುದಿಲ್ಲ, ಕ್ರಿ.ಶ. ೧೧ ನೇ ಶತಮಾನದಲ್ಲಿ ಇಂತಹ ದಾಳಿಗಳು ಕೆಲವೇ ಆಗಿವೆ. 
ಕ್ರಿ.ಶ.೧೨ ನೇ ಶತಮಾನದಿಂದ ಈ ದಾಳಿಗಳ ಪ್ರಮಾಣವು ಹೆಚ್ಚಾಗಿದೆ. ಸ್ಥಳೀಯ ಆಳರಸರ ನಡುವಿನ ಯುದ್ಧಗಳ 
ಸಂಖ್ಯೆಯು ಕೂಡಾಕ್ರಿ.ಶ. ೧೦ ಮತ್ತು ೧೧ ನೇ ಶತಮಾನದಲ್ಲಿ ಸೀಮಿತವಾಗಿವೆ. ಕ್ರಿ.ಶ. ೧೨ ಮತ್ತು ೧೩ನೇ 
ಶತಮಾನದಲ್ಲಿ ಅವುಗಳ ಸಂಖ್ಯೆಯಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರಿಂದ ೧೨ ಮತ್ತು೧೩ನೇ 
ಶತಮಾನದಲ್ಲಿ ಈ ಪ್ರದೇಶವು ಹೊಸ ಪ್ರಭುತ್ವ ಸ್ಥಾಪನೆಯ ಪ್ರಧಾನ ಕೇಂದ್ರವಾಗಿರುವುದು ಸ್ಪಷ್ಠವಾಗುತದೆ. ಅದಕ್ಕೆ 
ತಕ್ಕಂತೆ ಇಲ್ಲಿವೀರಗಲ್ಲುಸ್ಥಾರಕಗಳ ನಿರ್ಮಾಣದಲ್ಲಿಯೂ ಗಮನಾರ್ಹ ಏರಿಕೆಯು ಕಂಡುಬರುತೆದೆ. 

ಈ ಕ್ರಿ.ಶ. ೧೧ ಮತ್ತು ೧೨ ನೇ ಶತಮಾನದಲ್ಲಿ ಬನವಾಸಿ ಮಂಡಲಕ್ಕೆ ಸೇರಿದ ಇಂದಿನ ಸೊರಬ, 
ಶಿಕಾರಿಪುರ, ಹಾನಗಲ್‌, ಮತ್ತುಹಿರೇಕೆರೂರ್‌ಗೆ ಸೇರಿದ ಪ್ರದೇಶಗಳಲ್ಲಿಯುದ್ದಚಟುವಟಿಕೆಗಳು ಹೆಚ್ಚಾಗಿ ನಡೆದರೆ, 


೩೪ 


ಕ್ರಿ.ಶ. ೧೩ನೇ ಶತಮಾನದಲ್ಲಿ ಸಾಂತಳಿಗೆಗೆ ಸೇರಿದ ಇಂದಿನ ಸಾಗರ - ಹೊಸನಗರ ಪ್ರದೇಶಕ್ಕೆ ಈ ಚಟುವಟಿಕೆಯು 
ಸ್ಥಳಾಂತರಗೊಂಡಿದೆ. 
೩, ಕಳೆಚೂರ್ಯ ಮತ್ತು ಹೊಯಲಳ ರಾಜರುಗಳ ನಡುವೆ ಸಾರ್ವಭೌಮರಾಗಲು ಸರ್ಧೆಯು ನಡೆಯುತ್ತಿದ್ದಾಗ 
ಹಾನಗಲ್‌ ಮತ್ತು ಬನವಾಸಿ ಪ್ರದೇಶವು, ಹೊಯಳ ಮತ್ತು ಯಾದವ ರಾಜರುಗಳ ನಡುವೆ ಸಾರ್ವಭೌಮರಾಗಲು 
ಸ್ಪರ್ಧೆಯು ನಡೆಯುತ್ತಿದ್ದಾಗ ಹೊಸಗುಂದ ಅಂದರೆ ಇಂದಿನ ಸಾಗರ ಪ್ರದೇಶವು ಸರ್ಧಾಕಣವಾಗಿದ್ದಿತು. 
೪, ಚಕ್ರವರ್ತಿಗಳ ಆದೇಶದಂತೆ, ಅಥವಾ ಅವರ ಪರವಾಗಿ ಸ್ಥಳೀಯ ಮಹಾ ಮಂಡಲೇಶ್ವರರು ಹಾಗೂ 
ಮಾಂಡಲೀಕರು ದಾಳಿಗಳನ್ನು ಕೈಗೊಂಡ ಸಂದರ್ಭಗಳು ಅಪರೂಪವಾಗಿ ಕಂಡುಬರುತವೆ. ಅಂದರೆ ಸ್ಥಳೀಯ 
ಅರಸರಿಗೆ ಚಕ್ರವರ್ತಿಗಳು ಇಂತಹ ಜವಾಬ್ದಾರಿ ವಹಿಸುತಿರಲಿಲ್ಲ ಆ ಮೂಲಕ ಸ್ಥಳೀಯ ಅರಸರು ಪ್ರಬಲರಾಗುವ 
ಸಾಧ್ಯತೆ ಮತ್ತು ಅಪಾಯವನ್ನು ಚಕ್ರವರ್ತಿಗಳು ಅಥವಾ ಕೇಂದ್ರ ಪ್ರಭುತ್ವವು ಅರಿತುಕೊಂಡಿದ್ದಿತು. 
೫. ಚಕ್ರವರ್ತಿ ಮನೆತನ ಗಳ ನಡುವೆ ಸಂಘರ್ಷದ ರೀತಿಯೇ ಸ್ಥಳೀಯ ಅರಸರ ನಡುವೆಯೂ ಸಂಘರ್ಷ 
ಮತ್ತು ಸ್ಪರ್ಧೆಯಿದ್ದುದ್ದು ಕಂಡುಬರುತ್ತದೆ. ಪ್ರತಿಯೊಂದು ಸ್ಥಳೀಯ ಅರಸು ಮನೆತನವು ತನ್ನ ಅಧಿಕಾರ ವ್ಯಾಪ್ತಿ 
ವಿಸರಿಸಿಕೊಳ್ಳಲು ಮತ್ತು ತನ್ನ ಪ್ರಭುತ್ವ ಸ್ಥಾಪನೆಗೆ ಸಹಜ ಪ್ರಯತ್ನವನ್ನು ನಡೆಸಿದ್ದಿತು. 

ಅಡಿಟಿಪ್ಪಣಿಗಳು 


ಜಾದುನಾಥ್‌ ಸರ್ಕಾರ್‌ "ಮಿಲಿಟರಿ ಹಿಸ್ಪರಿ ಆಫ್‌ ಇಂಡಿಯಾ (೧೯೬೦) ಪುಟ-೧ 


ನ. 


3; ಇಲ್ಲಿನೀಡಲಾದ" ಯುದ್ದ' ವನ್ನುಕುರಿತ ವ್ಯಾಖ್ಯಾನಗಳನ್ನು “ದಿ. ಇಂಟರ್‌ ನೆಟ್‌ ಎನ್‌ ಸ್ಥೆಕ್ಟೋಮೀಡಿಯಾ 
ಆಫ್‌ ಫಿಲಾಸಫಿಯ” "ಫಿಲಾಸಫಿ ಆಫ್‌ ವಾರ್‌' ಎಂಬ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. 

೩. ಮಾನಸೋಲ್ಲಾಸ, ಅನು : ಕಲಬುರ್ಗಿ, ಎಂ.ಎಂ. ( ಪ್ರ.ಸಂ) ದ್ವಿತೀಯ ವಿಂಶತಿ, ಶ್ಲೋಕ-೯೭೬. 

೪, ಕರ್ನಾಟಕಪಂಚತಂತ್ರ೦- ದುರ್ಗಸಿಂಹ, ಅನು ಗುಂಡ್ಮಿ ಚಂದ್ರ ಶೇಖರ ಐತಾಳ್‌ (೨೦೦೩) ವಿಶ್ವಾಸಪ್ರಕರಣ, 
ಶ್ಲೋಕ-೧೮೮. ಪುಟ ೨೯೬. 

೫. ಜಾರ್ಜ. ಎಂ. ಮೊರೇಸ್‌ (೧೯೯೦) ಕದಂಬಕುಲ- ಪುಟ ೯೪. 

೬. ಬಿ.ಆರ್‌. ಗೋಪಾಲ್‌(೧೯೮೨) ಮೈನರ್‌ ಡ್ಲೆನಸ್ತೀಸ್‌ ಆಫ್‌ ಸೌತ್‌ ಇಂಡಿಯಾ - ಕರ್ನಾಟಕವ್ಥಾಲ್ಲೂಮ್‌:], 
ಪುಟ ೩೧. 

ಪ್ರಿ; ಎ.ಕVI1 (ಬಿ. ಎಲ್‌. ರೈಸ್‌ ೧೯೦೪) ಸೊ- ೪೫೪, ಕ್ರಿ.ಶ. ೯೭೩ ಮತ್ತುಸೊ ೪೫೫-ಕ್ರಿ.ಶ ೯೦೨. 


೮. ಅದೇ,ಸೊ-೪೧೩ಕ್ರಿ.ಶ೯೮ಂ. 


೩೫ 


ವಿಪಿ 


೨೩. 


೪, 


೨೫. 


೨೬. 


ಅದೇ, ಸೊ-೨೩೪ಕ್ರಿ. ಶ್ರ ೯೯೯. 

ಅದೇ, ಸೊ- ೧೬ ಕ್ರಿ.ಶ ೧೦೧೫. 

ಬಿ. ಆರ್‌. ಗೋಪಾಲ್‌- ಪೂರ್ಮೋಕ್ತ - ಪುಟ ೩೬-೩೭. 

ಕ. ಇ.-V (ಸಂ) ಬಿ. ಆರ್‌. ಗೋಪಾಲ್‌-ಸಂ೭.ಕ್ರಿ.ಶ ೧೦೭೧. 
ಅದೇ, ಸಂ೯.ಕ್ರಿ.ಶ ೧೦೭೨. 

ಐ.ಕ. VII ( ಬಿ. ಎಲ್‌. ರೈಸ್‌ ೧೯೦೪) ಸೊ-೧೪೧-ಕ್ರಿ.ಶ ೧೧೨೭. 

ಎ.ಕ. VI] (ಬಿ. ಎಲ್‌. ರೈಸ್‌ ೧೯೦೨) ಹೊ-೪೭-ಕ್ರಿ. ಶ.೧೧೩೦ 

ಧಾ.ಜಿ. ಶಾ. ಸೂ- ಕಲಘಟಗಿ- ಸಂ-೨೫ ಕ್ರಿ.ಶ ೧೧೩೬ ಮತ್ತುಎ.ಕ.V (ಬಿ. ಎಲ್‌. ರೈಸ್‌ ೧೯೦೧) 
ಬೇಲೂರು-೨೦೨ ಕ್ರಿ.ಶ.೧೧೩೮. 

ಎಕ. N11] (ಬಿ. ಎಲ್‌. ರೈಸ್‌ ೧೯೦೪) ಸೊ- ೪೧೪,೪೧೫. ಕ್ರಿ.ಶ ೧೧೩೯ 

ಅದೇ, ಸಾ- ೫೮-ಕ್ರಿ.ಶ ೧೧೪೩. 
ಅದೇ, ಸೊ-೧೭೭.ಕ್ರಿ.ಶ ೧೧೬೩, ಸೊ- ೫೬೭, ಕ್ರಿ.ಶ ೧೧೬೫ ಮತ್ತು ಸಾ- ೧೧೪-ಕ್ರಿ.ಶ ೧೧೬೬. 
ಅದೇ-ಸೊ- ೩೦೬ ಕ್ರಿ.ಶ ೧೧೬೬. 

ಎ.ಕ. VI1(ಬಿ. ಎಲ್‌ ರೈಸ್‌-೧೯೦೨) ಶಿಕಾ- ೨೪೪ ಕ್ರಿ.ಶ ೧೨೦೨, ಮತ್ತು ಮೊರೇಸ್‌: ಪೂರ್ಮೋಕ್ತ 
ಗ್ರಂಥದಲ್ಲಿ ಪ್ರಕಟಿತಶಾಸನಗಳು, ಸಂ ೧೫ ಮತು೧೬ ಪುಟ ೪೫೦- ೪೫೪. 

ಎ.ಕ. ್ಭI11 (ಬಿ. ಎಲ್‌. ರೈಸ್‌ ೧೯೦೪) ಸೊ-೪೩೯-ಕ್ರಿ.ಶ.೧೧೯೧, ಸೊ- ೧೭೧, ಕ್ರಿ.ಶ ೧೨೦೭, 
ಮತ್ತುಕ. ಇ.V ಪೂರ್ಮೋಕ್ತ, ಸಂ-ರ೯ಕ್ರಿ.ಶ ೧೧೯೬. 

ಎ.ಕ. ್ಭVI1](ಬಿ. ಎಲ್‌. ರೈಸ್‌ ೧೯೦೪) ಸೊ- ೧೪೩, ಕ್ರಿ.ಶ ೧೧೮೪. ಸೊ-೧೯೦ಕ್ರಿ.ಶ ೧೨೩೦ ಸೊ- 
೩೦೫, ೩೦೭ ಕ್ರಿ.ಶ ೧೨೦೮. ಸೊ- ೩೩೨ ಕ್ರಿ.ಶ ೧೨೦೫. 

ಸೊ-೪೩೯ಕ್ರಿ. ಶ೧೧೯೧,ಸೊ-೩೯೩,ಕ್ರಿ.ಶ೧೧೯೩, ಸೊ- ೧೭೧ಕ್ರಿ.ಶ ೧೨೦೭. 

ಕ.೪-೪ ಪೂರ್ಮೋಕ,ಸಂ-೫೬, ಕ್ರಿ.ಶ ೧೧೮೪-೮೫. ಸಂ- ೫೭ ಕ್ರಿ.ಶಸಂ-೫೯-ಕ್ರಿ.ಶ ೧೧೯೬. 
ಏ.ಕೆ. ್ಭI11( ಬಿ. ಎಲ್‌ ರೈಸ್‌.೧೯೦೪) ಸೊ-೧೮೮-೧೨೨೦, ಸೊ- ೧೮೦ ಕ್ರಿ.ಶ ೧೨೨೪ಸೊ- ೧೭೮ 
ಕ್ರಿ.ಶ ೧೨೨೫. 

ಆದೇ, ಸೊ-೨೨೧, ೨೨೨, ಕ್ರಿ.ಶ ೧೨೩೧ ಮತ್ತು ಸೊ-೩೧೯ಕ್ರಿ.ಶ ೧೨೩೯. 


ಮೊರೇಸ್‌- ಪೂರ್ವೋಕ; ಪುಟ ೧೪೯-೧೫೦. 


೩೬ 


ಖಿ 


೨೮. 


೩೩. 


೪6೮. 


ಅಥ 


ಬಿ. ಆರ್‌. ಗೋಪಾಲ್‌- ಪೂರ್ವೋಕ್ಷ- ಪುಟ-೪೬. 

ಎ.ಕ. V1] (ಬಿ. ಎಲ್‌. ರೈಸ್‌ ೧೯೦೪) ಸೊ - ೫೧೭ ಕ್ರಿ.ಶ ೧೨೫೮. 

ಮೊರೇಸ್‌ - ಪೂರ್ವೋಕ- ಪುಟ- ೧೫೪. 

ಬಿ. ಆರ್‌. ಗೋಪಾಲ್‌- ಪೂರ್ವೋಕ್ತ, ಪುಟ-೪೬. 

ಐ.ಕ. VIII ( ಬಿ. ಎಲ್‌. ರೈಸ್‌ ೧೯೦೪) ಸೊ- ೨೫೮-ಕ್ರಿ.ಪ೧೨೬೫ ಮತ್ತು ಇಸಿ VI(ಬಿ. ಎಲ್‌.ರೈಸ್‌ 
೧೯೦೨) ಶಿಕಾ- ೪೧ ಕ್ರಿ.ಶ ೧೨೬೮. 

ಎ.ಕ. VIII (ಬಿ. ಎಲ್‌ ರೈಸ್‌ ೧೯೦೪) ಸಾ- ೪೫ ಕ್ರಿ.ಶ ೧೩೦೧. 

ಅದೇ, ಸೊ- ೩೦೨.ಕ್ರಿ.ಶ ೧೨೭೦, ಸಾ- ೪೫ ಕ್ರಿ.ಶ ೧೩೦೧. ಸಾ- ೩೨.ಕ್ರಿ.ಶ ೧೩೦೮. 
ಶ್ರೀ ಪಾದ ರಾವ್‌ ಬಿಚ್ಚುಗತ್ತಿ “ಹೆಚ್ಚೆಯ ಅರಸರು” ಮಲೆ ಕರ್ನಾಟಕ ಅರಸಮನೆತನಗಳು 
ಡಾ. ರಾಜಾರಾಮ ಹೆಗಡೆ ಮತ್ತುಅಶೋಕಸೆಟ್ಟರ್‌ (ಸಂ) (೨೦೦೧),ಪುಟ ಸಂ ೨೨-೪೬ 
ಎ.ಕ.್ಭI11- (ಬಿ. ಎಲ್‌. ರೈಸ್‌ ೧೯೦೪) ಸೊ- ೨೧೬-ಕ್ರಿ.ಶ ೯೦೩. 
ಧಾ.ಜಿ. ಶಾ.ಸೂ- ಹಿರೇಕೆರೂರ್‌- ಸಂ-೨೫ ಕ್ರಿ.ಶ ೯೩೧. 

ಐ.೫VIII (ಬಿ. ಎಲ್‌. ರೈಸ್‌ ೧೯೦೪) ಸೊ-೭೦ ಕ್ರಿಶ ೯೩೮. 


ಅದೇ, ಸೊ- ೫೦೧ಕ,.ಶ ೯೫೮. 


ಕ್ರಿ 
ಅದೇ, ಸೊ-೪೭೯-ಕ್ರಿ.ರ೯೭೨. 


ಅದೇ, ಸೊ-೪೭೭ಕ್ರಿ.ಶ ೯೯೧. 


ಅದೇ, ಅದೇ 
ಅದೇ, ಅದೇ 
ಅದೇ, ಸೊ- ೬೦ರಿಂದ ೬೪ -ಕ್ರಿ.ಶ ೧೦೩೨. 


ಅದೇ, ಸೊ- ೨೨೦- ಕ್ರಿ.ಶ ೧೧೨೭೬೭. 
ಅದೇ, ಸೊ- ೨೩೪-ಕ್ರಿ.ಶ. ೯೯೯ 
ಎ.ಕ.್ಭI1 (ಬಿ. ಎಲ್‌. ರೈಸ್‌೧೯೦೨) ಶಿಕಾ ೨೨೦. ಕ್ರಿ.ಶ ೧೦೧೫. 


ಎಏ.ಕ್ಭ11(ಬಿ. ಎಲ್‌. ರೈಸ್‌ ೧೯೦೪)ಸೊ- ೨೩೫, ೨೩೬ -ಕ್ರಿ.ಶ ೧೦೮೪. ಸೊ-೩೩೭ ಕ್ರಿ.ಶ ೧೧೧೬. 


೩೭ 


೫೦. 


೭೦. 


೬ 


ಅದೇ, ಸೊ-೩೪೬- ಕ್ರಿ.ಶ.೧೧೬೦. 


ಅದೇ, 


ಅದೇ, 


ಸಾ- ೧೪೪ಕ್ರಿ.ಶ ೧೧೬೬. 


ಸೊ-೪೧೨ ಕ್ರಿ.ಶ ೧೧೭೭. 


ಎ.ಕN11 ( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೨೪೫ಕ್ರಿ.ಶ ೧೧೮೩. 


ಎ.ಕVIII (ಬಿ. ಐಲ್‌. ರೈಸ್‌ ೧೯೦೪) ಸೊ-೩೦೯,೩೭೬.ಕ್ರಿ.ಶ,೧೨೧೨. 


ಎ.ಕ.V11 (ಬಿ.ಎಲ್‌. ರೈಸ್‌೧೯೦೨) ಶಿಕಾ- ೨೪೩.- ಕ್ರಿ.ಶ ೧೨೧೪. 


ಅದೇ, 


ಶಿಕಾ- ೨೪೮. ಕ್ರಿ.ಶ ೧೨೨೪. 


ಐ.ಕVIಗ (ಬಿ. ಎಲ್‌. ರೈಸ್‌ ೧೯೦೪)ಸೊ- ೪೦೩-ಕ್ರಿ.ಶ.೧೨೩೪. 


ಅದೇ, 


ಅದೇ 


ಸೊ- ೨೬೯ ಕ್ರಿ.ಶ ೧೨೩೫ 


, ಸೊ- ೨೫೦ಕ್ರಿ.ಶ ೧೨೩೭. 


ಐ.ಕN11(ಬಿ. ಎಲ್‌. ರೈಸ್‌ ೧೯೦೨)ಶಿಕಾ- ೨೭೧-ಕ್ರಿ.ಶ ೧೨೫೬. 


ಅದೇ 


, ಶಿಕಾ-೨೪೦ ಕ್ರಿ.ಶ ೧೪೪೨. 


ಮೊರೇಸ್‌- ಪೂರ್ವೋಕಪುಟ- ೨೩೯. 


ಕೋಟಿ ಮಲ್ಲಿಕಾರ್ಜುನ “ಉದ್ರಿಯ ಅರಸರು” -ಡಾ. ರಾಜಾರಾಮ ಹೆಗಡೆ ಮತ್ತು ಅಶೋಕ 


ಸೆಟರ್‌ 
[3X 


(ಸಂ) ಪೂರ್ಮೋಕ್ತ- ಪುಟ ಸಂ ೯೪-೧೦೮ 


ಎಕ ( ಬಿ. ಎಲ್‌. ರೈಸ್‌ ೧೯೦೪) ಸೊ- ೧೪೦ಕ್ರಿ.ಶ ೧೧೯೮. 


ಅದೇ, ಸೊ-೨೩೩.ಕಿ. ಶ ೧೧೩೯. 


ಅದೇ 


,ಸೊ- ೧೪೯, ಕ್ರಿ.ಶ ೧೦೭೭ ಮತ್ತುಸೊ- ೧೪೭ ಕ್ರಿ.ಶ ೧೦೮೩. 


3 
ಕ್ರಿ.ಶ 
.೩.೫ ಮತ್ತು ೭ ಕ್ರಿ.ಶ ೧೧೩೦. 


,ಸೊ-೯೯.ಕ್ರಿಶ೧೧೫೯. 


೩೮ 


೭. 


೭೪. 


೭೫. 


೭೬. 


೭೭ 


೬೮ 


೭೯, 


6೦. 


6೧. 


೮೨, 


೮೩. 


೮೪. 


೦೫. 


೮೬. 


೮೬, 


6೮. 


೮೯, 


೯೦. 


€೧. 


೯೨; 


೯೩. 


೯೪, 


೯೫. 


ಕಟ್ಟ 


ಅದೇ, ಸೊ- ೧೯೩- ಮತ್ತು೧೭೭ ಕ್ರಿ.ಶ ೧೧೬೩. 

ಅದೇ, ಸೊ- ೫೬೭ ಕ್ರಿ.ಶ ೧೧೬೫ ಮತ್ತುಸಾ- ೧೧೪ಕ್ರಿ.ಶ ೧೧೬೬. 
a.೫VIl( ಬಿ ಎಲ್‌. ರೈಸ್‌ ೧೯೦೨) ಶಿಕಾ- ೩೮ಕ್ರಿ.ಶ ೧೧೭೩. 
ಎ.ಕೆ. ¥111( ಬಿ. ಎಲ್‌. ರೈಸ್‌ ೧೯೦೪) ಸೊ- ೧೭೪ಕ್ರಿ.ಶ ೧೧೭೭. 
ಅದೇ, ಸೊ-೪೭ಕ್ರಿ.ಶ ೧೧೮೭. 

ಅದೇ, ಸೊ-೩೦ಕ್ರಿ.ಶ ೧೧೯೩. 

ಅದೇ, ಸೊ- ೧೪೦-ಕ್ರಿ.ಶ.೧೧೯೮. 

ಏ.ಕV1 (ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೨೪೪ ಕ್ರಿ.ಶ. ೧೨೦೩. 
ಅದೇ, ಶಿಕಾ- ೨೪೩. ಕ್ರಿ.ಶ ೧೨೧೪. 

ಎ.ಕVI ( ಬಿ. ಎಲ್‌. ರೈಸ್‌ ೧೯೦೪) ಸೊ- ೧೩೫, ಕ್ರಿ.ಶ ೧೨೧೭. 
ಅದೇ, ಸೊ-೧೭೮ೆ.ಕ್ರಿ.ಶ ೧೨೨೫. 

ಅದೇ, ನ-೩೫. ಕ್ರಿಶ. ೧೦೭೭. 

a.7.VII ( ಬಿ. ಎಲ್‌.ರೈಸ್‌ ೧೯೦೨) ಹೊ-೨೧ ಮತ್ತು೨೩. ಕ್ರಿ.ಶ ೯೩೫. 
ಅದೇ. ಶಿಕಾ- ೪೫. ಎ.ಕ್ರಿ.ಶರ್ರ೯ಂ೦. 

ಎ.ಕVI1 (ಬಿ. ಎಲ್‌. ರೈಸ್‌ ೧೯೦೪) ನ- ೩೫. ಕ್ರಿ.ಶ ೧೦೭೭. 
ಐ.ಕVI] ( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೧೯೫. ಕ್ರಿ.ಶ ೧೦೦೭ 
ಅದೇ, ಶಿಕಾ-೪೭.ಕ್ರಿ.ಶ ೧೦೨೭. 

ಅದೇ, ಶಿಕಾ- ೨೨೦ ಕ್ರಿ.ಶ ೧೦೧೫. 

ಅದೇ, ಶಿಕಾ- ೫೩. ಕ್ರಿ.ಶ ೧೦೨೭. 

ಐ.ಕ್ಭ111 (ಬಿ. ಎಲ್‌. ರೈಸ್‌ ೧೯೦೪) ನ- ೫೮ ಕ್ರಿ.ಶ ೧೦೫೨. 
ಅದೇ, ನ- ೭೧ .ಕ್ರಿ.ಶ ೧೦೬೨ ಮತ್ತುನ -೭೦ ಕ್ರಿ.ಶ.೧೦೬೮. 

ಅದೇ, ಸೊ- ೧೪೭. ಕ್ರಿ.ಶ ೧೦೮೩. 


ಅದೇ, ಸೊ- ೧೪೧.ಕ,.ಶ ೧೧೨೭. 


ಛತ್ರ; 
ಎ.ಕ.್ಭI[( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೨೮೦ ಕ್ರಿ.ಶ ೧೧೨೭ ಮತ್ತುಎ.ಕ. VII ( ಬಿ. ಎಲ್‌.ರೈಸ್‌ 


೧೯೦೪) ಸೊ.೩೫ ಮತ್ತು೧೭. ಕ್ರಿ.ಶ ೧೧೩೦. 


೩೯ 


ಲ 


೯6. 


೮೮, 


೧೦೦. 


೧೦೧. 


೧೦೨. 


೧೦೩. 


೧೦೪. 


೧೦೫. 


೧0೬. 


೧೦೭. 


೧೦೮. 


೧೦೯ 


೧೧೦. 


೧೧೧. 


೧೧೨. 


೧೧೩. 


೪೪, 


೧೧೫. 


೧೧೬. 


೧೧೭. 


೧೧೮. 


ಐ.ಕ¥I1( ಬಿ. ಎಲ್‌. ರೈಸ್‌ ೧೯೦೪) ಸಾ- ೮೦, ಕ್ರಿ.ಶ ೧೦೯೬. 
ಅದೇ, ನ-೩೭ ಕ್ರಿ.ಶ ೧೧೪೭. 

ಎಂ. ಎ. ಆರ್‌- ೧೯೩೦ಸಂ ೬೭-,ಕ್ರಿ.ಶ ೧೧೬೪. 

ಐ.ಕ. VI] ( ಬಿ. ಎಲ್‌.ರೈಸ್‌ ೧೯೦೨) ಶಿಕಾ-೩ಲೆ.ಕ್ರಿ.ಶ ೧೧೭೩. 
ಎಂ.ಎ. ಆರ್‌. ೧೯೩೧-ಸಂ-೭೯.ಕ್ರಿ.ಶ ೧೧೯೧. 


ಎಂ.ಎ. ಆರ್‌. ೧೯೩೦-ಸೆಂ- ೬೬.ಕಿ.ಶ ೧೧೯೪. 


ಕ್ರಿ 
ಕ್ರಿ 
ಎ.ಕ1 ( ಬಿ. ಎಲ್‌. ರೈಸ್‌ ೧೯೦೧) ಶಿಕಾ- ೧೦೩. ಕ್ರಿ.ಶ ೧೧೪೯. 

ಎ8. VII ( ಬಿ. ಎಲ್‌. ರೈಸ್‌ ೧೯೦೪) ಸಾ- ೨೮ ಕ್ರಿ.ಶ ೧೧೬೦. 

ಅದೇ, ಸೊ- ೧೭೭, ಕ್ರಿ.ಶ ೧೧೬೩, ಸಾ- ೨೮ ಕ್ರಿ.ಶ ೧೧೬೦. 

ಅದೇ, ಸೊ- ೧೭೫, ೧೭೬. ಕ್ರಿ.ಶ ೧೧೫೬. 

ಅದೇ,ಸಾ- ೧೧೨ಕ್ರಿ.ಶ ೧೧೬೫, ಸಾ- ೧೪೪, ಕ್ರಿ.ಶ ೧೧೬೬. 

a.7VIl( ಬಿ.ಎಲ್‌. ರೈಸ್‌ ೧೯೦೨ ) ಹೊ- ೨೬,೨೭ ಕ್ರಿ.ಶ ೧೧೭೩. 

ಐ.ಕVI( ಬಿ. ಎಲ್‌. ರೈಸ್‌ ೧೯೦೧) ಕೊಪ್ಪ-೧೦, ಕ್ರಿ.ಶ ೧೧೬೩ ಮತ್ತು ಮೂಡಿಗೆರೆ- ೩೭. ಕ್ರಿ.ಶ. ೧೧೫೪. 
ಡಾ. ರಾಜಾರಾಮ ಹೆಗಡೆ, “ಹೊಸಗುಂದದ ಅರಸರು” ಡಾ. ರಾಜಾರಾಮ ಹೆಗಡೆ ಮತ್ತು ಡಾ. ಅಶೋಕ 
ಸೆಟ್ಗರ್‌-(ಸಂ) ಪೂರ್ಮೋಕ್ಕ ಪುಟ ಸಂ, ೧೨೬ ರಿಂದ ೧೫೦. 

ಎ.ಕ.್ಭI11( ಬಿ. ಎಲ್‌. ರೈಸ್‌ ೧೯೦೪) ಸಾ- ೧೫೩.ಕ್ರಿ.ಶ ೧೧೩೪ ಮತ್ತುಸಾ- ೧೫, ಕ್ರಿ.ಶ ೧೨೧೫. 
ಎಂ. ಎ. ಆರ್‌. ೧೯೨೩.ಸಂ- ೬೪, ಕ್ರಿ.ಶ ೧೧೬೨. 

ಎಂ.ಎ. ಆರ್‌. ೧೯೩೦- ಸಂ ೬೭. ಕ್ರಿ.ಶ ೧೧೬೪ ಮತ್ತುಎ.ಕ. 11] ( ಬಿ. ಎಲ್‌. ರೈಸ್‌ ೧೯೦೪) ಸಾ- 
೧೪೪ಕ್ರಿಶ೧೧೬೬. 

ಎಂ. ಎ. ಆರ್‌. ೧೯೨೩. ಸಂ- ೧೨೫ ಕ್ರಿ.ಶ, ೧೧೭೨. 

ಎಂ. ಎ. ಆರ್‌. ೧೯೩೦-ಸಂ-೬೩. ಕ್ರಿ.ಶ ೧೧೮೯. 

ಐ.ಕ.್ಭI1( ಬಿ.ಎಲ್‌. ರೈಸ್‌ ೧೯೦೪) ಸಾ- ೧೨೪, ೧೨೫, ಕ್ರಿ.ಶ ೧೨೧೭, ಸೊ- ೫೦೭.ಕ್ರಿ.ಶ, ೧೨೧೭ 
ಮತ್ತುಸಾ-೪ಕ್ರಿ.ಶ ೧೨೨೦. 

ಅದೇ, ಸಾ- ೮೩ ಕ್ರಿ.ಶ ೧೨೨೫. 


ಅದೇ, ಸೊ- ೪೦೩. ಕ್ರಿ.ಶ ೧೨೩೪. 


೪೦ 


೧೧೯, 


೧೨೦. 


೧೨೧. 


೨2೨ 


೧೨೩. 


೧೨೪. 


೧೨೫. 


೧೨೬. 


೧೨೭. 


೧೨೮. 


೨6, 


೧೩೦. 


೧೩೧. 


೧೩೨. 


೧೩೩. 


೧೩೪. 


೧೩೫. 


೧೩೬. 


೧೩೭. 


೧೩೮. 


೧೩೯. 


ಅದೇ, ಸಾ- ೨೬೭. 


ಅದೇ,ಸಾ- ೧೯೯.ಕ.ಶ ೧೨೪೮. 


ಪ್ರ 
ಕ್ರ 
ಅದೇ, ಸಾ- ೧೨೭.ಕ್ರಿ.ಶ ೧೨೪೯. 

ಎಂ. ಎ. ಆರ್‌. ೧೯೨೯.ಸಂ - ೭೨ಕ್ರಿ.ಶ ೧೨೫೩, ಎ.ಕ. VIII ( ಬಿ. ಎಲ್‌. ರೈಸ್‌ ೧೯೦೪) ಸಾ- 
೧೫೦.ಕ್ರಿ.ಶ ೧೨೫೫. 

ಐ.ಕ. V1 ( ಬಿ. ಎಲ್‌ ರೈಸ್‌ ೧೯೦೨)ಹೊನ್ನಾಳಿ-೪೯ ಕ್ರಿ.ಶ ೧೨೪೫ 

ಎ.ಕ. VI ( ಬಿ. ಎಲ್‌. ರೈಸ್‌ ೧೯೦೪) ಸಾ- ೧೧೯ ಕ್ರಿ.ಶ ೧೨೫೭. 

ಅದೇ, ಸಾ- ೬೭. ಕ್ರಿ.ಶ ೧೨೫೭. 

ಅದೇ, ಸಾ- ೧೩೯ ಕ್ರಿ.ಶ ೧೨೬೫. ಸಾ- ೧೩೭ ಮತ್ತು೧೩೮.ಕ್ರಿ.ಶ ೧೨೬೭೦. 

ಎಂ. ಎ. ಆರ್‌. ೧೯೩೮. ಸಂ- ೮೩. ಕ್ರಿ.ಶ ೧೨೬೫. 

ಐ.ಕ್ಭ1 ( ಬಿ. ಎಲ್‌. ರೈಸ್‌ ೧೯೦೪) ಸಾ- ೭೮.ಕ್ರಿ.ಶ ೧೨೬೬. 


ಐ.ಕVI] ( ಬಿ. ಎಲ್‌. ರೈಸ್‌ ೧೯೦೨)ಶಿವ.೬೧ ಮತ್ತು ೬೨ ಕ್ರಿ.ಶ ೧೨೬೮. 


a.#VIII( ಬಿ. ಎಲ್‌. ರೈಸ್‌ ೧೯೦೪) ಸಾ- ೧೩೪ಕ್ರಿ.ಶ ೧೨೭೫-೭೬, ಸಾ- ೧೪೦ ಕ್ರಿ.ಶ ೧೨೬೬, ಸಾ 


೬೯ ಮತ್ತು೭೦ಕ್ರಿ.ಶ ೧೨೭೬. 
ಅದೇ, ನ-೨೦.ಕ್ರಿ.ಶ ೧೨೭೮. 
ಅದೇ, ನ- ೨೦. ಎರಡನೇ ಭಾಗಕ್ರಿ.ಶ ೧೨೮೧. 


ಅದೇ, ನ- ೦೮. ಮತ್ತುಸಾ- ೮೪, ೮೫ ಹಾಗು ೮೬.ಕ್ರಿ.ಶ ೧೨೮೩. 


ಎಂ. ಎ. ಆರ್‌. ೧೯೩೧. ಸಂ- ೮೦ಕ್ರಿ.ಶ ೧೨೮೬ ಮತ್ತುಎಂ. ಎ. ಆರ್‌. ೧೯೪೪. ಸಂ-೪೨, ಕ್ರಿ.ಶ. 


೧೨೮೬. 

ಎ.ಕ. VIII ( ಬಿ. ಎಲ್‌. ರೈಸ್‌ ೧೯೦೪) ನ-೬೧ ಕ್ರಿ.ಶ ೧೨೮೮. 

ಅದೇ, ಸಾ- ೧೦೨, ಕ್ರಿ.ಶ ೧೨೯೪. ಎಂ. ಎ. ಆರ್‌. ೧೯೩೧. ಸಂ-೭೩ಿ, ಕ್ರಿ.ಶ ೧೯೬. 
ಅದೇ, ಸಾ- ೯೬-ಕ್ರಿ.ಶ ೧೩೦೦. 

ಅದೇ, ನ. ೧೯- ಕ್ರಿ.ಶ ೧೩೨೦. 


ಅದೇ, ನ- ೨೭.ಕ್ರಿ.ಶ ೧೩೦೨ ಮತ್ತುಎಂ. ಎ. ಆರ್‌- ೧೯೩೧ ಸಂ-೭೨ ಕ್ರಿ.ಶ ೧೩೦೨. 


೪೧ 


೪೦. 


೧. 


QR, 


೧೪೩. 


೪೪, 


HH. 


೬. 


೧೪೭. 


೧೪೮. 


೪೯, 


೧೫೦. 


೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬. 


ಎಂ. ಎ. ಆರ್‌ ೧೯೨೯-ಸಂ- ೭೨ಕ್ರಿ.ಶ ೧೨೫೫ ಮತ್ತುಏ.ಕ. VIN] (ಬಿ. ಎಲ್‌. ರೈಸ್‌ ೧೯೦೪) ಸಾ- 
೯೭ಕ್ರಿ.ಶ೧೯೩ಿ. 

ಏ.ಕV1 ( ಬಿ. ಎಲ್‌ ರೈಸ್‌ ೧೯೦೪) ನ- ೨೦ ಕ್ರಿ.ಶ ೧೨೭೭ ಮತ್ತು ೧೨೮೧ ಹಾಗೂ ನ-೨೬.ಕ್ರಿ.ಶ 
೧೩ ನೇಶಮಾನ. 

ಅದೇ, ಸಾ- ೧೨೮,೧೩೭ ಮತ್ತು೧೩೮ ಕ್ರಿ.ಶ ೧೨೭೦. 

ಅದೇ, ನ- ೯ ಕ್ರಿ.ಶ ೧೨೭೮, ನ- ೧೧ಕ್ರಿ.ಶ ೧೨೮೦, ಮತ್ತು ನ- ೧೨ ಕ್ರಿ.ಶ ೧೩೦೪. 

ಅದೇ, ಸಾ- ೯೧ ಮರ್ತ್ತ೯೨ಕ್ರಿ.ಶ ೧೧೬೦. 

ಐ.ಕN11( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೮೩. ಕ್ರಿ.ಶ ೧೦೫೮, ಶಿಕಾ- ೧೨೪- ಕ್ರಿ.ಶ ೧೦೭೭ ಮತ್ತು 
ಶಿಕಾ-೧೩೧. ಕ್ರಿ.ಶ ೧೧೦೪. 


ಅದೇ, ಹೊ- ೪೪ ಕ್ರಿ.ಶ ೧೨೧೫, ಹೊ-೪೮- ಕ್ರಿ.ಶ ೧೨೧೬, ಹೊ-೪೩ ಕ್ರಿ.ಶ ೧೨೩೨. 


(le A 


ಅದೇ, ಶಿಕಾ- ೮೩- ಕ್ರಿ.ಶ ೧೦೫೬. 

ಅದೇ, ಶಿಕಾ- ೨೯೩. ಕ್ರಿ.ಶ ೧೦೮೦. 
ಐ.ಕVI1 ( ಬಿ. ಎಲ್‌. ರೈಸ್‌ ೧೯೦೪) ಸೊ-೪೭೪- ಕ್ರಿ.ಶ ೯೫೪. 

ವಿವರಗಳಿಗೆ ಡಾ. ಚೆನ್ನಕ್ಕ ಪಾವಟೆ “ರಾಷ್ಟ್ರಕೂಟ ಸಾಮಂತ ಚಲ್ಲಕ್ಷೇಶನರು” (೧೯೯೯). 

ಐ.ಕ್ಭ॥ ( ಬಿ. ಎಲ್‌. ರೈಸ್‌ ೧೯೦೨)ಶಿಕಾ- ೨೯೫, ಕ್ರಿ.ಶ ೧೦೭೪, ಶಿಕಾ-೧೨೪ಕ್ರಿ.ಶ ೧೦೭೭, 
ಶಿಕಾ-೯೨ ಕ್ರಿ.ಶ ೧೧೬೮ ಮತ್ತು ಶಿಕಾ- ೧೧೯ಕ್ರಿ.ಶ ೧೧೮೧. 

ಕ. ಇ.್ಭ ಪೂರ್ಮೋಕ್ತ,ಸಂ-೭ಕ್ರಿ.ಶ೧೦೭೧, ಎ.೫MI1 (೧೯೦೨) ಶಿಕಾ- ೧೫೭. ಕ್ರಿ.ಶ. ೧೧೧೩. 
ಧಾ.ಜಿ.ಶಾ. ಸೂ- ಕಲಘಟಗಿ- ಸಂ, ೨೫ ಕ್ರಿ.ಶ ೧೧೩೬ ಮತ್ತುಎ.ಕ. V1]( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ- 
೫೬ ಕ್ರಿ.ಶ ೧೧೬೨. 

ಐ.ಕೆ. VII] ( ಬಿ. ಎಲ್‌ ರೈಸ್‌ ೧೯೦೪) ಸೊ-೪೧೬- ಕ್ರಿ.ಶ ೧೧೫೯ಸೊ- ೫೬೨ ಕ್ರಿ.ಶ ೧೧೬೨ ಮತ್ತು 
ಐ.ಕ.್ಭ1 (ಬಿ. ಎಲ್‌. ರೈಸ್‌ ೧೯೦೨) ಶಿಕಾ- ೧೬೧ ಕ್ರಿ.ಶ ೧೧೬೦. 

ಐಏ.ಕ. VII] ( ಬಿ. ಎಲ್‌.ರೈಸ್‌. ೧೯೦೪) ಸೊ- ೧೩೯ ಕ್ರಿ.ಶ ೧೧೭೩, ಸೊ- ೪೩. ಕ್ರಿ.ಶ ೧೧೮೨, 
ಐ.ಕ. V1 (ಬಿ. ಎಲ್‌. ರೈಸ್‌ ೧೯೦೨) ಶಿಕಾ - ೧೪೪ಕ್ರಿ.ಶ ೧೧೮೧. 


ಎ.ಕ.್ಭII (ಬಿ. ಎಲ್‌.ರೈಸ್‌ ೧೯೦೪) ನ- ೭೧.ಕ್ರಿ.ಶ೧೦೬೨ ನ-೭೦ಕ್ರಿ.ಶ ೧೦೬೮. 


೪೨ 


೧೫೭. 


೧೫೮. 


೧೫೯. 


೧೬೦. 


೧೬೧. 


೧೬೨. 


೧೬೩. 


೧೬೪. 


೧೬೫. 


೧೬೬. 


೧೬೭. 


ಎಂ. ಎ. ಆರ್‌- ೧೯೩೨ ಸಂ- ೩೦, ೩೩.ಕ್ರಿ.ಶ ೧೧೨೫. ಎಂ. ಎ.ಆರ್‌- ೧೯೨೬ಸಂ- ೧೯, ೧೧೩೩. 


ಕ್ರಿ.ಶ 
ಎ.ಕ.VI (ಬಿ. ಎಲ್‌. ರೈಸ್‌ ೧೯೦೧) ಚಿಕ್ಕಮಗಳೂರು-೭೧ಕ್ರಿ.ಶ ೧೧೩೭. ಮತ್ತು ೧೨೨-ಕ್ರಿ.ಶ ೧೧೪೦. 
ಐ.ಕ.್ಭ(ಬಿ. ಎಲ್‌. ರೈಸ್‌ ೧೯೦೧) ಬೇಲೂರು ೨೦೨, ಕ್ರಿ.ಶ ೧೧೩೮. 

ಎಕ. VII (ಬಿ. ಎಲ್‌. ರೈಸ್‌ ೧೯೦೪) ಸಂ-೫೮ ಕ್ರಿ.ಶ ೧೧೪೩. ಎ.ಕ. (ಬಿ. ಎಲ್‌. ರೈಸ್‌ ೧೯೦೧) 
ಬೇಲೂರು- ೧೯೩ ಕ್ರಿ.ಶ ೧೧೬೧. 

ಎ.ಕ. VI (ಬಿ. ಎಲ್‌. ರೈಸ್‌ ೧೯೦೨) ಶಿಕಾ, ೨೧೨-ಕ್ರಿ.ಶ ೧೧೮೧, ಶಿಕಾ- ೨೪೪ ಕ್ರಿ.ಶ ೧೨೦೩, 
ಐ.ಕ. VII ( ಬಿ. ಎಲ್‌. ರೈಸ್‌ ೧೯೦೪) ಸೊ- 8೯.ಕ್ರಿ.ಶ ೧೨೧೧, ಮೊರೇಸ್‌ ಪೂರ್ಮೋಕ್ತ ಗ್ರಂಥದಲ್ಲಿ 
-ಶಾಸನ ಸಂಖ್ಯೆ ೧೬. ಪುಟ ೪೫೨- ೪೫೪. ಕ್ರಿ.ಶ ೧೧೯೬. 
ಎ.ಕೆ. VII ( ಬಿ. ಎಲ್‌. ರೈಸ್‌ ೧೯೦೪)ಸಾ- ೧೪೦ಕ್ರಿ.ಶ ೧೨೬೬. 

ಅದೇ, ಸಾ- ೧೩೪- ಕ್ರಿ.ಶ ೧೨೭೫. 

ಅದೇ, ಸಾ- ೯೬, ೯೮.ಕ್ರಿ.ಶ ೧೩೦೦, ಸಾ, ೪೫. ಕ್ರಿ.ಶ ೧೩೦೧. 
ಎ.ಕ.್ಭ್ಕI1 (ಬಿ.ಎಲ್‌. ರೈಸ್‌ ೧೯೦೨) ಶಿಕಾ- ೨೪೩ಕ್ರಿ.ಶ ೧೨೧೪ 

ಎ.ಕೆ. VI (ಬಿ.ಎಲ್‌.ರೈಸ್‌ ೧೯೦೪) ಸೊ- ೩೧೯-ಕ್ರಿ.ಶ ೧೨೩೯, ಸೊ- ೨೨೧, ೨೨೨, ಕ್ರಿ.ಶ 
೧೨೩೧. 

ಐ.ಕ. VII (ಬಿ. ಎಲ್‌. ರೈಸ್‌ ೧೯೦೪) ಸಾ-೧೧೯, ಕ್ರಿ.ಶ ೧೨೫೭. 
ಅದೇ, ಸೊ- ೨೮೫ ಕ್ರಿ.ಶ ೧೨೬೫, ಎ.ಕ. VI] (ಬಿ. ಎಲ್‌. ರೈಸ್‌೯೦೨ ) ಶಿಕಾ-೪೧ ಕ್ರಿ.ಶ ೧೨೬೮. 


a.ಕ. VIII ( ಬಿ. ಎಲ್‌. ರೈಸ್‌ ೧೯೦೪) ಸಾ-೬೯,೭೦, ಕ್ರಿ.ಶ ೨೭೬. 


ಸೂ-೩೧. ಕ್ರಿ.ಶ ೧೨೮೪, ಸಾ- ೧೦೨ ಕ್ರಿ.ಶ ೧೦೯೪, ಎಂ. ಎ. ಆರ್‌. ೧೯೩೧ ಸಂ- ೭೩- ಕ್ರಿ.ಶ ೬. 


ಎಂ. ಎ. ಆರ್‌. ೧೯೩೧. ಸಂ- ೭೨, ಕ್ರಿ.ಶ ೧೩೦೨. 


೪ಫ್ಲಿ 


ಯುದ್ಧರಂಗದಲ್ಲಿ ಸೈನಿಕೇತರ ವರ್ಗ 


ಧ್ವಜ ಮತ್ತು ಛತ್ರಿಗಳನ್ನುಹೊತ್ತವರು ಪಲ್ಲಕ್ಕಿಯನ್ನು ಹೊತ್ತವರು 


ಸಾಮಗ್ರಿಯನ್ನುಹೊತ್ತವರು ಗಾಯಾಳುವನ್ನು ಕರೆದೋಯ್ಯುತ್ತಿರುವನು 


ವೀರನಿಗೆ ಬಾಣಗಳನ್ನು ನೀಡುತ್ತಿರುವ ಸಹಾಯಕ 


೩೭೯ 


೨.೧ 


೨.೨ 


ಅಧ್ಯಾಯ -೨ 


ಯುದ್ದ ಕಾರಣಗಳು ಮತ್ತು ವಿಧಗಳು 


ಕಾರಣಗಳು:- 

ಉತ್ತರಾಧಿಕಾರಕ್ಕಾಗಿ, ಕಪುದ ಕಾರಣಕ್ಕಾಗಿ, ಸ್ಸ ಜಾತಿ ಕಾರಣದಿಂದ, 
ಸಿದ್ಧಾಯಕ್ಕಾಗಿ, ಉಂಬಳಿಸಲ್ಲಿಸಲೊಲ್ಲದೆ, ಆ ಬಿರುದಂಕಂಡು, 
ಆನೆ iE ಬೇಕೆಂದು ಮತ್ತು ತುರುಗಳವು. 


ಯುದ್ಧದ ವಿಧಗಳು:- 

ತುರುಗೋಳ್‌, ಪೆಣ್ಬುಯಲ್‌, ನೆಂಟನೆಡರ್‌, ಊರಳಿವು, ಗಡಿಯುದ್ದಗಳು, 
ಬಯಲಯುದ್ದಗಳು, ಕೋಟಿವಳಗಗಳು: ಅಧಿಕಾರ ಸ್ಲಿರೀಕರಣಕ್ಕಾಗಿ 

ಚಕ್ರ ವರ್ತಿಗಳದಾಳಿಗಳು, ಮಹಾಮಂಡಲೇಶ್ವರರ ನಡುವಿನ ಯುದ್ದಗಳು, 
ನಡಗಳ ನಡುವಿನ ಸಂಘರ್ಷಗಳು ಸಕ ಅಗ್ರಹಾರದ ಮೇಲಿನ "ದಾಳಿಗಳು. 


ಅಧ್ಯಾಯ-೨ 
ಯುದ್ದದ ಕಾರಣಗಳು ಮತ್ತುವಿಧಗಳು 


ಸ ಅಧ್ಯಯನದ ಪ್ರಾದೇಶಿಕ ವ್ಯಾಪಿಯಾದ ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ 
ಪ್ರದೇಶಗಳಲ್ಲಿ ಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದ ಅವಧಿಯಲ್ಲಿಅಸಂಖ್ಯಾತ ಯುದ್ದಗಳು ನಡೆದಿವೆ. ಇವುಗಳ ಬಗ್ಗೆ 
ಅನೇಕ ವೀರಗಲ್ಲು ಶಾಸನಗಳು ಬೆಳಕು ಚೆಲ್ಲುತ್ತವೆ. ಈ ನಿರಂತರ ಯುದ್ಧಗಳಿಗೆ ಕಾರಣವಾದ ಅಂಶಗಳಾವುವು? ಮತ್ತು 
ಇಂತಹ ಯುದ್ಧಗಳ ವಿವಿಧ ಪ್ರಭೇದಗಳನ್ನುಕುರಿತು ಚರ್ಚಿಸುವುದು ಈ ಅಧ್ಯಾಯದ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ 
ಎರಡು ಮುಖ್ಯ ಭಾಗಗಳಿವೆ : ೧. ಯುದ್ದದ ಕಾರಣಗಳು. ೨. ಯುದ್ಧದ ವಿಧಗಳು. 

೧. ಯುದ್ದದ ಕಾರಣಗಳು: 

ಯುದ್ಧಗಳ ಅಧ್ಯಯನದ ಸಂದರ್ಭದಲ್ಲಿ ಯುದ್ಧದ ಕಾರಣಗಳು ಅಥವಾ ಪ್ರಭಾವಿಸಿದ ಅಂಶಗಳ ವಿಶ್ಲೇಷಣೆಯು 
ಮುಖ್ಯವಾದುದು. ಇದರಿಂದ ಕಾರಣಗಳನ್ನುತಿಳಿಯಬಹುದಲ್ಲದೆ, ಅಧ್ಯಯನ ಸಂದರ್ಭದ ರಾಜಕೀಯ, ಆರ್ಥಿಕ ಮತ್ತು 
ಸಾಮಾಜಿಕ ರಚನೆ ಮತ್ತು ಬಿಕ್ಕಟ್ಟುಗಳನ್ನು ಅರಿಯಬಹುದಾಗಿದೆ. ಮಿಲಿಟರಿ ದೃಷ್ಟಿಕೋನದಿಂದ ಅಂದಿನ ಜನರ ತಾತ್ವಿಕ 
ಮತ್ತುಮಾನಸಿಕ ಸ್ಥಿತಿಯನ್ನು ತಿಳಿದುಕೊಳ್ಳಲು ಕೂಡಾ ಇದು ಸಹಾಯಕವಾಗಿದೆ. 

ಸಾಮಾನ್ಯವಾಗಿ ಯುದ್ಧಗಳಿಗೆ ತಾತ್ಮಿಕ, ಮಾನಸಿಕ ಮತ್ತುಭ್‌ೌತಿಕ ಅಂಶಗಳನ್ನು ಕಾರಣವಾಗಿ ನೀಡಲಾಗುತ್ತದೆ. 
ಇಂತಹ ವಿಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡ ಹಲವು ಪಂಥಗಳಿವೆ. ಪ್ರತಿಯೊಂದು ಪಂಥದವರು ತಮ್ಮದೇ ಆದವಾದವನ್ನು 
ಪ್ರತಿಪಾದಿಸುತಾರೆ.” "ಎಧಿವಾದ'ದ ಪ್ರತಿಪಾದಕರ ಪ್ರಕಾರ “ಮಾನವನು ತನ್ನ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲು 
ಸ್ಪತಂತ್ರನಲ್ಲ. ಎಲ್ಲಾಚಟುವಟಿಕೆಗಳು ಪೂರ್ವ ನಿರ್ಧಾರಿತವಾದವುಗಳು ಅಥವಾ ವಿಧಿ ಲಿಖಿತವಾದವುಗಳು. ಹೀಗಾಗಿ 
ಯುದ್ಧವು ಕೂಡಾ ವಿಧಿ ಲಿಖಿತ ಮಾನವ ಅಥವಾ ವ್ಯಕ್ತಿಯು ಇದಕ್ಕೆ ಜವಾಬ್ದಾರನಲ್ಲ, ಅತನು ಪರಿಸ್ಥಿತಿಯ ಕೈಗೊಂಬೆ 
ಕಾಣದ ಶಕ್ತಿಯು ಆತನನ್ನು ಯುದ್ಧಕ್ಕೆ ಪ್ರೇರೆಪಿಸುತದೆ” ಆಯ್ಕೆಯ ಸ್ವಾತಂತ್ರ ದ ವಾದವನ್ನು ಪ್ರತಿಪಾದಿಸುವವರು 
“ಯುದ್ದವು ವ್ಯಕ್ತಿಯ ಆಯ್ಕೆಯಿಂದಾಗಿ ನಡೆಯುವುದು. ಹೀಗಾಗಿ ಆತನೇ ಸಂಪೂರ್ಣ ಜವಾಬ್ದಾರನೆಂದು” ಹೇಳುತ್ತಾರೆ. 


ಇವರು ವ್ಯಕ್ತಿಯ ರಾಜಕೀಯ ಮತ್ತುನೈತಿಕ ಸ್ವಭಾವವನ್ನುಯುದಕ್ಕೆ ಕಾರಣವಾಗಿ ನೀಡುತಾರೆ 


೪೪ 


ಯುದ್ಧಗಳಿಗೆ ಮಾನವನೇ ನಿರ್ಧಿಷ್ಠವಾಗಿ ಕಾರಣವೆನ್ನುವವರಲ್ಲಿ ಮೂರು ಗುಂಪುಗಳಿವೆ. ಮೊದಲನೆ 
ಗುಂಪಿನವರ ಪ್ರಕಾರ “ಮಾನವನ ರಕದಲ್ಲಿಯೇ ಯುದ್ದದ ಸ್ವಭಾವವಿದೆ”. ಎರಡನೇ ಗುಂಪಿನವರ ಪ್ರಕಾರ “ಮಾನವನು 
ನಿರ್ಮಿಸಿಕೊಂಡಿರುವ ಸಂಸ್ಕೃತಿ ಅಥವಾ ಸಮಾಜವೇ ಯುದ್ಧವನ್ನುಹುಟ್ಟುಹಾಕುತ್ತದೆ”. ಹಾಗೂ ಮೂರನೆ ಗುಂಪಿನವರ 
ಪ್ರಕಾರ “ಮಾನವನಲ್ಲಿವಿಚಾರ ಪ್ರಜ್ಞೆಯಿರುವುದು ಅಥವಾ ಇಲ್ಲದಿರುವುದೇ” ಯುದ್ಧಗಳಿಗೆ ಕಾರಣವಾಗಿದೆ. 

ಪ್ಲೇಟೋ “ಯುದ್ದಗಳು ಮತ್ತು ಕ್ರಾಂತಿಗಳು ಮಾನವನ ದೇಹ ಮತ್ತು ಅದರ ಬಯಕೆಗಳಿಂದಾಗಿಯೇ 
ನಡೆಯುತವೆ” ಎಂದು ಅಭಿಪ್ರಾಯಿಸಿದ್ದಾನೆ. ಕೆಲವೊಮ್ಮೆ ಈ ಅಂಶಗಳು ಆತನ ವಿಚಾರ ಪ್ರಜ್ಞೆಯನ್ನು ಮೀರಿ ಬಿಡುತವೆ. 
ಇದರಪರಿಣಾಮವಾಗಿ ಆತನ ರಾಜಕೀಯ ವಿಚಾರ ಮತ್ತುನೈತಿಕಕೆಯು ಅಧಃ ಪತನವಾಗುತದೆ. ಗ್ರೀಕ್‌ ತತ್ವಜ್ಞಾನಿಗಳು 
ಮತ್ತುಸಮಾಜ ವಿಜ್ಞಾನಿಗಳ ಪ್ರಕಾರ ಆರ್ಥಿಕಾಂಶಗಳೇ ಯುದ್ಧಗಳಿಗೆ ಮುಖ್ಯಕಾರಣಗಳಾಗಿವೆ. . 

ಫ್ರಾಯ್ದರವರು ಯುದ್ಧದ ಕುರಿತ ತಮ್ಮ ಚಿಂತನೆಯಲ್ಲಿ “ಯುದ್ದದ ಮೂಲವನ್ನುಮಾನವನಲ್ಲಿನ ಸಾವಿನ ತುಡಿತ” 
ದಲ್ಲಿಗುರುತಿಸಿದ್ದಾರೆ. ದಸ್ಲೋವ್‌ಸ್ಕಿಯವರು “ಮಾನವನಲ್ಲಿ ಅಂತರ್ಗತವಾಗಿರುವ ಮೃಗೀಯ ಸ್ವಭಾವವೇ ಯುದ್ದಕ್ಕೆ 
ಕಾರಣ” ವೆಂದು ಅಭಿಪ್ರಾಯಿಸಿದ್ದಾರೆ. ಈ ಹಿನ್ನಲೆಯಲ್ಲಿ ಹೇಳುವುದಾದರೆ ಯುದ್ದಕ್ಕೆ ನೀಡಲಾಗುವ ತಾತ್ವಿಕವಾದ ಮತ್ತು 
ಮಾನಸಿಕವಾದ ಕಾರಣಗಳು ಎಲ್ಲಿಯೂ ಪ್ರತ್ಯಕ್ಷವಾಗಿ ಪ್ರಕಟಗೊಳ್ಳದು. ಅವುಗಳನ್ನುಪರೋಕ್ಷವಾಗಿ ಗ್ರಹಿಸಬೇಕಾಗುತದೆ. 
ಪ್ರತ್ಯಕ್ಷವಾಗಿ ಕಂಡುಬರುವ ಕಾರಣಗಳೆಂದರೆ, ಭೌತಿಕ ಅಂಶಗಳು, ಭೂಮಿ ಸಂಪತ್ತು ಅಧಿಕಾರ ಮೊದಲಾದವುಗಳು. 
ಇವು ರಾಜಕೀಯ ಮತ್ತು ಆರ್ಥಿಕ ಸ್ವರೂಪದವುಗಳಾಗಿವೆ. ಯುದ್ದದ ಕಾರಣಗಳನ್ನು ಸಾಮಾನ್ಯೀಕರಿಸುವುದಾಗಲೀ 
ಅಥವಾ ಒಂದಿಷ್ಟುಕಾರಣಗಳನ್ನು ಎಲ್ಲಾಯುದ್ದಗಳಿಗೆ ಅನ್ವಯಿಸುವುದು ಸಮಂಜಸವಾಗಲಾರದು. ಪ್ರತಿಯೊಂದಕ್ಕೂ 
ಅದರದೇ ಆದ ಕಾರಣವಿರುತ್ತದೆ. ಅವುಗಳನ್ನು ವಿಶ್ಲೇಷಿಸಿದಾಗ ಯುದ್ಧಗಳ ಹಿಂದಿರುವ ರಾಜಕೀಯ, ಸಾಮಾಜಿಕ ಮತ್ತು 
ಆರ್ಥಿಕ ಬಿಕ್ಕಟ್ಟುಗಳು ಸ್ಪಷ್ಟಗೊಳ್ಳುತವೆ. 

ಪ್ರಾಚೀನ ಭಾರತದ ಯುದ್ಧಗಳ ಕುರಿತು ಅಧ್ಯಯನ ನಡೆಸಿರುವ ಬಹುತೇಕ ವಿದ್ವಾಂಸರು "ಯುದ್ದದ ಕಾರಣ” 
ಗಳಿಗೆ ಮಹತ್ನ ನೀಡಿಲ್ಲ ಅವರ ಅಧ್ಯಯನ ವ್ಯಾಪಿಯಲ್ಲಿ "ಯುದ್ದದ ಅಧ್ಯಯನವೆಂದರೆ ಸೈನಿಕ ವಿಚಾರಗಳು, ಯುದ್ದದ 
ಸ್ವರೂಪ, ವಿಧಾನ, ಪರಿಣಾಮ, ಯುದ್ಧದ ನಿಯಮಗಳು, ಆಯುಧಗಳು ಮತ್ತು ಪರಿಕರಗಳು 
ಮೊದಲಾದವನ್ನೊಳಗೊಂಡಿದೆ. ಏ.ಆರ್‌.ಆರ್‌. ದೀಕ್ಷಿಶಾರ್‌ರವರು ಯುದ ಕ್ಷೆ ಕಾರಣವಾದ ಅಂಶಗಳನ್ನುತಮ್ಮಕೃತಿಯಲ್ಲಿ 
"ಮಾನಸಿಕ ಅಂಶ' ಗಳೆಂಬ ಶೀರ್ಷಿಕೆಯಲ್ಲಿ ವಿಶ್ಲೇಷಿಸಿದ್ದಾರೆ? ಪ .ಸಿ. ಚಕ್ರವರ್ತಿಯವರು ತಮ್ಮ ಕೃತಿಯ ಕೊನೆಯಲ್ಲಿ 
ಉಪಸಂಹಾರ ನೀಡುವ ಸಂದರ್ಭದಲ್ಲಿ ಕಾಮಂದಕ ಮತ್ತುಇತರ ಪ್ರಾಚೀನ ಕೃತಿಕಾರರ ಅಭಿಪ್ರಾಯಗಳನ್ನು ಆಧರಿಸಿ 


ಯುದದ ಕಾರಣಗಳನು ಸಂಕಿಪವಾಗಿ ಉಲೇಖಿಸಿದಾರೆ". 
[ay 8 ಬ" Ro [a 


೪೫ 


ಜಾದುನಾಥ್‌ ಸರ್ಕಾರ್‌, ಬಿ.ಕೆ. ಮಜುಂದಾರ್‌, ಎ.ಕೆ.ಶ್ರೀವಾಸವ, ಶ್ರೀಮತಿ ಅಂಜಲಿ ನಿ್ನಲ್‌ ಇವರುಗಳು 
ಯುದ್ದದ ಕಾರಣಗಳನ್ನು ತಮ್ಮ ಕೃತಿಗಳಲ್ಲಿ ಚರ್ಚಿಸಿಲ್ಲ ಕರ್ನಾಟಕದ ಸಂದರ್ಭದಲ್ಲಿ ಯುದ್ಧದ ಕುರಿತು ಅಧ್ಯಯನ 
ನಡೆಸಿರುವ ಡಾ. ಎಂ. ಚಿದಾನಂದ ಮೂರ್ತಿ ಮತ್ತು ವೀರಗಲ್ಲುಗಳ ಅಧ್ಯಯನ ಮಾಡಿರುವ ಡಾ. ಆರ್‌. 
ಶೇಷಶಾಸ್ತ್ರೀಯವರು ಯುದ್ದದ ಕಾರಣಗಳನ್ನು ಸಾಮಾನ್ಯೀಕರಿಸಿ ಉಲ್ಲೇಖಿಸಿದ್ದಾರೆ.” ಡಾ. ಹೆಚ್‌. ಜಿ. ಶ್ರೀಧರ್‌ರವರ 
ಅಧ್ಯಯನದ ವ್ಯಾಪಿಗೆ ಯುದ್ದದ ಕಾರಣಗಳು ಒಳಪೆಟ್ಟರುವುದಿಲ್ಲ ಮಧ್ಯಕಾಲೀನ ಕೃತಿಯಾದ ಮಾನಸೋಲ್ಲಾಸವು 
ಯುದ್ಧವು ಎಂಟು ಕಾರಣಗಳಿಗೆ ನಡೆಯುತದೆ ಎಂದು ಉಲ್ಲೇಖಿಸಿದೆ” ಅವುಗಳ ಆಧಾರದ ಮೇಲೆ ಯುದ್ಧಗಳನ್ನು 
ವರ್ಗೀಕರಿಸಿದೆ. ಅದರಲ್ಲಿ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಭೂಮಿ ಮತ್ತುಮಣ್ಣಿಗಾಗಿ, ಹೆಸರು ಮತ್ತುಬಿರುದಿಗೆ, ಶರಣಾಗತರ 
ರಕ್ಷಣೆಗೆ, ಬಂಧುಮಿತ್ರರಿಗಾಗಿ, ಮದ ಅಥವಾ ಅಹಂಕಾರದಿಂದಾಗಿ ಹಾಗೂ ಸಂಪತಿಗಾಗಿ ಯುದ್ದಗಳು ನಡೆಯುತವೆ 
ಎಂದು ಹೇಳಲಾಗಿದೆ. 

ಪ್ರಸುತ ಅಧ್ಯಯನದಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತುಕಾಲದ ವ್ಯಾಪ್ಲಿಗೊಳಪಟ್ಟ ಶಾಸನಗಳಲ್ಲಿ ಉಲ್ಲೇಖಿತ 
ಕಾರಣಗಳನ್ನುವಿಶ್ಲೇಷಿಸುವುದು ಉದ್ದೇಶವಾಗಿದೆ. ಯುದ್ದಗಳ ಕುರಿತು ಉಲ್ಲೇಖಿಸುವ ಅಸಂಖ್ಯಾತ ವೀರಗಲ್ಲುಶಾಸನಗಳು 
ಲಭ್ಯವಿದ್ದರೂ, ಕೇವಲ ಕೆಲವೇ ವೀರಗಲ್ಲು ಶಾಸನಗಳಲ್ಲಿ ಮಾತ್ರ ಯುದ್ಧಗಳಿಗೆ ಕಾರಣಗಳನ್ನು ಉಲ್ಲೇಖಿಸಲಾಗಿದೆ. 
ಅವುಗಳಲ್ಲಿ ಕೆಲವು ಕುತೂಹಲಕರ ಅಂಶಗಳಿವೆ. ಅಂತಹ ಕಾರಣಗಳನ್ನುವಿಶ್ಲೇಷಿಸುವ ಮೂಲಕ ಸಮಕಾಲೀನ ರಾಜಕೀಯ, 
ಸಾಮಾಜಿಕ ಮತ್ತು ಆರ್ಥಿಕ ರಚನೆಯನ್ನು ಅರಿಯುವ ಪ್ರಯತ್ನವನ್ನು ಮಾಡಲಾಗಿದೆ. ಇಲ್ಲಿ ಶಾಸನ ಉಲ್ಲೇಖಿತ ವಿವಿಧ 
ಕಾರಣಗಳನ್ನು ವಿಶ್ಲೇಷಿಸಲಾಗಿದೆ. 
ಉತ್ತರಾಧಿಕಾರಕ್ಕಾಗಿ: 

ಸಿಂಹಾಸನಕ್ಕಾಗಿ ಒಂದೇ ಸಂತತಿಗೆ ಸೇರಿದ ಉತ್ತರಾಧಿಕಾರಿಗಳಲ್ಲಿ ಸಂಘರ್ಷವು ಅಪರೂಪವೇನಲ್ಲ ಅಂತಹ 
ಸಂದರ್ಭದಲ್ಲಿಸಾಮಂತರು, ಅಧೀನ ಅಧಿಕಾರಿಗಳು ಒಂದೊಂದು ಪಕ್ಷದ ಪರವಾಗಿ ಭಾಗವಹಿಸುವುದು ಕಂಡುಬರುತುದೆ. 
ಹಾಗೆ ಭಾಗವಹಿಸುವ ಅಥವಾ ಬೆಂಬಲಿಸುವ ಹಿಂದೆ ಅವರದೇ ಆದ ಹಿತಾಸಕಿಗಳಿರುತವೆ. ಉತರ ಕನ್ನಡ ಜಿಲ್ಲೆಯ ಸಿದ್ಧಾಪುರ 
ತಾಲ್ಲೂಕಿನ, ಕ್ರಿ.ಶ. ೧೦೭೧ಕ್ಕೆ ಸೇರಿದ ವೀರಗಲ್ಲು ಶಾಸನವೊಂದು ಇಂತಹ ಕಾರಣಕ್ಕಾಗಿ ನಡೆದ ಯುದ್ಧವೊಂದನ್ನು 
ಉಲ್ಲೇಖಿಸಿದೆ." ಅದರ ಪ್ರಕಾರ “ಬನವಾಸಿ ೧೨೦೦೦ದ ಮಹಾಮಂಡಳೇಶ್ವರ ಕದಂಬರ ಕೀರ್ತಿ ವರ್ಮದೇವನು, 
ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಸೋಮೇಶ್ವರನ ವಿರುದ್ಧ ಪೆರ್ಮಾಡಿ ಅಥವಾ ಆರನೇ ವಿಕ್ರಮಾದಿತ್ಯನನ್ನು 
ಬೆಂಬಲಿಸಿದನು. ಇದರಿಂದಾಗಿ ಕೋಪಗೊಂಡ ಚಕ್ರವರ್ತಿಯು ೧೨ ಸಾಮಂತರ ದಂಡನಾಯಕ ಉದಯಾದಿತ್ಯ ಮತ್ತು 
ಇತರರ ಮಹಾಸ್ಯೆನ್ಯವನ್ನು ಬನವಾಸಿಯ ಕೋಟೆಯ ಮೇಲಿನ ದಾಳಿಗೆ ಕಳುಹಿಸಿದನು”. ಈ ಶಾಸನದಲ್ಲಿ ಯುದ್ಧದ 


ಫಲಿತಾಂಶದ ಬಗ್ಗೆ ಉಲ್ಲೇಖವಿರದಿದ್ದರೂ ಮುಂದಿನ ಶಾಸನಗಳನ್ನು ಗಮನಿಸಿ ಮತ್ತು ಇಮ್ಮಡಿ ಸೋಮೇಶ್ವರನೇ 


೪೬ 


ಚಕ್ರವರ್ತಿಯಾಗಿ ಮುಂದುವರೆದಿರುವುದನ್ನು ಆಧರಿಸಿ ಕೀರ್ತಿವರ್ಮನು ಸೋತಿದ್ದಾನೆ ಎನ್ನಬಹುದು. ಇದೇ ಸ್ಥಳದಲ್ಲಿ 
ದೊರೆತೆಮತೊಂದು ವೀರಗಲ್ಲು ಶಾಸನದಲ್ಲಿ ಕೀರ್ತಿವರ್ಮನ ಸಹೋದರ ಚಟ್ಟಯ್ಯದೇವನು ಮಹಾ ಮಂಡಳೇಶ್ವರನಾದ 
ಬಗ್ಗೆ ಉಲ್ಲೇಖವಿದೆ. ಕೀರ್ತಿವರ್ಮನು ಕಲ್ಯಾಣಿ ಚಾಲುಕ್ಯ ಸಹೋದರರ ನಡುವಿನ ಅಂತರ್‌ ಕಲಹದಲ್ಲಿ ಹಸಕ್ಷೇಪ 
ಮಾಡಿ ತನ್ನ ರಾಜಕೀಯ ಸ್ಥಾನಮಾನ ಬಲಪಡಿಸಿಕೊಳ್ಳಲು ಮಾಡಿದ ಪ್ರಯತ್ನ ಅಂದಿನ ರಾಜಕೀಯ 
ತಂತ್ರಗಳೆಲ್ಲೊಂದಾಗಿದೆ. ಕಲ್ಯಾಣಿ ಚಾಲುಕ್ಕ ಸಹೋದರರ ನಡುವೆ ಅಧಿಕಾರಕ್ಕೆ ಸರ್ಧೆಯಿದ್ದಂತೆ, ಸಾಮಂತ ಕದಂಬ 
ಸಂತತಿಯ ಸಹೋದರರ ನಡುವೆಯೂ ಅಧಿಕಾರಕ್ಕೆ ಸರ್ಧೆಯಿದ್ದಿತು. ಹೀಗಾಗಿ ಕೀರ್ತಿವರ್ಮನ ಕಿರಿಯ ಸಹೋದರ 
ಚಟ್ಟಯ್ಯದೇವನು ಚಕ್ರವರ್ತಿಗೆ ತನ್ನನಿಷ್ಠೆ ತೋರಿಸಿ, ತನ್ನಣ್ಣನ ನಂತರ ಆತನ ಹುದ್ದೆಗೆ ಬಂದಿದ್ದಾನೆ. ಚಟ್ಟಯ್ಯದೇವನು 
ಕೂಡಾ ಮಹಾಮಂಡಳೇಶ್ವರನಾದ ಮೇಲೆ ತನ್ನಕಿರಿಯ ಸಹೋದರ ತೈಲಪದೇವನ ದಾಳಿಯನ್ನು ಎದುರಿಸಬೇಕಾಯಿತು." 
ಚಟ್ಟಯ್ಯದೇವನ ಹುದ್ದೆಯು ಕೂಡಾ ಅತ್ಯಲ್ಲಕಾಲದ್ದಾಗಿದ್ದಿತು. ಕ್ರಿ.ಶ. ೧೦೭೪ ಮತ್ತು೧೦೭೫ರ ಶಾಸನಗಳಿಂದ 
ಉದಯಾದಿತ್ಯ ದಂಡನಾಯಕನೇ ಈ ಪ್ರದೇಶದ ಮಹಾಮಂಡಳೇಶ್ವರನಾಗಿದ್ದುದು ತಿಳಿಯುತದೆ." ಕ್ರಿ.ಶ. ೧೦೭೬ 
ರಲ್ಲಿಆರನೇ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬಂದರೂ ಕೀರ್ತಿದೇವನು ತನ್ನಮೊದಲಿನ ಅಧಿಕಾರವನ್ನು ಗಳಿಸಲಾಗಲಿಲ್ಲ, 
ಬರ್ಮದೇವ ಅಥವಾ ಬರ್ಮರಸನು ಉದಯಾದಿತ್ಯನ ಸ್ಥಾನವನ್ನುಗಳಿಸಿದ್ದನು.” ಇದರಿಂದ ಭ್ರಮನಿರಸನಾದ 
ಕೀರ್ತಿ ವರ್ಮನು ದಂಗೆ ಏಳಲು ಯತ್ನಿಸಿದನಾದರೂ ಗೋವಾ ಕದಂಬರ ಜಯಕೇಶಿಯಿಂದ ಅದು ವಿಫಲಗೊಂಡಿತು.” 
ತೈಲಪದೇವನು ತನ್ನಣ್ಣ ಚಟ್ಟಯ್ಯದೇವನ ವಿರುದ್ಧ ಸಿರಸೆಯ ಬಯಲಲ್ಲಿ ಮಾಡಿದ ಯುದ್ಧವು ಮೊದಲನೆಯದರ 
ಮುಂದುವರೆಯುವಿಕೆಯಾಗಿದೆ. ಕೀರ್ತಿವರ್ಮನ ಹಾದಿಯನ್ನೇ ಚಟ್ಟಯ್ಯನು ಅನುಸರಿಸಿದ್ದುದರಿಂದ ಇಮ್ಮಡಿ 
ಸೋಮೇಶ್ವರನು ತೈಲಪ ದೇವನನ್ನು ಆತನ ವಿರುದ್ಧಕಳುಹಿಸಿದ್ದಾನೆ. ಇದು ಕೊಡಾ ಒಂದು ರಾಜಕೀಯ ತಂತ್ರ, ಸಾಮಂತ 
ಅಥವಾ ಮಹಾಮಂಡಳೇಶ್ವರರನ್ನು ಪರಸ್ತರ ವಿರುದ್ದಎತ್ತಿಕೆಟ್ಟಿ ಆ ಮೂಲಕ ಅವರನ್ನು ಹತೋಟಿಯಲ್ಲಿಡುವುದು ಇದರ 
ಮುಖ್ಯ ಉದ್ದೇಶ. ಇಲ್ಲಿಸಂಬಂಧ - ನಿಷ್ಕೆಯೆಂಬ ವಿಚಾರಗಳು ಅಧಿಕಾರದ ಪ್ರಶ್ಲೆಬಂದಾಗ ಪರಿಗಣನೆಗೆ ಬಾರದಿರುವುದು 
ಸ್ಪಷ್ಠವಾಗುತದೆ. 
ಕಪ್ಪಮಂ ತರಲು ಮತ್ತು ಕಪ್ಪವನು ಬೇಡಿ: 

"ಕಪು ಎಂದರೆ ಅಧೀನ ಪ್ರದೇಶಗಳು ವಾರ್ಷಿಕವಾಗಿ ತಮ್ಮಮೇಲಿನ ಆಳುವ ವರ್ಗಕ್ಕೆ ಸಲ್ಲಿಸುತಿದ್ದ ನಿಗದಿತ 
ಮೊತವಾಗಿದೆ. ಇಲ್ಲಿ"ಕಪ್ಪು ಎಂಬುದು ಅಧೀನತೆಯನ್ನು ಒಪ್ಪಿಕೊಂಡ ಸಂಕೇತವು, ಅದರ ವಸೂಲಿಯು ಘನತೆಯ 
ವಿಷಯವು ಆಗಿದ್ದವು. ಕ್ರಿ.ಶ. ೧೧೧೨ ರಲ್ಲಿ"ಕಪ್ಲ' ದ ವಿಚಾರದಲ್ಲಿ ದಾಳಿಯೊಂದು ನಡೆದ ಬಗ್ಗೆಸೊರಬ ತಾಲ್ಲೂಕಿನ 
ಶಾಸನವೊಂದು ಉಲ್ಲೇಖಿಸುತ್ತದೆ.” ಮಹಾಮಂಡಳೇಶ್ವರ ಕೀರ್ತಿ ದೇವನ ಹಿರಿಯ ಪಡವಳ ಕೀರ್ತಿಯಣ್ಣನು ಕಪ್ಪ್ತವನು 
ತರಲು "ಹೆಯ್ದೆ'ಗೆ ಹೋದಾಗ ನಡೆದ ಯುದ್ಧದಲ್ಲಿ ಕೀರ್ತಿಯಣ್ಣನ ಮೈದುನ ಬಿಂಜಿಮಯ್ಯನ ಮಗ ವೇಮಣ್ಣದು 


೪೭ 


ಮೃತನಾದನೆಂದು ಶಾಸನ ಪಠ್ಯವು ಹೇಳುತ್ತದೆ. ಶಾಸನವು ತಿಳಿಸುವಂತೆ ಇದೊಂದು "ಬಯಲ ಯುದ್ದ ಅಂದರೆ ಘೋಷಿತ 
ಯುದ್ಧ, “ಹಯ್ತೆ 'ಯಿಂದ ವಾರ್ಷಿಕವಾಗಿ ಬರಬೇಕಾದ ಕಪ್ಪವು ಬರದೇ ಹೋದಾಗ ಘಟಿಸಿದುದಾಗಿದೆ. ಇದನ್ನು 
ಆರ್‌. ಎನ್‌. ನಂದಿ ಯವರು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ನಡೆದ ಬಲತ್ಕಾರದ ವಸೂಲಿಯ ಘಟನೆಗಳ ಸಾಲಿಗೆ 
ಸೇರಿಸಿದ್ದಾರೆ." 

ಕಪ್ಪದ ಕಾರಣಕ್ಕಾಗಿ ನಡೆದ ಈ ಪ್ರಾದೇಶಿಕ ವ್ಯಾಪಿಯಲ್ಲಿನಡೆದ ಮತ್ತೊಂದು ಯುದ್ಧದ ಬಗ್ಗೆ ಸಾಗರ ತಾಲ್ಕೂಕಿನ 
ಶಾಸನವೊಂದು ಉಲ್ಲೇಖಿಸಿದೆ.” ಕ್ರಿ.ಶ. ೧೩೦೦ ರಲ್ಲಿ ಹೊಯ್ದಳರ ಮೂರನೇ ಬಲ್ಲಾಳನು ಕದಂಬರ ಕಾವದೇವನ 
ಮಹಾಪ್ರಧಾನ, ಜಗದಾಳಗಂಗೆಯ ಸಾಹಣಿಯ ವಿರುದ್ದ ಬಂದು ಕಪುವನು ಬೇಡಿ “ಕಡಬಳಲು” ಎಂಬಲ್ಲಿಗೆ ದಾಳಿ 
ಮಾಡಿದನು. ಆಗ ಕದಂಬ ಮತ್ತು ಚಾಲುಕ್ಯ ಚಕ್ರವರ್ತಿಗಳ ಸೈನ್ಯವು ಅತನನ್ನು ಹಿಮ್ನೆಟ್ಟಿಸಿದವೆಂದು ತಿಳಿದು ಬರುತ್ತದೆ. 
ಇಲ್ಲಿಕಪ್ಪದ ಕಾರಣಕ್ಕೆ ದಾಳಿಯೆಂದು ಶಾಸನವು ಹೇಳಿದರೂ, ಬಲ್ಲಾಳನು ಬನವಾಸಿಯ ಕದಂಬ ಅರಸನನ್ನು ಆಮೂಲಕ 
ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನವನ್ನು ಮಾಡಿದನೆಂಬುದು ಸ್ಪಷ್ಟವಾಗುತದೆ. ಕ್ರಿ.ಶ. ೧೩೦೩ ರಲ್ಲಿ ಪುನಃ ಈ 
ಪ್ರದೇಶದ ಮೇಲೆ ದಾಳಿ ಮಾಡಿದ ಮೂರನೇ ಬಲ್ಲಾಳನು ಬನವಾಸಿ ಪ್ರದೇಶವನ್ನು ತನ್ನಹತೋಟಿಗೊಳಪಡಿಸಿಕೊಳ್ಳುವಲ್ಲಿ 
ಯಶಸ್ವಿಯಾಗಿದ್ದಾನೆ. 

ಮೂರನೇ ಬಲ್ಲಾಳನ ಈ ದಾಳಿಗಳು ಮತ್ತುಕ್ರಿ.ಶ. ೧೧೯೬ರಲ್ಲಿಎರಡನೇ ಬಲ್ಲಾಳನು ಮಾಡಿದ ಬನವಾಸಿಯ 
ಶಿರಸಿ ಪ್ರದೇಶದ ಮೇಲಿನ ದಾಳಿಗಳಿಗೆ ಡೆರೆಟ್‌ರವರು "ವಾಣಿಜ್ಯ' ಕಾರಣಗಳನ್ನುನೀಡಿದ್ದಾರೆ.”” ಶಿರಸಿಯು ಕರಾವಳಿ 
ಮತ್ತು ಘಟ್ಟದ ಮೇಲಿನ ಕದಂಬ ಮತ್ತು ಸಾಂತರರ ನಾಡುಗಳ ನಡುವಿನ ವ್ಯಾಪಾರ ಮಾರ್ಗಗಳು ಸೇರುವ ಸಂಧಿ 
ಸ್ಥಳವಾಗಿದೆ. ಹೀಗಾಗಿ ಈ ವ್ಯಾಪಾರ ಮಾರ್ಗಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಶಿರಸಿಯ ಮೇಲೆ ಹತೋಟಿ 
ಹೊಂದುವುದು ಅಗತ್ಯ. ಈ ಹಿನ್ನಲೆಯಲ್ಲಿ ಈ ದಾಳಿಗಳು ನಡೆದಿವೆಯೆಂದು ಅವರ ಅಭಿಪ್ರಾಯವಾಗಿದೆ. ಎರಡನೇ 
ಬಲ್ಲಾಳನ ಕಾಲದಲ್ಲಿ ಶಿರಸಿಯನ್ನು “ಬಲ್ಲಾಳ ಸಿರಸೆ” ಎಂದೇ ಕರೆಯಲಾಗುತಿತ್ತು. 
ಸಜಾತಿ ಕಾರಣದಿಂ: 

ಕ್ರಿ.ಶ. ೧೧೬೫ ರ ಸೊರಬ ತಾಲ್ಲೂಕಿನ ವೀರಗಲ್ಲು ಶಾಸನದಲ್ಲಿದಾಳಿಗೆ ಕುತೂಹಲಕರವಾದ ಕಾರಣವೊಂದನ್ನು 
ಉಲ್ಲೇಖಿಸಲಾಗಿದೆ.”“ ಇದೊಂದು ತುರುಗೋಳ್‌ ಪ್ರಕರಣಕ್ಕೆ ಸಂಬಂಧಿಸಿದ ಶಾಸನವಾಗಿದೆ, ಮಹಾಮಂಡಳೇಶ್ವರ 
ಎಕ್ಕಲರಸನು ಆಳುತಿರುವಾಗ ಹೊಸಹಳ್ಳಿ ಅಗ್ರಹಾರದ ಮೇಲೆ ದಾಳಿ ಮಾಡಿ ತುರುಗಳನ್ನುಅಪಹರಿಸಿದಾಗ ಈ ಯುದ್ಧವು 
ನಡೆದಿದೆ. ದಾಳಿಯು "ಸ್ವಜಾತಿ ಕಾರಣದಿಂ' ಆಗಿದೆ ಎಂದು ಉಲ್ಲೇಖಿಸಲ್ಲಟ್ಟಿದೆ. ಇಂತಹ ಉಲ್ಲೇಖ ಈ ಪ್ರದೇಶದ ಬೇರೆ 
ಯಾವುದೇ ಯುದ್ದ ಶಾಸನಗಳಲ್ಲಿಕಂಡುಬರುವುದಿಲ್ಲ, “ಸ್ವಜಾತಿ” ಎಂಬುದರ ಅರ್ಥ ಒಂದೇ ಜಾತಿ ಅಥವಾ ಗೋತ್ರ 


& 
ಅಥವಾ ಕುಲವೆಂದಾದರೂ ಅವುಗಳು ಇಲ್ಲಿ ಸಾಂದರ್ಭಿಕವಾಗುವುದಿಲ್ವ. ಬಹುಶಃ ಮಹಾಮಂಡಳೇಶ್ವರಾದುದರಿಂದ 


೪೮ 


ಎಂದು ಅರ್ಥೈಸಬಹುದು. ಈ ಹಿನ್ನಲೆಯಲ್ಲಿಯೇ ಎಕ್ಕಲರಸನ ಆಳ್ವಿಕೆಗೆ ಸೇರಿದ ಹೊಸಹಳ್ಳಿ ಅಗ್ರಹಾರದ ಮೇಲೆ ದಾಳಿ 
ಮಾಡಲಾಗಿದೆ ಎನ್ನಬಹುದು. 
ಸಿದ್ದಾಯಕ್ಕಾಗಿ 

ಸಿದ್ದಾಯ ಎಂಬುದು ರಾಜ್ಯಕ್ಕೆ ನಿಯಮಿತವಾಗಿ ಕೊಡಬೇಕಾದ ನಿರ್ಧಿಷ್ಟಹಣ ಅಥವಾ ಧಾನ್ಯ ರೂಪದ ಕರ. 
ಡಾ. ಡಿ.ಸಿ.ಸರ್ಕಾರ್‌ರವರು ಇದನ್ನು “ಕೃಷಿ ಭೂಮಿಯಿಂದ ಬರುವ ಆದಾಯ” ಎಂದಿದ್ದಾರೆ.” ಆದರೆ ಶಿಕಾರಿಪುರ 
ತಾಲ್ಲೂಕಿನ ಶಾಸನವೊಂದರಲ್ಲಿ" ಮನೆಯ ಸಿದ್ದಾಯ' ಎಂಬ ಉಲ್ಲೇಖವಿದೆ. ಹೀಗಾಗಿ ಸಿದ್ದಾಯ ಎಂಬುದು ಕೃಷಿ ಮೇಲಿನ 
ಕರ ಮಾತ್ರವಾಗಿರಲಿಲ್ಲವೆನ್ನಬಹುದು. ಡಾ. ಗುರುರಾಜಾಚಾರ್‌ರವರು, ಕ್ರಿ.ಶ. ೧೦೭೭ ರ ದಾಖಲೆಯೊಂದರಲ್ಲಿನಗರದ 
ಪ್ರತಿ ಅಂಗಡಿಯು "ಸಿದ್ದಾಯ' ಎಂಬ ತೆರಿಗೆ ನೀಡುತಿದ್ದುದನ್ನು ಮತ್ತುಕ್ರಿ.ಶ. ೧೧೯೪ ಮತೊಂದು ಶಾಸನವನ್ನಾಧರಿಸಿ 
“ಸಿದ್ದಾಯ” ದಲ್ಲಿ ಭೂಮಿ ಮೇಲಿನ ಕಂದಾಯವಲ್ಲದೆ, ಅಡಿಕೆ ಸುಂಕ ಮತ್ತು ಇತರ ಎಲ್ಲಾ ಕಂದಾಯ (ಸರ್ವಾಯ) 
ಸೇರಿಕೊಂಡಿದ್ದುದನ್ನು ಉಲ್ಲೇಖಿಸಿ ಹೀಗೆ ಅಭಿಪ್ರಾಯಿಸಿದ್ದಾರೆ - “ಸಿದ್ದಾಯವೆಂದರೆ ಪೂರ್ವ ನಿಗದಿತವಾದ ಸರ್ಕಾರದ 
ಆದಾಯ ಖಾಯಂಸ್ಸರೂಪದ್ದಾಗಿದ್ದು ಭೂಮಿ, ಮನೆ, ಅಂಗಡಿ ಮೊದಲಾದವುಗಳ ಮೇಲೆ ವಾರ್ಷಿಕವಾಗಿ ವಿಧಿಸುವ, 
ನಗದು ಅಥವಾ ಧಾನ್ಯ ರೂಪದಲ್ಲಿ ವಸೂಲಿ ಮಾಡಬಹುದಾದ ಮತ್ತು ದರವನ್ನು ಪುನರ್‌ ನಿಗದಿಸಬಹುದಾದ 
ತೆರಿಗೆಯಾಗಿದೆ.””" ಅಂದರೆ ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಸಿದ್ದಾಯವೆಂಬುದು ರಾಜ್ಯದ ಆದಾಯದ 
ಪ್ರಮುಖ ಮೂಲವಾಗಿದ್ಧಿತು. ಇಂತಹ ಗಮನಾರ್ಹ ಮೊತದ ಆದಾಯಕ್ಕಾಗಿ ಕೆಲವು ಯುದ್ಧಗಳು ನಡೆದಿವೆ. ಇದನ್ನು 
ಆರ್ಥಿಕ ಕಾರಣವೆಂದು ಹೇಳಬಹುದು ವೀರಗಲ್ಲು ಶಾಸನಗಳಲ್ಲಿ ಉಲ್ಲೇಖಿತವಾದ ಸಿದ್ದಾಯಕ್ಕಾಗಿ ನಡೆದ ಯುದ್ಧಗಳಿಂದ 
ಸ್ಪಷ್ಟವಾಗುವ ಅಂಶವೆಂದರೆ, ಮಹಾಮಂಡಳೇಶ್ವರರು ಮತ್ತು ಮಂಡಳೇಶ್ವರರು ನಾಡಪ್ರಭು ಮತ್ತು ಗಾವುಂಡರಿಂದ 
“ಸಿದ್ದಾಯ”' ವನ್ನು ಸಂಗ್ರ ಹಿಸುತಿದ್ದರು. ಇದನ್ನು ಚಕ್ರ ವರ್ತಿಗಳಿಗೆ ಅವರುಗಳು ತಾವಾಗಿಯೇ ಸಲ್ಲಿಸುತಿರಲಿಲ್ಲ 
ಬಲತ್ಕಾರವಾಗಿ ವಸೂಲಿ ಮಾಡಬೇಕಿದ್ದಿತೆನಿಸುತ್ತದೆ. ಅಂತಹ ಸಂದರ್ಭದಲ್ಲಿಮಂಡಳೇಶ್ವರರೆಲ್ಲಒಟ್ಟಾಗಿ ಚಕ್ರವರ್ತಿಯನ್ನು 
ಎದುರಿಸುತಿದ್ದರು. 

ಕ್ರಿ.ಶ. ೧೧೭೩ ರ ಸೊರಬ ತಾಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿ “ಸಿದ್ದಾಯದ ಸಂಗ್ರಹ' ಕ್ಕಾಗಿ ನಡೆದ 
ಯುದ್ಧವೊಂದರ ಉಲ್ಲೇಖವಿದೆ” ಕಳೆಚೂರ್ಯರ ಚೆಕ್ರವರ್ತಿ ಸೋವಿದೇವನು ಬನವಾಸಿ ನಾಡಿನ “ಸಿದ್ದಾಯ” ವನ್ನು 
ಸಂಗ್ರಹಿಸಲು ಕಾವಣ-ಸೋವಣರೆಂಬುವವರ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದನು. ಆ ಸೈನ್ಯವು ನಾಡನ್ನು 
ಸುತುವರಿಯಲು ತುಂಗಾಭದ್ರಾನದಿ ದಡದಲ್ಲಿ ಬೀಡು ಬಿಟ್ಟಿತು. ಆಗ ಬನವಾಸಿನಾಡಿನ ಮಹಾಮಂಡಳೇಶ್ವರ 
ಸೋಯಿದೇವ (ನಾಗರಖಂಡ) ವಿಕ್ರಮಾದಿತ್ಯ (ಬನವಾಸಿ) ಶಾಂತಾರಾದಿತ್ಯ, ಚಿಣ್ಣದೇವ, ಗುತ್ತಿಯ ಮಾಂಡಲೀಕ ಬಮ್ಮಣ 
ಮತ್ತು ಕೆಲವು ಕಿರುಕುಳ ನಾಯಕರು ತಮ್ಮೆಲ್ಲಾ, ಸಾಮಂತ ಬಲವನ್ನು ಸೇರಿಸಿಕೊಂಡು, ಕಳಚೂರ್ಯರ ಸೈನ್ಯದ ಬೀಡನ್ನು (ಶಿಬಿರ) 


೪೯ 


ಸುತ್ತಿಬರುವಾಗ ಯುದ್ದವು ನಡೆಯಿತೆನ್ನಲಾಗಿದೆ. ಇಷ್ಟುಸಾಮಂತರು ಒಂದಾಗಿ ಕಳಚೂರ್ಯರ ಸೈನ್ಯವನ್ನು ಎದುರಿಸಿದರೆಂದರೆ 
ಇದೊಂದು ಪ್ರಮುಖ ಘಟನೆಯೆನ್ನಬಹುದು. ಈ ಸಂದರ್ಭದಲ್ಲಿ ಬನವಾಸಿಯಲ್ಲಿ ಮಂಡಳೇಶ್ವರನಾಗಿದ್ದಸೋವಿದೇವನು 
ಕಳಚೂರ್ಯರಿಗೆ ನಿಷ್ಠನಾಗಿದ್ದನು. ಹಾಗಾದರೆ ಕಳಚೂರ್ಯ ಚಕ್ರವರ್ತಿಯು ಬನವಾಸಿ ನಾಡಿನ ಮೇಲೆ ಏಕೆ ದಾಳಿ ಮಾಡಿದನು? 
ಎಂಬ ಸಂದೇಹವುಂಟಾಗುತದೆ. ಬಹುಶಃ ಕಳೆಚೂರರಲ್ಲಿನ ಅಂತರ ಕಲಹದ ಲಾಭ ಪಡೆದು ಮಹಾಮಂಡಳೇಶ್ವರ 
ಸೋವಿದೇವನು ಸಿದ್ದಾಯವನ್ನುನೀಡದೇ ಕಳಚೂರ್ಯ ಚಕ್ರವರ್ತಿಗಳ ಹತೋಟಿಯಿಂದ ಹೊರ ಬರಲು ಪ್ರಯತ್ಲಿಸಿರಬೇಕು. 
ಹೀಗಾಗಿ ಕಳೆಚೂರ್ಯರ ಚಕ್ರವರ್ತಿ ಸೋವಿದೇವನು ಬನವಾಸಿ ಮೇಲೆ ದಾಳಿ ಮಾಡಿರಬೇಕು. 

ಇದೇ ತಾಲ್ಲೂಕಿನ, ಕ್ರಿ.ಶ. ೧೧೭೭ ರ ವೀರಗಲ್ಲು ಶಾಸನದಲ್ಲಿ "ಸಿದ್ದಾಯ'ಕ್ಕಾಗಿ ನಡೆದ ಇನ್ನೊಂದು ಯುದ್ಧದ 
ಉಲ್ಲೇಖವಿದೆ 5 ಕುಪಟೂರು ಅಗ್ರಹಾರಕ್ಕೆ ಗವುಡ ಸ್ವಾಮಿ ದಂಡನಾಥನು ದಾಳಿ ಮಾಡಿದಾಗ ಆತನ ಸಂಗಡಿಗರಲ್ಲಿ 
ಕೆಲವರನ್ನುಅಗ್ರಹಾರದವರುಸೆರೆಹಿಡಿದರು. ಆಗ ಉಚ್ಛ್ಚಂಗಿಯ ಹಡುದೇವನ ಸಹಾಯ ಪಡೆದು. ಅಗ್ರಹಾರದ ಮೇಲೆ 
ಪುನಃ ದಾಳಿಮಾಡಿ ಗ್ರಾಮವನ್ನುಸೂರೆ ಮಾಡಿ, ಗೋವುಗಳನ್ನುಸ್ತೀಯರನ್ನುಸೆರೆ ಹಿಡಿದ ದಂಡನಾಥನು "ಸಿದ್ದಾಯ'ಕ್ಕಾಗಿ 
ಬೇಡಿಕೆಯಿಟ್ಟನು ಎಂದು ಶಾಸನವನ್ನು ತಿಳಿಸುತ್ತದೆ. ಈ ಯುದ್ಧವನ್ನು “ ಸಾಮಂತರ ಮತ್ತು ಬ್ರಾಹ್ಮಣರ ” ನಡುವಿನ 
ಸಂಘರ್ಷಗಳಲ್ಲಿ ಒಂದೆಂದು ಆರ್‌. ಎನ್‌. ನಂದಿಯವರು ಅಭಿಪ್ರಾಯಿಸಿದ್ದಾರೆ. ಅವರ ಪ್ರಕಾರ “ರಾಜ್ಯದ ಹೆಚ್ಚಾದ 
ಆರ್ಥಿಕ ಬೇಡಿಕೆಯಿಂದಾಗಿ ಕಂದಾಯ ಮುಕ್ತಅಗ್ರಹಾರಗಳ ಮೇಲೆ ಕಂದಾಯದ ವಸೂಲಿಗೆ ನಡೆದ ಪ್ರಯತ್ನಗಳಿವು.” 
(ಅಗ್ರಹಾರಗಳ ಮೇಲಿನ ದಾಳಿಗಳು) ಮಧ್ಯಕಾಲೀನ ಸಂದರ್ಭದಲ್ಲಿ ಅಗ್ರಹಾರಗಳ ಮೇಲೆ ಸಾಕಷ್ಟುದಾಳಿಗಳು ನಡೆದಿವೆ. 
ನಂದಿಯವರು ಇದೇ ಸಂದರ್ಭದಲ್ಲಿ ತೆಮಿಳುನಾಡಿನಲ್ಲಿಯೂ “ಬ್ರಹ್ನದೇಯ' ಗ್ರಾಮಗಳ ಮೇಲೆ ದಾಳಿಗಳು ಹೆಚ್ಚಾದುದನ್ನು 
ಉಲ್ಲೇಖಿಸುತ್ತ ಅಲ್ಲಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅಗ್ರಹಾರಗಳು ಸಾಕಷ್ಟುಪ್ರತಿರೋಧ ನೀಡುವ ಮಿಲಿಟರಿ ಶಕ್ತಿ 
ಹೊಂದಿದ್ದವೆಂದು ಅಭಿಪ್ರಾಯಿಸಿದ್ದಾರೆ.” 

ಕ್ರಿ.ಶ. ೧೩ನೇ ಶತಮಾನಕ್ಕೆ ಸೇರಿದ, ಮತ್ತೊಂದು ವೀರಗಲ್ಲು ಶಾಸನದಲ್ಲಿ "ಸಿದ್ದಾಯ' ದ ಕಾರಣಕ್ಕೆ ನಡೆದ 
ಇನ್ನೊಂದು ಕದನದ ಉಲ್ಲೇಖವಿದೆ.** ಇದು ಕೂಡಾ ಸೊರಬ ತಾಲ್ಲೂಕಿಗೆ ಸೇರಿದ ಶಾಸನ. ಯಾದವರ ಇಮ್ಮಡಿ ಸಿಂಘಣನ 
ಸೇನಾನಿ ಮತ್ತು ಮಹಾಮಂಡಳೇಶ್ವರ ಲಕ್ಷ್ಮೀಪಾಳದೇವ ಅಥವಾ ಲಖಣ ಪಾಳನು, ನಾಡ ಪ್ರಭುಗಳಾದ ಹಡವಳ 
ಚೌಡಯ್ಯ ಮತ್ತುಕಾಳಯ್ಯನವರು ಸಿದ್ಧಾಯವನ್ನುಸಲ್ಲಿಸದೇ, ಮಹಾಮಂಡಲೇಶ್ವರನನ್ನುಹೋಗಿ ಕಾಣದೇ ಹೋದುದಕ್ಕೆ 
ಕೋಪಗೊಂಡು ಅವರ ಮೇಲೆ ಯುದ್ಧ ಮಾಡಿದನು. ಸಿದ್ದಾಯವನ್ನು ಸಂಗ್ರಹಿಸುವುದು ನಾಡ ಪ್ರಭುಗಳ 
ಕರ್ತವ್ಯವಾಗಿತೆಂಬುದು ಇದರಿಂದ ಸಷ್ಟವಾಗುತದೆ. ಅಲ್ಲದೆ ನಾಡ ಪ್ರಭುಗಳು ಅದನ್ನು ಸಲ್ಲಿಸಿ ಮಹಾಮಂಡಳೇಶ್ವರನನ್ನು 
ಮುಖತಃ ಕಾಣುವುದು ಅಧೀನತೆಯನ್ನು ಗೌರವಿಸುವ ಸಂಕೇತವಾಗಿದ್ದಿತು. ಇಲ್ಲಿ ನಾಡ ಪ್ರಭುಗಳು ಎರಡು 


ಶಿಷ್ಠಾಚಾರವನ್ನು ಮೀರಿರುವುದರಿಂದ ಲಕ್ಷ್ಮಿಪಾಳದೇವನು ದಾಳಿ ಮಾಡಿದ್ದಾನೆ. ಇದು ಆರ್ಥಿಕ ಮತ್ತು ರಾಜಕೀಯ 


೫೦ 


ಕಾರಣವಾಗಿದೆ. ಈ ಲಕ್ಷ್ಮಿಪಾಳದೇವನು ಜಿಡ್ಮುಳಿಗೆ ನಾಡ ಮೊಳೆಊರು ಮತ್ತು ಬೆಳಗುತ್ತಿ ಪ್ರದೇಶದ ಮೇಲೂ ದಾಳಿ 
ಮಾಡಿದ್ದನು"”. ಇಮ್ಮಡಿ ಸಿಂಘಣನ ಕಾಲದಲ್ಲಿ ಪ್ರಸಿದ್ದ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಈತನಿಗೆ “ಯಾದವ ರಾಜ್ಯ 
ಸಮುದ್ದರಣ ಮತ್ತುಸೆವುಣರಾಯ ಶ್ರೀ ಸಿಂಗಣ ದೇವರ ದಕ್ಷ, ದಕ್ಷಿಣ ಭುಜಗಂಡ” ಎಂಬ ಬಿರುದುಗಳಿದ್ದವು.” 
ವುಂಬಳಿ ಸಲ್ಲಿಸಲೊಲ್ಲದೆ ಬಲಿದುಕೊಂಡಿದ್ದಡೆ: 

ಮಂಬಳಿ ಅಥವಾ ಉಂಬಳಿ ಎಂದರೆ ಕಂದಾಯ ರಹಿತವಾದ, ವಂಶಪಾರಂಪರ್ಯವಾಗಿ ಕೊಟ್ಟ 
ಕೊಡುಗೆಯಾಗಿದೆ. ಇದನ್ನು ಪಡೆದವರು ಇದಕ್ಕೆ ಪ್ರತಿಯಾಗಿ ರಾಜನಿಗೆ ಸೇವೆಸಲ್ಲಿಸಬೇಕಾಗಿದ್ದಿತು. ಸೇವೆ ಸಲ್ಲಿಸಲು 
ವಿಫಲನಾದರೆ ಅದು ರಾಜದೊ ್ರೀಹವಾಗುತಿತ್ತು ರಾಜನಿಂದ ಇಂತಹ ಉಂಬಳಿಯನ್ನು ಪಡೆದು ಸೇವೆಸಲ್ಲಿನದೇ, ವಿರೋಧ 
ವ್ಯಕಪಡಿಸಿದಂತಹ ವ್ಯಕ್ತಿಯ ಮೇಲೆ ನಡೆದ ದಾಳಿಯನ್ನು ಸೊರಬ ತಾಲ್ಲೂಕಿನ ಕ್ರಿ.ಶ. ೧೨೪೩ ರ ಒಂದು ವೀರಗಲ್ಲು 
ಶಾಸನವೊಂದು ಉಲ್ಲೇಖಿಸಿದೆ" ಯಾದವರ ಚಕ್ರವರ್ತಿ ಇಮ್ನಡಿ ಸಿಂಘಣನ ಕಾಲದಲ್ಲಿಉಂಬಳಿಯೊಂದನ್ನುಪಡೆದು 
ಠಕ್ಕುರೆನೆಂಬಾತನು ತರವೊರ ಇಡಗೋಲು ಎಂಬಲ್ಲಿ ನೆಲೆಸಿದ್ದನು. ಈತನು “ಮಂಬಳಿ ಸಲ್ಲಿಸಲೊಲ್ಲದೆ 
ಬಲಿದುಕೊಂಡಿದ್ದಡೆ”, ನಾಡಪ್ರಭು ಕಾಮೆಯ ಹಡವಳನು ದಾಳಿ ಮಾಡಿದನೆಂದು ಶಾಸನದಲ್ಲಿ ವ್ಯಕವಾಗಿದೆ. ಇದು 
ಕರ್ತವ್ಯ ಮತ್ತುನಿಷ್ಠೆಯನ್ನು ಮೀರಿದುದರ ವಿರುದ್ದನಡೆದ ದಾಳಿಯಾಗಿದೆ. 
ಅತಿ ಬಿರುದು ಕಂ(ಡು): 

“ಬರುದುಗಳು' ಅಧಿಕಾರ ಮತ್ತುಸ್ಥಾನಮಾನದ ಸಂಕೇತಗಳಾಗಿವೆ. ಬಿರುದುಗಳ ಆಧಾರಗಳ ಮೇಲೆ ಅಧಿಕಾರ 
ವ್ಯಾಪ್ತಿಯನ್ನು ಊಹಿಸಬಹುದಾಗಿದೆ. ತನ್ನ ಸ್ಥಾನಮಾನಕ್ಕಿಂತ ಹೆಚ್ಚಿನ ಬಿರುದನ್ನು ಧರಿಸುವುದು ಕಾಯ್ದೆ ಬಾಹಿರ ಮತ್ತು 
ಅಧಿಕಾರ ವ್ಯಾಪ್ತಿಮಿರಿದಂತೆ ಎಂದು ಮಧ್ಯಕಾಲೀನದಲ್ಲಿಯೂ ಭಾವಿಸುತ್ತಿದ್ದಿರಬೇಕು. ಹೀಗಾಗಿ ಚಕ್ರವರ್ತಿೀಯೋರ್ವನು 
ತನ್ನ ಮಹಾಮಂಡಳೇಶ್ವರನು ಹೆಚ್ಚಿನ ಬಿರುದು ಧರಿಸಿದ ಕಾರಣಕ್ಕೆ ದಾಳಿಯನ್ನು ಮಾಡಿದನೆಂದು ಸಾಗರ ತಾಲೂಕ್‌ನ 
ವೀರಗಲ್ಲು ಶಾಸನವೊಂದು ತಿಳಿಸುತದೆ.*” ಮಹಾಮಂಡಳೇಶ್ವರನಾದ ಹೊಸಗುಂದದ ಬೀರರಸನು ಅತಿಯಾದ 
ಬಿರುದುಗಳನ್ನು ಧರಿಸಿದ ಕಾರಣಕ್ಕಾಗಿ, ಯಾದವ ಚಕ್ರವರ್ತಿ ಕಂದಾರದೇವನು (ಕನ್ನರ) ತನ್ನ ಮಹಾಪ್ರಧಾನ 
ಬೋವಿಸೆಟ್ಟಿಯ ನೇತೃತ್ವದಲ್ಲಿ ದಾಳಿಯನ್ನು ಕಳುಹಿಸಿದನೆಂದು ಶಾಸನವು ತಿಳಿಸುತ್ತದೆ. ಅದರಲ್ಲಿಯೇ “ಕುಮಾರ 
ಬಂಮರ್ನರು” ನೆತರು ಕೊಡುಗೆ ನೀಡಿದರೆಂಬ ಉಲ್ಲೇಖವಿರುವುದರಿಂದ ಬೀರರಸನ ಪದಚ್ಯುಶಿಯಾದುದು ಸ್ಪಷ್ಠವಾಗುತದೆ. 
ಈ ಶಾಸನದ ಪ್ರಕಾರ ಬೀರರಸನು “ಸಮಸ್ತಭುವನಾಶ್ರಯ, ಶ್ರೀ ಪೃಥ್ವೀವಲ್ಲಭ, ಮಹಾ ರಾಜಾಧಿರಾಜ ಪರಮೇಶ್ವರ, 
ಸತ್ಯಾಶ್ರಯ ಕುಳತಿಲಕ, ಪದ್ಧಾವತಿ ದೇವಿಯರ ವರಪ್ರಸಾದ, ಸಾಮಂತರಾದಿತ್ಯ... ... ಸುತ್ಯನೀತಿಶಾತ್ರ (ಸ್ಪಜ್ಞ ಬಿರುದಂಕ 
ಬೀಮಸಾಹಸ, ಅರಸಂಕಗಾಳು, ಗಳಗಂಡಗತ್ತು ತಾಂಡಮಂ, ಮಾಂಡಳೀಕರ ಗಂಡ, ಹೊನ್ನಕೊಟ್ಟು ಕುದುರೆಕಟ್ಟುವ 
ಮಾಂಡಳೀಕರ ಗಂಡ, ಕೊಂಕಣಿಗ ಬೇಟೆಕಾಅ ಮತ್ತುತ್ರಿಭುವನ ಮಂಡಳೀಕ್‌” ಎಂಬ ಬಿರುದುಗಳನ್ನು ಹೊಂದಿದ್ದನು. 


೫೧ 


ಇವುಗಳಲ್ಲಿಮೊದಲ ನಾಲ್ಕು ಚಾಲುಕ್ಯ ಚಕ್ರವರ್ತಿಗಳೆ ಬಿರುದುಗಳು ಮತ್ತು ಐದನೆಯದು ಹುಂಚದ ಸಾಂತಾರರ ಅರಸರ 
ಬಿರುದು ಹಾಗೂ ಉಳಿದವುಗಳು ಹೊಸಗುಂದ ಅರಸರೇ ಹೊಂದಿದ್ದವುಗಳಾಗಿದ್ದವು. ಚಾಲುಕ್ಕ ಚಕ್ರವರ್ತಿಗಳ 
ಬಿರುದುಗಳನ್ನು ಧರಿಸುವ ಮೂಲಕ ಬೀರರಸನು ಯಾದವರಿಂದ ಸೃತೆಂತ್ರನಾಗಲು ಹವಣಿಸಿದ್ದಿರಬೇಕೆಂದು 
ಅಭಿಪ್ರಾಯಿಸಲಾಗಿದೆ.5 ಬಿರುದುಗಳನ್ನುಧರಿಸುವ ಮೂಲಕ ಬೀರರಸನು ಅಧೀನತೆಯನ್ನು ಕಳಚಿಕೊಳ್ಳುವ ಪ್ರಯತ್ನವನ್ನು 
ಮಾಡಿರಬಹುದು. 

ಬೀರರಸನ ಮೇಲಿನ ದಾಳಿಗೆ ಕೇವಲ ಬಿರುದುಗಳು ಕಾರಣವಲ್ಲವೆಂಬುದು, ಆತನ ಇತರ ಶಾಸನಗಳನ್ನು 
ಗಮನಿಸಿದಾಗ ಸಷ್ಟವಾಗುತದೆ. ಆತನು ಯಾದವ ಮತ್ತುಹೊಯ್ಗಳರ ನಡುವಿನ ಸಂಘರ್ಷದ ಲಾಭವನ್ನು ಪಡೆದು ತನ್ನ 
ಅಧಿಕಾರ ವ್ಯಾಪ್ತಿ ವಿಸರಿಸಿಕೊಂಡು, ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಂಡಿರುವುದು ಆತನ ಶಾಸನಗಳಂದ ತಿಳಿಯುತ್ತದೆ. 
ಬೀರರಸನು ೧೨೩೪ರಲ್ಲಿ ಬಂದಣಿಕೆಯ ತತೂರಿನ ಮೇಲಿ ೧೨೩೯ರಲ್ಲಿ ಕುಪ್ಪಗದ್ದೆಯಲ್ಲಿ ಯಾದವ ಸೇನಾನಿ ಲಕ್ಷ್ಮೀ 
ಪಾಳನೊಂದಿಗೆ, ೧೨೪೧ರಲ್ಲಿ ಬಯಲ ಹಳ್ಳಿಯಲ್ಲಿ ಸೋವಿದೇವ ನಾಡು ಸಾಮಂತನೊಂದಿಗೆ, ೧೨೫೪-೫೫ ರಲ್ಲಿ 
ಬಿದರೂರ ಈಡು ಸಾವಂತನ ಮೇಲೆ ೧೨೪೮ ರಲ್ಲಿ ಸೇತುವಿನ ಮೇಲೆ, ೧೨೪೯ ರಲ್ಲಿಹುಂಚದ ಮೇಲೆ ಹಾಗೂ 
೧೨೫೩ರಲ್ಲಿ ಸಾವಂತನ ವಿರುದ್ದಕೊಡಕಣಿಯಲ್ಲಿ"” ಯುದ್ದಗಳನ್ನುಮಾಡಿರುವುದು ಶಾಸನಗಳಿಂದ ತಿಳಿಯುತ್ತದೆ. ಅಲ್ಲದೆ 
ಬೆಳಗುತ್ತಿಪ್ರದೇಶವು ಕೂಡಾ ಬೀರರಸನ ಆಳ್ವಿಕೆಗೆ ಒಳಪಟ್ಟಿದ್ದಿತು. ಹೀಗೆ ಹೊಸಗುಂದ ಮತ್ತುಬೆಳೆಗುತಿಯ ಪ್ರದೇಶದಲ್ಲಿ 
ಪ್ರಬಲನಾದ ಬೀರರಸನಲ್ಲಿ ಸ್ವಂತ್ರನಾಗುವ ಹಂಬಲ ಮೂಡಿದೆ. ಅದನ್ನು ಆತನು ತನ್ನ ಯುದ್ದಚಟುವಟಿಕೆಗಳ ಮೂಲಕ 
ವ್ಯಕಪಡಿಸಿದನು.ಇದರಿಂದಾಗಿ ಕನ್ನರನು ದಾಳಿಯನ್ನುಮಾಡಿದ್ದಾನೆ. ಇಲ್ಲಿ "ಬಿರುದುಗಳ ಕಾರಣ' ವನ್ನು ನೀಡಿರುವುದು 
ತಠ್‌ಕ್ಷಣದ ನೆಪವಾಗಿದೆ. 

ಬೀರರಸನ ಕಾಲದಿಂದ ಹೊಸಗುಂದ ಮತ್ತುಯಾದವರ ನಡುವಿನ ಸಂಬಂಧವು ಸಂಘರ್ಷ ಸ್ವರೂಪದ್ದಾಯಿತು. 
ಕ್ರಿ.ಶ ೧೨೭೬ ರ ವೇಳೆಗೆ ಕುಮಾರ ಬೊಮ್ಮರಸನ ಮೇಲೆ ಯಾದವರ ರಾಮಚಂದ್ರದೇವನು ಸೈನ್ಯವನ್ನು ಕಳುಹಿಸಿದ್ದನು.** 
೧೨೯೪ ರಲ್ಲಿರಾಮಚಂದ್ರ ದೇವನ ದಳವಾಯಿ ಪರಶುರಾಮದೇವನು ಕೋಟನಾಯ್ಯನ ಮೇಲೆ ದಾಳಿ ಮಾಡಿದ್ದನು. 
ಸಮಸ್ತಭುವನಾಶ್ರಯ, ಶ್ರೀ ಪೃಥ್ಚಿವಲ್ಲಭ ಮತ್ತುಮಹಾರಾಜಾಧಿರಾಜ ಪರಮೇಶ್ವರ ಎಂಬ ಬಿರುದುಗಳನ್ನು ಬೀರರಸನ 
ತರುವಾಯ ಅಧಿಕಾರಕ್ಕೆ ಬಂದ ಕುಮಾರ ಬೊಮ್ಮರಸನು ಕೂಡಾ ಧರಿಸಿದ್ದು. 
“ನಾಡು? ತಪ್ಪಿಹೋಗಿ: 

ನಾಡುಗಳಿಗಾಗಿ ಮಧ್ಯಕಾಲೀನ ಕರ್ನಾಟಕದಲ್ಲಿ ಹಲವು ಯುದ್ದಗಳು ನಡೆದಿವೆ. ಅಂತಹ ಯುದ್ಧವೊಂದರ 
ಬಗ್ಗೆನಗರದ ಶಾಸನವೊಂದು ಉಲ್ಲೇಖಿಸಿದೆ ಅದರ ಪ್ರಕಾರಕ್ರಿ.ಶ. ೧೨೮೧ರಲ್ಲಿ" ಐವತುನಾಡು' ಎಂಬಪ್ರದೇಶವು 
ಹೊಸಗುಂದದ ಅರಸ ಮೂರನೇ ಬೀರರಸನಿಂದ ಕೈತಪ್ಪಿಹೋಯಿತು. ಇದೇ ಕಾರಣಕ್ಕೆ ಬೀರರಸನ ಉತ್ತರಾಧಿಕಾರಿಯು 


೫೨ 


ಮಹಾಮಂಡಳೇಶ್ವರ ಬೆಲ್ಲರಸನ ಮೇಲೆ ದಾಳಿ ಮಾಡಿದನು. ಇದು ಒಂದು ಪ್ರದೇಶಕ್ಕಾಗಿ ನಡೆದ ಯುದ್ಧವೆಂದು 
ಸಷ್ಠವಾಗುತದೆ. ಬಹುಶಃ ಹೊಸಗುಂದದ ಬೀರರಸನ ಮತ್ತುತಂಮರಸನ ನಡುವೆ ಅಧಿಕಾರಕ್ಕಾಗಿ ಸಂಘರ್ಷವೇರ್ಪಟ್ಟಿದ್ದು 
ಅದರ ಲಾಭಪಡೆದ ಪಟಗುಪ್ನೆಯ ಮಹಾಮಂಡಳೇಶ್ವರನು “ಐವತುನಾಡು” ಪ್ರದೇಶವನ್ನು ವಶಪಡಿಸಿಕೊಂಡಿರಬೇಕು. 
ಆನೆ ತವ(ಮ)ಗೆ ಬೇಕೆಂದು: 

ಸಾಗರ ತಾಲ್ಲೂಕಿನ ಎರಡು ವೀರಗಲ್ಲುಶಾಸನಗಳು " ಆನೆ'ಯ ಕಾರಣಕ್ಕಾಗಿ ಯುದ್ಧವೊಂದು ನಡೆದುದರ ಬಗ್ಗೆ 
ಉಲ್ಲೇಖಿಸಿವೆ.*” ಕ್ರಿ.ಶ. ೧೩೦೦ರ ವೇಳೆಗೆ ಹೊಯ್ದಳರ ಮೂರನೇ ಬಲ್ಲಾಳನು ಹೊಸಗುಂದದ ಕೋಟಿನಾಯ್ಕನ ಮೇಲೆ 
“ಅನೆ ತಮಗೆ ಬೇಕೆಂದು” ಪಂಚ ಪ್ರಧಾನರ ಸಹಿತ ದಾಳಿಮಾಡಿದನೆಂದು, ಈ ಯುದ್ಧದಲ್ಲಿ ಕೋಟಿನಾಯ್ಯನು ಸೋತನು. 
ಆತನನ್ನು ಬಲ್ಲಾಳನು ಬಂಧಿಸಿ ಒಯ್ದನೆಂದು ಶಾಸನಗಳಿಂದ ತಿಳಿಯುತದೆ. ಈ ಕಾರಣಕ್ಕಾಗಿಯೇ ಯುದ್ದನಡೆದಿದೆ ಎಂದರೆ, 
ಅದು ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಮಹಾಮಂಡಳೇಶ್ವರರಿಗೆ ಆನೆ ಸಾಕುವ ಅಥವಾ ಹೊಂದುವ 
ಅಧಿಕಾರವಿರಲಿಲ್ಲವೆ? ಬಿರುದುಗಳನ್ನು ಧರಿಸಲು ಮಿತಿಯಿರುವಂತೆ ಆನೆಗಳನ್ನು. ಹೊಂದುವುದಕ್ಕೂ ಮಿತಿಯಿದ್ದಿತೇ? ಆದರೆ 
ಇಂತಹ ಮಿತಿಗಳಿದ್ದ ಬಗ್ಗೆಯಾವುದೇ ಶಾಸನಗಳಲ್ಲಿ ಉಲ್ಲೇಖಗಳಿಲ್ಲ. ಹೀಗಾಗಿ "ಆನೆಗಾಗಿ' ಯುದ್ಧವೆಂಬುದು ಒಂದು 
ನೆಪವಾಗಿರಬೇಕು. ಈ ಪ್ರದೇಶದಲ್ಲಿ ಯಾದವರ ರಾಮಚಂದ್ರದೇವನು ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಳ್ಳಲು 
ಪ್ರಯತ್ನಿಸುತಿದ್ದುದರಿಂದ," ಮೂರನೇ ಬಲ್ಲಾಳನು ಈ ದಾಳಿಯನ್ನು ಮಾೇಕು. ಈ ದಾಳಿಯ ನಂತರ 
ಹೊಸಗುಂದದಲ್ಲಿ ಅಧಿಕಾರಕ್ಕೆ ಬಂದ ಸೊಡ್ಡಲದೇವನು ಬಲ್ಲಾಳನು ಅಧೀನತೆಯನ್ನು ಒಪ್ಪಿಕೊಂಡಿದ್ದನು. ೧೩೦೨ರಲ್ಲಿ 
ಈತನು ಬಲ್ಲಾಳನ ಆದೇಶದಂತೆ ಸಾಲೂರಿನಲ್ಲಿ ಅಬ್ಬರನಾಯಕನ ಚತುರಂಗ ಬಲದ ಮೇಲೆ ದಾಳಿ ಮಾಡಿದ್ದನು." 
ಹೊಸಗುಂದದ ವಶದ ನಂತರ ಬಲ್ಲಾಳನು ಕದಂಬರ ಕಾವದೇವನ ವಿರುದ್ಧ ದಾಳಿಮಾಡಿದನು."” ಹೀಗಾಗಿ 
ಹೊಸಗುಂದದ ಮೇಲಿನ ಮೂರನೇ ಬಲ್ಲಾಳನ ದಾಳಿಯನ್ನು ಉತ್ತರದಲ್ಲಿ ಆತನ ರಾಜ್ಯ ವಿಸರಣೆಯ ಚಟುವಟಿಕೆಗಳಲ್ಲಿ 
ಒಂದಾಗಿದೆ ಎನ್ನಬಹುದು. 

ವಿಲಿಯಂ ಕೊಹಿಲೊರವರು ಮೂರನೇ ಬಲ್ಲಾಳನ ಹೊಸಗುಂದ ದಾಳಿಯನ್ನುತಪ್ಪಾಗಿ ಅರ್ಥೈಸಿದ್ದಾರೆ. ಯಾದವ 
ಸೇನಾನಿ ಪರಶುರಾಮನ ದಾಳಿ ನಂತರ ಕೆಲಸಮಯದಲ್ಲಿ ಬಲ್ಲಾಳನು ಬೊಮ್ಮರಸನಿಂದ ಹೊಸಗುಂದ ಕೋಟೆಯನ್ನು 
ವಶಪಡಿಸಿಕೊಂಡನು. ಆಗ ಬೊಮ್ಮರಸನು ಕೋಟಿನಾಯಕ, ಕರಕಾಲ ಕಲತಮ್ಮಮತ್ತುಅವರ ಸಾಮಂತರನ್ನೊಳಗೊಂಡ 
ಸೈನ್ಯದೊಂದಿಗೆ ತನ್ನ ಇವರು ಮಂತ್ರಿಗಳು ಮತ್ತು ನಾಯಕರೊಂದಿಗೆ ಕೋಟೆಗೆ ಮುತಿಗೆ ಹಾಕಿ "ತಮಗೆ ಬಲ್ಲಾಳನ 
ಆನೆಬೇಕೆಂದು' ಯುದ್ಧಮಾಡಿದರು. (ಸಾ-೯೬) ಅದರಲ್ಲಿ ಬಲ್ಲಾಳನು ಸೋತನಾದರೂ ತಕ್ಷಣ ಮತಷ್ಟುಸೈನ್ಯದೊಂದಿಗೆ 
ಹೊಸಗುಂದಕ್ಕೆ ದಾಳಿ ಮಾಡಿ ಕೋಟಿನಾಯಕನನ್ನು ಬಂಧಿಸಿ ತನ್ನಆನೆಯನ್ನುಕೊಂಡೊಯ್ದನು (ಸಾ-೪೫) ಎಂದಿದ್ದಾರೆ”. 


೫೩ 


ಕೊಹಿಲೋರವರು ಯಾದವ ಪರಶುರಾಮನ ದಾಳಿಯ ಕೆಲ ಸಮಯದಲ್ಲಿಯೇ ಹೊಯಳ ಬಲ್ಲಾಳನು 
ಹೊಸಗುಂದ ಕೋಟೆಯನ್ನುವಶಪಡಿಸಿಕೊಂಡನೆಂಬುದಕ್ಕೆ ಯಾವುದೇ ಆಧಾರವನ್ನು ನೀಡಿಲ್ಲ. “ಬಲ್ಲಾಳನ ಆನೆ' ಎಂಬ 
ಉಲ್ಲೇಖ ಅವರು ನೀಡಿದ ಆಧಾರದ ಶಾಸನದಲ್ಲಿ (ಸಾ-೯೬) ಇಲ್ಲ ಬದಲಾಗಿ "ಬಲ್ಲಾಳೆ ದೇವ ಆನೆ ತವ(ಮಗ)ಗೆ 
ಬೇಕೆಂದು' ಎಂದಿದೆ. ಹಾಗೂ ದಾಳಿಯನ್ನು ಮಾಡಿದವರು ಬೊಮ್ಮರಸ ಮತ್ತುಆತನ ಬೆಂಬಲಿಗರಲ್ಲ, ಬಲಾಳೆದೇವನ 
ಕಡೆಯವರು ಎಂಬುದಕ್ಕೆ ಸ್ಪಷ್ಠವಾಗಿ ಆಧಾರವಿದೆ.*“ 
ತುರುಗಳವು: 

ಮಧ್ಯಕಾಲೀನ ಕರ್ನಾಟಕದ ಯುದ್ಧಗಳಿಗೆ ತುರುಗಳವು ಕೂಡಾ ಒಂದು ಪ್ರಧಾನವಾದ ಕಾರಣವಾಗಿದೆ. 
ತುರುಗಳವಿನ ಮೂಲಕ ಶತ್ರುಗಳನ್ನು ಯುದ್ಧಕ್ಕೆ ಳೆಯುವುದು ಅಂದಿನ ಸಾಮಾನ್ಯ ತಂತ್ರವಾಗಿದ್ದಿತು ಎಂದು ಹಲವು 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಮಹಾಕಾವ್ಯಗಳ ಕಾಲದಿಂದಲೂ ಇದು ರೂಢಿಯಲ್ಲಿದ್ದುದನ್ನು ಮಹಾಭಾರತದ 
ವಿರಾಟ ಪರ್ವದಲ್ಲಿಬರುವ ಗೋಗ್ರಹಣ ಪ್ರಸಂಗವು ತೋರಿಸುತದೆ. ಪಂಪನ ಪಂಪಭಾರತಕೃತಿಯಲ್ಲಿ "ತುರುಗೋಳ್‌' 
ಮುಖ್ಯವಿಷೆಯ ವಸ್ತು ಆಗಿದೆ. ಈ ಕಾಲದಲ್ಲಿತುರುಗಳಿಗೆ ಧಾರ್ಮಿಕವಾಗಿ ಪವಿತ್ರ ಸ್ಥಾನ ಕಲ್ಪಿಸಿ, ಅವುಗಳ ರಕ್ಷಣೆಯು 
ಪುಣ್ಯದ ಮತ್ತು ಅವಶ್ಯವಾದ ಕಾರ್ಯವೆಂಬ ಕಲ್ಪನೆಯನ್ನು ಅನ್ವಯಿಸಲಾಯಿತು. ಮಧ್ಯಕಾಲೀನ ಸಂದರ್ಭದಲ್ಲಿಯಾ 
ಇದು ವ್ಯಕವಾಗಿದೆ.*" ಮಧ್ಯಕಾಲೀನ ಸಂದರ್ಭದಲ್ಲಿ ಸಾಮಾನ್ಯ ಜನರಲ್ಲದೆ ಅರಸ, ಅರಸಿಯರು, ಸಾಮಂತರು ಕೂಡಾ 
ಗೋವುಗಳನ್ನುಸಾಕುತಿದ್ದರು. ಇವರೆಲ್ಲತಮ್ಮದೆ ಆದ ಗೋಮಂಡಲ ಹೊಂದಿದ್ದು ಅವುಗಳ ಪಾಲನೆಗೆ ಮತ್ತುರಕ್ಷಣೆಗೆ 
ಸೂಕ್ತ ವ್ಯವಸ್ಥೆ ಮಾಡುತ್ತಿದ್ದರು. "ವಡ್ಡಾರಾಧನೆ'ಯ ಸುಕುಮಾರ ಸ್ವಾಮಿಯ ಕಥೆಯ ಸಂದರ್ಭದಲ್ಲಿ ಈ ಕುರಿತು 
ಉಲ್ಲೇಖವಿದೆ. ಸಾಮಾನ್ಯವಾಗಿ ನಾಡಿನ, ಮಂಡಲದಗಳ ಅಡಳಿತ ಕೇಂದ್ರಗಳಿಗೆ ಸಮೀಪವಾಗಿರುವ ಗ್ರಾಮಗಳ ಮತ್ತು 
ಅಗ್ರಹಾರಗಳೆ ಮೇಲೆ ದಾಳಿಮಾಡಿ ತುರು ಅಪಹರಿಸಲಾಗುತಿತ್ತು, ಇದರಿಂದ ನಾಡು, ಮಂಡಲ ಮತ್ತು ಆಗ್ರಹಾರಗಳ 
ಗೋಮಂಡಲಗಳು ಅಥವಾ ತುರುಹಟ್ಟಿಗಳು ಅವುಗಳ ನೆರೆಯ ಗ್ರಾಮಗಳಲ್ಲಿ ಇದ್ದುದು ಸ್ಪಷ್ಠವಾಗುತದೆ. 

ತುರುಗೋಳ್‌ ಪ್ರಕರಣಗಳನ್ನು ಕೇವಲ ಯುದ್ಧಕ್ಕೆ ಎಳೆಯುವ ತಂತ್ರವೆನ್ನಲಾಗದು. ಡಾ. ರಾಜಾರಾಮ 
ಹೆಗಡೆಯವರು ತಮ್ಮ ಇತ್ತೀಚಿನ ಅಪ್ರಕಟಿತ ಲೇಖನವೊಂದರಲ್ಲಿ ತುರುಗೋಳ್‌ ದಾಳಿಗಳ ಹಿಂದಿರುವ ಆರ್ಥಿಕ 
ಹಿನ್ನಲೆ ಮತ್ತು ಉದ್ದೇಶಗಳನ್ನು ವಿಶ್ಲೇಷಿಸಿರುವರು. ತುರುಗೋಳ್‌ನ ಮುಖ್ಯ ಉದ್ದೇಶವೇ ಗೋಸಂಪತಿನ ಸಂಗ್ರಹ. 
ಬಹುತೇಕ ತುರುಗೋಳ್‌ ವೀರಗಲ್ಲುಶಾಸನಗಳು ಇದನ್ನು ಸ್ಪಷ್ಟಪಡಿಸಿವೆ. ತುರುಗೋಳ್‌ ಸಂದರ್ಭದಲ್ಲಿ ತುರುಗಳನ್ನು 
ಹೊರತು ಪಡಿಸಿ ಬೇರೆ ಯಾವುದೇ ವಸುಗಳನ್ನು ದಾಳಿಕಾರರು ದೋಚಿದ ಉಲ್ಲೇಖಗಳಿಲ್ಲ ಮಧ್ಯಕಾಲೀನ ಅರಸರಿಗೆ 
ಮತ್ತುಅಧಿಕಾರಿಗಳಿಗೆ ಗೋಸಂಪತಿನ ಸಂಗ್ರಹಕ್ಕೆ ತುರುಗೋಳ್‌ ಒಂದು ಸಾಮಾನ್ಯ ವಿಧಾನವಾಗಿದ್ದಿತು. ಈ ತುರುಗೋಳ್‌ 


ಪ್ರಕರಣಗಳುಕ್ರಿ.ಶ. ೧೦ನೇ ಶತಮಾನದ ಮಧ್ಯಭಾಗದಿಂದ ಕಾಣಿಸಿಕೊಳ್ಳುತವೆ. ಕ್ರಿ.ಶ. ೧೧ನೇ ಶತಮಾನದಲ್ಲಿ ಅವುಗಳ 
೫೪ 


ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಿ೧೨ ನೇ ಶತಮಾನದವೇಳೆಗೆ ಉಛ್ಛಾ $ಯಸ್ಥಿತಿ ತಲುಪಿತು. ೧೩ ನೇ ಶತಮಾನದಲ್ಲಿ 
ಇದರ ಪ್ರಮಾಣವು ಇಳಿಯತೊಡಗಿ ೧೪ ನೇ ಶತಮಾನದ ವೇಳೆಗೆ ಇಂತಹ ಪ್ರಕರಣಗಳು 
ಅಪರೂಪವಾಗತೊಡಗಿದವು. ಅಲ್ಲದೇ ತುರುಗೋಳ್‌ ಪ್ರಕರಣಗಳು ಕಂಡು ಬರುವ ಪ್ರದೇಶಗಳಲ್ಲಿ ಗೋಸಾಸ 
(ಗೋಸಹಸ್ರದಾನ) ಶಿಲ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಈ ಗೋಸಾಸ ಶಿಲ್ಪಗಳು ಕ್ರಿ.ಶ. ೮ರಿಂದ ೧೦ 
ನೇ ಶತಮಾನದ ಅವಧಿಗೆ ಸೇರಿದವುಗಳಾಗಿವೆ. ಇದರಿಂದ ಸಷ್ಠವಾಗುವ ಅಂಶವೆಂದರೆ ಈ ಪ್ರದೇಶದಲ್ಲಿ ಕ್ರಿ. ಶ.ಲರಿಂದ 
೧೦ ನೇ ಶತಮಾನದವರೆಗೆ ಯಥೇಚ್ಛವಾದ ಗೋಸಂಪತ್ತುಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ದಾನ ನೀಡಲಾಗುತಿತ್ತು 
ಆದರೆ ೧೦ ನೇ ಶತಮಾನದ ಮಧ್ಯಭಾಗದಿಂದ ದಾನ ನೀಡುವುದು ಕೊನೆಗೊಂಡು ಅದರ ಬದಲಿಗೆ ಗೋವುಗಳನ್ನು 
ವಶಪಡಿಸಿಕೊಳ್ಳುವುದು ಆರಂಭವಾಯಿತು. ಬಹುಶಃ ಈವೇಳೆಗೆ ಗೋವುಗಳ ಕೊರತೆ ಕಂಡು ಬಂದಿರಬೇಕು. ಪಶು 
ಸಂಗೋಪನಾ ಅರ್ಥವ್ಯವಸ್ಥೆಯಿಂದ ಕೃಷಿ ಅರ್ಥವ್ಯವಸ್ಥೆಯ ಕಡೆಗೆ ಮಧ್ಯಕಾಲೀನ ಕರ್ನಾಟಕವು ಸಾಗಿದ್ದುಹಾಗೂ 
ವಸತಿ ನೆಲೆಗಳ ವಿಸರಣೆಯು ಇದಕ್ಕೆ ಕಾರಣವಿರಬಹುದು. ಕ್ರಮೇಣ ಕೃಷಿಯ ವಿಸರಣೆಯು ಅಧಿಕಗೊಂಡಂತೆ ಅದಕ್ಕೆ 
ಪೂರಕವಾಗಿ ಗೋಸಂಪತ್ತು ಅಗತ್ಯವಾಯಿತು. ಈ ಸಮಸ್ಯೆಯಿಂದಾಗಿ "ತುರುಗೋಳ್‌' ರೂಪುಗೊಂಡು ೧೩ ನೇ 
ಶತಮಾನದವರೆಗೆ ಪ್ರಾಮುಖ್ಯತೆ ಪಡೆಯಿತು. ೧೪ ನೇ ಶತಮಾನದ ವೇಳೆಗೆ ತುರುಗೋಳ್‌ ಪ್ರಕರಣಗಳು 
ಅಪರೂಪವಾಗಲು ಗೋಸಂಪತಿನ ಸಮಸ್ಯೆ ಬಗೆಹರಿಯಿತೇ? ಅಥವಾ ಗೋಸಂಪತಿನ ಕೊರತೆ ಮತ್ತು ಕೃಷಿ ವ್ಯವಸ್ಥೆಯ 
ಬೇಡಿಕೆಯ ಮಧ್ಯೆ ಸಮತೋಲನವನ್ನು ಸಾಧಿಸಲಾಯಿತೇ? ಎಂಬುದು ಹೆಚ್ಚಿನ ಸಂಶೋಧನೆಗೆ ಒಳಪಡಬೇಕಾದ 
ವಿಷಯವೆಂದು ಡಾ. ರಾಜಾರಾಮ ಹೆಗಡೆಯವರ ಅಭಿಪ್ರಾಯವಾಗಿದೆ. 

ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲವ್ಯಾಪಿಯಲ್ಲಿ ಸುಮಾರು ೧೦೭ ತುರುಗೋಳ್‌ ಪ್ರಕರಣಗಳು ಶಾಸನಗಳಲ್ಲಿ 
ಉಲ್ಲೇಖಿಸಲ್ಪಟ್ಟಿವೆ. ಅವುಗಳಲ್ಲಿ ೮ ಪ್ರಕರಣಗಳ ಕಾಲವನ್ನು ಸ್ಪಷ್ಠವಾಗಿ ಸೂಚಿಸಲು ಸಾಧ್ಯವಾಗಿಲ್ಲ, ಉಳಿದವುಗಳಲ್ಲಿ 
ಕ್ರಿ.ಶ. ೧೦ ನೇ ಶತಮಾನದ ಅವಧಿಗೆ ೬ ಪ್ರಕರಣಗಳು, ಕ್ರಿ.ಶ. ೧೧ನೇ ಶತಮಾನದ ಅವಧಿಗೆ ೧೯ ಪ್ರಕರಣಗಳು, 
ಕ್ರಿ.ಶ. ೧೨ ನೇ ಶತಮಾನದ ಅವಧಿಗೆ ೪೭ ಪ್ರಕರಣಗಳು ಮತ್ತು ಕ್ರಿ.ಶ. ೧೩ ನೇ ಶತಮಾನಕ್ಕೆ ೨೭ ಪ್ರಕರಣಗಳು 
ಸೇರಿವೆ. ಇದರಿಂದಾಗಿ ಅಧ್ಯಯನದ ಪ್ರದೇಶದಲ್ಲಿ ಕ್ರಿ.ಶ. ೧೧ರಿಂದ ೧೩ನೇ ಶತಮಾನದ ಸಂದರ್ಭದಲ್ಲಿ ತುರುಗೋಳ್‌ 
ದಾಳಿಗಳು ಪದೇ ಪದೇ ನಡೆಯುತಿದ್ದುದು ಕಂಡುಬರುತದೆ. ಮುಂದಿನ ಪುಟದಲ್ಲಿ ನೀಡಿರುವ ರೇಖಾನಕ್ಷೆಯು 
ತುರುಗೋಳ್‌ ಪ್ರಮಾಣದ ಏರಿಳಿತವನ್ನು ಸ್ಪಷ್ಟನಡಿಸುತದೆ. ಅನುಬಂಧ ೧ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು 


ಕಾಲವ್ಯಾಪಿಗೆ ಸೇರಿದ ತುರುಗೋಳ್‌ ಪ್ರಕರಣಗಳು ನಡೆದ ಸ್ಥಳಗಳ ಪಟ್ಟಿಯನ್ನು ನೀಡಿದೆ. 


೫೫ 


ತುರುಗೋಳ್‌ ಪ್ರಕರಣಗಳ ಏರಿಳಿತವನ್ನುತೋರಿಸುವ ನಕ್ಷೆ 


ತುರುಗೋಳ್‌ ಪ್ರಕರಣಗಳ ಸಂಖ್ಯೆ 


10 11 12 13 
ಕಾಲ ಶತಮಾನಗಳಲ್ಲಿ 


ಮಧ್ಯಕಾಲೀನದ ಕೆಲವು ಅರಣ್ಯವಾಸಿ ಜನವರ್ಗಕ್ಕೆ ತುರುಗಳವು ಒಂದು ಜೀವನೋಪಾಯ ಮಾರ್ಗ, 
ಗ್ರಾಮಗಳಿಗೆ, ತುರುಪಟ್ಟಿಗಳಿಗೆ ದಾಳಿ ಮಾಡಿ ತುರುಗಳನ್ನುಕದಿಯುವುದು ಅವುಗಳಿಗೆ ಅನಿವಾರ್ಯವಾದ ವೃತ್ತಿ ಇದನ್ನು 
ಸಮಾಜ ವಿರೋಧಿ ಕೃತ್ಯವೆಂದು ಹೇಳಲಾಗಿದ್ದರೂ, ಅರಣ್ಯವಾಸಿ ಸಮಾಜದಲ್ಲಿಇದು ಅಂಗೀಕೃತವಾದುದು. ಅಧ್ಯಯನದ 
ಪ್ರದೇಶದಲ್ಲಿಮುಖ್ಯವಾಗಿ ಬೇಡ ಮತ್ತುಮಲೆಪರೆಂಬ ಎರಡು ಪಂಗಡಗಳು ತುರುಗಳವಿನಲ್ಲಿ ತೊಡಗಿದ್ದುದನ್ನು ಶಾಸನಗಳು 
ಉಲ್ಲೇಖಿಸಿವೆ. ಆದರೆ ಅಂತಹ ಪ್ರಕರಣಗಳ ಸಂಖ್ಯೆ ಅಧಿಕವಾಗಿಲ್ಲ, 

ಕ್ರಿ.ಶ. ೯೫೪ ರ ಸೊರಬ ತಾಲ್ಲೂಕಿನ ಚಿಕ್ಕ ಜೌಟಿಗ್ರಾಮದ ವೀರಗಲ್ಲು ಶಾಸನವು ಉಲ್ಲೇಖಿಸಿರುವಂತೆ 
ಬೇಡಕಳ್ಳರು ಅಲ್ಲಿನ ತುರು ಅಪಹರಣ ಮಾಡಲು ಬಂದಾಗ ಗಾವುಂಡ ನೋರ್ವನು ತುರುಗಳ ರಕ್ಷಣೆಗಾಗಿ ಪ್ರಾಣತ್ಯಾಗ 
ಮಾಡಿದನು.” ಕ್ರಿ.ಶ. ೯೬೫ ರಲ್ಲಿ ಇದೇ ತಾಲ್ಲೂಕಿನ ಬೆಟ್ಟದ ಕೂರಲಿಗೆ ಬೇಡರು ದಾಳಿ ಮಾಡಿ ತುರುಗಳನ್ನು 
ಅಪಹರಿಸಿದ್ದರು.” ೧೦೯೨ರಲ್ಲಿನಾಗರಖಂಡಕ್ಕೆ ಸೇರಿದ ತ್ರಿಪುರಾಂತಕ ದೇವರಿಗೆ ಬಿಟ್ಟಕಿರಿಯ ಮಾಗುಂಡಿ ಗ್ರಾಮಕ್ಕೆ 
ಮಲಪರು ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದರು. ಕ್ರಿ.ಶ. ೧೨೨೨ರಲ್ಲಿ ಮಲೆಪರು ಕರಿನೆಲೆಗೆ ನುಗ್ಗಿ ತುರು 
ಅಪಹರಿಸಿದರು.” ಹೀಗೆ ಹಲವು ಉಲ್ಲೇಖಗಳಿವೆ. ಇದರಿಂದಾಗಿ ಮಧ್ಯಕಾಲೀನ ರಾಜ್ಯವ್ಯವಸ್ಥೆಯು ಅಷ್ಟೇನು 
ರಕ್ಷಣಾತ್ಕಕವಾಗಿರಲಿಲ್ಲವೆಂಬುದು ಹಾಗೂ ತುರುಗಳವು ಅಂದಿನ ಸಂಘರ್ಷಗಳಲ್ಲಿ ಒಂದು ವಿಧವಾಗಿದ್ದುದು 
ಸ್ಪಷ್ಟವಾಗುತೆದೆ. ತುರುಗಳವುಗಳಲ್ಲಿ ರಕ್ಷಣೆಗಾಗಿ ಹೋರಾಡಿ ಮೃತರಾದವರಿಗೆ ಸ್ನಾರಕವನ್ನು ನಿರ್ಮಿಸಿರುವಂತೆ, 
ತುರುಗಳುವಿನಲ್ಲಿ ಭಾಗಿಯಾದವರಿಗೂ ಸ್ಥಾರಕಗಳನ್ನುನಿರ್ಮಿರಿಸಿರುವುದುಂಟು. 


[2 


೫೬ 


ಹೀಗೆ ಅಧಿಕಾರ, ಸಂಪತ್ತುಅಥವಾ ಆದಾಯ, ಸೇವೆ ಮತ್ತು ನಿಷ್ಕೆ ಬಿರುದುಗಳು, ಆನೆ ಹಾಗೂ ನಾಡು ಅಥವಾ 
ಭೂಮಿಗಾಗಿಯೇ ಯುದ್ಧಗಳು ನಡೆದಿರುವುದನ್ನು ಶಾಸನಗಳು ಸ್ಪಷ್ಟಪಡಿಸಿವೆ. ಕಾರಣಗಳನ್ನು ಉಲ್ಲೇಖಿಸದೇ ಆದ 
ದಾಳಿಗಳು ಅಪಾರ ಸಂಖ್ಯೆಯಲ್ಲಿವೆ. ಅವುಗಳು ಲೂಟಿಗಾಗಿ, ಗಡಿಯ ಸಮಸ್ಯೆಯಿಂದಾಗಿ ರಾಜ್ಯ ವಿಸರಣೆಯ 
ಕಾರಣಗಳಿಂದಾಗಿ ನಡೆದಿರಬಹುದು. ಪರಸ್ಸರ ವಿರೋಧ ಹಾಗೂ ಮುನಿಸು ಕೂಡಾ ಯುದ್ಧಕ್ಕೆ ಕಾರಣವಾಗಿದೆ. ಕ್ರಿ.ಶ. 
೧೧೭೭ ರ ಸೊರಬ ತಾಲ್ಲೂಕಿನ ವೀರಗಲ್ಲು ಶಾಸನವು “ಗುತ್ತಿಯ ಮಲದೇವನ ರಾಣಿ ಪದುಮಲದೇವಿಯು 
ಸೋಯಿದೇವನನ್ನು (ನಾಗರಖಂಡ) ವಿರೋಧಿಸಿ ಕುಪಟೂರಿಗೆ ದಾಳಿ ಮಾಡಿ ದನಗಳನ್ನು ಅಪಹರಿಸಿದಳೆಂದು” 
ಉಲ್ಲೇಖಿಸಿದೆ.” ಇದೇ ತಾಲ್ಲೂಕ್ತಿನಕ್ರಿ.ಶ. ೧೨೨೫ಕ್ಕೆ ಸೇರಿದ ವೀರಗಲ್ಲುಶಾಸನದಲ್ಲಿ; “ಉದ್ದರೆಯ ಅರಿಯನಾಕ್ಕ(ಯ್ಛ)ರು 
ಮುನಿದು ಕೊರಕೋಡಿಗೆ ದಾಳಿ ಮಾಡಿ ದನಗಳನ್ನು ಅಪಹರಿಸಿದ ಉಲ್ಲೇಖವಿದೆ.” ಹೀಗೆ ಸಮಕಾಲೀನ ಶಾಸನಗಳಲ್ಲಿ 
ಉಲ್ಲೇಖಿಸಲ್ಪಟ್ಟ ಯುದ್ದದ ಕಾರಣಗಳನ್ನು ನೋಡಬಹುದಾಗಿದೆ. 
3.೨, ಯುದ್ದದ ವಿಧಗಳು: 

ಯುದ್ಧಗಳಲ್ಲಿ ವಿವಿಧ ವಿಧಗಳಿವೆ. ಯುದ್ದದ ಸ್ವರೂಪ, ನೆಲೆ ಮತ್ತು ಯಾರು ಯಾರ ನಡುವೆ ಯುದ್ಧವು 
ನಡೆಯಿತೆಂಬ ಆಧಾರಗಳ ಮೇಲೆ ಯುದ್ಧದ ವಿಧಗಳನ್ನುವರ್ಗೀಕರಿಸಬಹುದು. ಪ್ರಾಚೀನ ಭಾರತೀಯ ಯುದ್ಧಗಳಲ್ಲಿ 
ಸಾಮಾನ್ಯವಾಗಿ ಧರ್ಮಯುದ್ದಮತ್ತು ಕೂಟಯುದ್ದಗಳೆಂಬ ಎರಡು ವಿಧಗಳಿವೆ. ಇದು ನೈತಿಕತೆ ಮತ್ತು ಧರ್ಮದ 
ದೃಷ್ಟಿಕೋನದಿಂದ ಕೂಡಿದ್ದಾಗಿದೆ. ಇನ್ನೊಂದು ವರ್ಗೀಕರಣವಿದೆ ಅದೆಂದರೆ ಧರ್ಮ ವಿಜಯ, ಅಸುರವಿಜಯ ಮತ್ತು 
ಲೋಭವಿಜಯಗಳೆಂದು, ಉಪಯೋಗಿಸಿದ ಆಯುಧಗಳನ್ನಾಧರಿಸಿ ದೈವ, ಮನುಷ್ಯ ಮತ್ತು ಅಸುರವೆಂಬ ವಿಧಗಳನ್ನು 
ಮಾಡಲಾಗಿದೆ. ಮಾನವ ಧರ್ಮಶಾಸ್ತ್ರ (ಮನು ಧರ್ಮಶಾಸ್ತ್ರ) ದಲ್ಲಿ ಭೂಮಿ, ಗುಡ್ಡ ಅರಣ್ಯ ಹಾಗೂ ಸಾಗರ 
ಅಥವಾ ಸಮುದ್ರದ ಯುದ್ದಗಳೆಂದು ವರ್ಗೀಕರಿಸಲಾಗಿದೆ.” ಇದು ಯುದ್ಧ ನೆಲೆಯನ್ನಾಧರಿಸಿದ ವರ್ಗೀಕರಣವಾಗಿದೆ. 
ಮಧ್ಯಕಾಲೀನದ ಕೃತಿ ಮಾನಸೋಲ್ಲಾಸದಲ್ಲಿ ಎಂಟು ವಿವಿಧ ಯುದ್ದಗಳನ್ನು ಹೆಸರಿಸಲಾಗಿದೆ. ಅದರಲ್ಲಿನ ಯುದ್ಧದ 
ವರ್ಗೀಕರಣವು ಯುದ್ದದ ಕಾರಣಗಳನ್ನಾಧರಿಸಿದೆ.** ರನ್ನನು ತನ್ನಗದಾಯುದ್ದದಲ್ಲಿ “ತುರುಗೋಳ್‌, ಪೆಣ್ಣುಯ್ಯಲ್‌, 
ಎಣ್‌ವೆಸ (ಸ್ವಾಮಿಕಾರ್ಯ) ನೆಂಟನೆಡಟ ಹಾಗೂ ಊರಳಿವು” ಎಂಬ ಯುದ್ಧಗಳನ್ನು ಹೆಸರಿಸಿದ್ದಾನೆ.”" ಯುದ್ಧದ 
ನೆಲೆಯನ್ನು ಆಧರಿಸಿ, ಅಧ್ಯಯನ ಪ್ರದೇಶದ ವ್ಯಾಪ್ತಿಯಲ್ಲಿ ನಡೆದ ಯುದ್ದಗಳನ್ನು ಬಯಲಯುದ್ದಗಳು ಮತ್ತು 
ಕೋಟಿೆಕಾಳಗಗಳೆಂದು ವರ್ಗೀಕರಿಸಬಹುದು. ಯುದ್ದವು ಯಾರ ನಡುವೆ ನಡೆಯಿತು? ಎನ್ನುವುದನ್ನು ಆಧರಿಸಿ, 
ಚಕ್ರವರ್ತಿಗಳ ನಡುವಿನ ಯುದ್ಧ ಮಹಾಮಂಡಳೇಶ್ವರರ ನಡುವಿನ ಯುದ್ದ ನಾಡ ಪ್ರಭುಗಳ ನಡುವಿನ ಯುದ್ಧ 
ಗ್ರಾಮ-ಗ್ರಾಮಗಳ ನಡುವಿನ ಯುದ್ಧ ಗ್ರಾಮ ಮತ್ತುಅಗ್ರಹಾರಗಳ ನಡುವಿನ ಯುದ್ದಹಾಗೂ ಅಗ್ರಹಾರಗಳ ಮೇಲಿನ 
ಯುದ್ಧಗಳೆಂದು ವರ್ಗೀಕರಿಸಬಹುದು. 


೫೭ 


“ಯುದ್ದ ಪ್ರಬೇಧಗಳಲ್ಲಿ ಒಂದೊಂದು ಇನ್ನೊಂದರಿಂದ ಭಿನ್ನವೆಂದೂ ಎಲ್ಲವನ್ನು ಗೆರೆ ಎಳೆದು 
ಬೇರ್ಪಡಿಸಬಹುದೆಂದು ಭಾವಿಸಬಾರದು. ಒಂದರ ಜೊತೆಯಲ್ಲಿ ಇನ್ನೊಂದು ಬೆರೆತಿರಬಹುದು” ಎಂದು ಡಾ: 
ಎಂ.ಚಿದಾನಂದ ಮೂರ್ತಿಯವರು ಅಭಿಪ್ರಾಯಿಸಿದ್ದಾರೆ. ಇದು ಸರಿಯಾದ ಅಭಿಪ್ರಾಯವಾಗಿದೆ. ಶಾಸನಗಳನ್ನು 
ಗಮನಿಸಿದರೆ ತುರುಗೋಳ್‌ ಮತ್ತುಪೆಣ್ಣುಯ್ಯಲ್‌ ಪ್ರಸಂಗಗಳು ಒಟ್ಟಿಗೆ ನಡೆದಿರುವುದನ್ನು” ಊರಳಿವು ಪ್ರಸಂಗದಲ್ಲಿ 
ತುರುಗೋಳ್‌ ಸೇರಿಕೊಂಡಿರುವುದನ್ನು ಹಾಗೂ ಒಂದೇ ಪ್ರಸಂಗದಲ್ಲಿ ತುರುಗೋಳ್‌, ಪೆಣ್ಣುಯ್ಯಲ್‌ ಮತ್ತು 
ನೆಂಟನೆಡರ್‌ಗಳು ಸೇರಿಕೊಂಡಿರುವುದು"” ಕಂಡುಬರುತ್ತದೆ. ಹೀಗಾಗಿ ಯುದ್ದದಕಾರಣ ಮತ್ತು ಸ್ವರೂಪವನ್ನಾಧರಿಸಿ 
ವರ್ಗೀಕರಣ ಸುಲಭವಾದುದಲ್ಲವೆನ್ನಬಹುದು. ಇಲ್ಲಿ ಅಧ್ಯಯನದ ಪ್ರಾದೇಶಿಕ ವ್ಯಾಪ್ತಿ ಮತು ಕಾಲದಲ್ಲಿ ನಡೆದ 
ಯುದ್ಧಗಳನ್ನಾಧರಿಸಿ ಕೆಲವು ವಿಧಗಳನ್ನು ವಿಶ್ಲೇಷಿಸಲಾಗಿದೆ. ಈ ಹಂತದಲ್ಲಿ ಯುದ್ಧಗಳ ಶೈಲಿ ಮತ್ತು ಸ್ವರೂಪವನ್ನು 
ವಿಶ್ಲೇಷಿಸಿರುವುದಿಲ್ಲ, 
ತುರುಗೋಳ್‌ 

ತುರುಗೋಳ್‌ಗಳನ್ನು "ಹುಯ್ಯಲು' ಅಥವಾ "ಪುಯ್ಯಲು' ಎಂದು ಹೆಸರಿಸಲಾಗಿದೆ.“ ವೈರಿಗಳು ಗೋವುಗಳ 

ಅಪಹರಣಕ್ಕೆ ಬಂದ ಸಂದರ್ಭದಲ್ಲಿ ಗೋವಳೆರು ಸಹಾಯಕ್ಕಾಗಿ ಹುಯ್ಯಲೆಬ್ಬಿಸುತಿದ್ದುದರಿಂದ ಈ ಹೆಸರು ಬಂದಿದೆ. 
“ತುರುಗೋಳ್‌' ಸಣ್ಣಪ್ರಮಾಣದ ಯುದ್ಧವಾಗಿದೆ. ಪ್ರಧಾನವಾಗಿ ಆರ್ಥಿಕ ಉದ್ದೇಶಗಳಿಗಾಗಿ ನಡೆದಿದೆ. ಈಗಾಗಲೇ 
ಆರ್ಥಿಕ ಹಿನ್ನಲೆಯಲ್ಲಿಯುದ್ದದ ಕಾರಣವಾಗಿ ತುರುಗಳವು ಪ್ರಸಂಗವನ್ನು ವಿವರಿಸಲಾಗಿದೆ. 

ನಾಡಿನ ಅಧಿಕಾರಿಗಳು, ಮಹಾಮಂಡಳೇಶ್ವರರು ಮತ್ತುಚಕ್ರವರ್ತಿಗಳು ಇಲ್ಲವೇ ಅವರ ಅಧಿಕಾರಿಗಳು "ತುರು 


ಅಪಹರಣಗಳನ್ನು' ಮಾಡಿದ್ದಾರೆ. ಅಂತಹ ಅನೇಕ ಪ್ರಸಂಗಗಳು ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಶೆ. ೧೦೦೭ರಲ್ಲಿ 


ಕ್ರಿ 
ಸಾಂತಳಿಗೆ ಸಾವಿರದ ಅರಸ ಒಡ್ಗಮನು ತಾನಗುಂದಕ್ಕೆ ದಾಳಿ ಮಾಡಿ ತುರು ಅಪಹರಿಸಿದನು." ಕ್ರಿ.ಶ. ೧೦೩೨ ರಲ್ಲಿ 
ಪೆರ್ಗಡೆ ಮಾದಿಯಣ್ಣನು ಬನವಾಸಿಯ ಕದಂಬ ನಾರಾಯಣನ ಮೇಲೆ ದಾಳಿ ಮಾಡಿದಾಗ, ಸಾಂತಯನೆಂಬಾತನು 
ಗುಡವಿಯ ತುರುಗಳನ್ನು ಅಪಹರಿಸಿದನು. ಈ ಘಟನೆಗೆ ಸಂಬಂಧಿಸಿದಂತೆ ಐದು ವೀರಗಲ್ಲುಗಳು ದೊರೆತಿವೆ. 
ಸಾಂತಾರರ ಸಿಂಗಿದೇವರಸನೆಂಬ ಮಹಾಮಂಡಳೇಶ್ವರನು ಹಿರಿಯ ಜಂಬೂರು ಮತ್ತು ಜಿಡ್ಮುಳಿಗೆ ಎಪ್ಪತ್ರರ ಬಾಡ 
ಮಾಯಿಲೆಯ ತುರುಗಳನ್ನು ಅಪಹರಿಸಿದನು."” ಕ್ರಿ.ಶ. ೧೧೩೩ ರಲ್ಲಿ ಮಹಾಮಂಡಳೇಶ್ವರ ಕಾವದೇವನು, 
ಮಹಾಮಂಡಳೇಶ್ವರ ಎಕ್ಕಲರಸನಿಗೆ ಸೇರಿದ ಗ್ರಾಮವೊಂದರ ತುರುಗಳನ್ನು ಅಪಹರಿಸಿದನು." ಸೊರಬದ 
ಕೊರಕೋಡಿನ ಎರಡು ಶಾಸನಗಳು "ತುರುಗೋಳ್‌' ಕುರಿತು ವಿಸೃತ ವಿವರಣೆ ನೀಡಿವೆ. ಜಗದೇವರಸನ ಆದೇಶದಂತೆ 
ಮದಸಾಲೆ ಕಾಳರಸನು ಈ ಗ್ರಾಮದ ತುರುಗಳನ್ನು ಅಪಹರಿಸಿದಾಗ ಅಲ್ಲಿನ ಗಾವುಂಡರು ಪ್ರತಿಭಟಿಸಿದ್ದನ್ನು ಶಾಸನಗಳು 
ವಿವರಿಸಿವೆ." ಕುಪಟೂರು ಅಗ್ರಹಾರದ ಮೇಲೆ ನಡೆದ ಕ್ರಿ.ಶ. ೧೧೭೭ ರ ದಶರಥ ದಂಡನಾಥನ ದಾಳಿ, ಕ್ರಿ.ಶ. 


೫೮ 


೧೨೩೭ ರಲ್ಲಿ ಗುತ್ತಿಯ ಸೋವಿದೇವನ ದಾಳಿ ಹಾಗೂಕ್ರಿ.ಶ. ೧೨೮೩ ರಲ್ಲಿ ಬೊಮ್ಮಿಸೆಟ್ಟಿಯು ಮಾಡಿದ ದಾಳಿ ಇವೆಲ್ಲವು 
ತುರುಗೋಳ್‌ ಆಗಿದ್ದವು. ಕ್ರಿ.ಶ. ೧೨೬೬ ರಲ್ಲಿ ಹೊಯ್ತಳರ ಮೂರನೇ ನರಸಿಂಹನ ಸೇನಾನಿ ಸಂಗನು ಹಿರಿಯ 
ಹಣಜೆಗೆ ದಾಳಿ ಮಾಡಿ ತುರು ಅಪಹರಿಸಿದನೆಂದು ಹೊಸಗುಂದದ ವೀರಗಲ್ಲು ಶಾಸನವೊಂದು ತಿಳಿಸುತದೆ." ಈ 
ಪ್ರದೇಶದಲ್ಲಿ ದೊರೆತ ಒಂದೇ ಒಂದು ತುರುಗೋಳ್‌ ಶಾಸನ ಇದಾಗಿದೆ. 

ತುರುಗೋಳ್‌ನಲ್ಲಿ ವಶಪಡಿಸಿಕೊಂಡ ತುರುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತಿದ್ದರೆನ್ನಲಾಗಿದೆ. ಅವುಗಳನ್ನು 
ಕೊಂದ ಅಥವಾ ಘಾಸಿಗೊಳಿಸಿದ ಬಗ್ಗೆ ಶಾಸನ ಉಲ್ಲೇಖಗಳಿಲ್ಲ, ತುರುಗೋಳ್‌ ಸಂದರ್ಭದಲ್ಲಿ ಹೋರಿಗಳನ್ನು 
ಅಪಹರಿಸಿದ ಪ್ರಕರಣವನ್ನು ಶಿಕಾರಿಪುರದ ಶಾಸನವೊಂದು ಉಲ್ಲೇಖಿಸಿದೆ. 

ತುರುಗೋಳ್‌ ಸಂದರ್ಭದಲ್ಲಿ ಗೋಪಾಲಕರು ಕೂಡಾ ಸಮರ್ಥವಾಗಿ ಪ್ರತಿಭಟಿಸುತಿದ್ದರೆಂದು 
ಪಂಪಭಾರತದಲ್ಲಿಹೇಳಿದೆ.5 ಆ ವಿವರಣೆಯಿಂದ ಗೋಪಾಲಕರಿಗೂ ಆಯುಧ ಬಳೆಕೆಯ ಜ್ಞಾನವಿದ್ದುದು ಸ್ಪಷ್ಟವಾಗುತದೆ. 
ಪಂಪಭಾರತ ಮತ್ತು ತುರುಗೋಳ್‌ ಶಾಸನಗಳ ಪಠ್ಯ ಮತ್ತು ಶಿಲ್ಪಗಳಿಂದ ಇದಕ್ಕಾಗಿ ಕುದುರೆಗಳನ್ನು ಬಳಸುತಿದ್ದುದು 
ತಿಳಿಯುತದೆ. ತುರುಗೋಳ್‌ ಪ್ರಕರಣಗಳಲ್ಲಿ ತುರು ರಕ್ಷಣೆಯಲ್ಲಿ ಭಾಗಿಯಾಗುತಿದ್ದವರು ಮತ್ತು ತೊಂದರೆಗೆ 
ಒಳೆಗಾಗುತ್ತಿದ್ದವರು ಗ್ರಾಮಗಳ ಕೃಷಿಕರೆ ಆಗಿರುತ್ತಿದ್ದರು. 

ತುರುಗೋಳ್‌ ಯುದ್ದಗಳು ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ ಮಂಡಲಗಳ ವ್ಯಾಪ್ತಿಯ 
ಎಲ್ಲಪ್ರದೇಶಗಳಲ್ಲಿನಡೆದಿಲ್ಲ, ಒಂದುನಿರ್ದಿಷ್ಟ ಪ್ರದೇಶದಲ್ಲಿಕೇಂದ್ರಿತವಾಗಿದೆ. ಅಧ್ಯಯನದ ಕಾಲಮತ್ತುಪ್ರಾದೇಶಿಕ 
ವ್ಯಾಪ್ತಿಯಲ್ಲಿ ದೊರೆತಿರುವ ತುರುಗೋಳ್‌ ಶಾಸನಗಳಲ್ಲಿ ಉಲ್ಲೇಖಿತವಾದ ಸ್ಥಳಗಳನ್ನು ನೋಡಿದಾಗ ಇದು 
ಸಷ್ಟವಾಗುತದೆ. ಅಧ್ಯಯನ ವ್ಯಾಪಿಗೆ ಪ್ರದೇಶಕ್ಕೆ ಸಂಬಂಧಿಸಿದ ತುರುಗೋಳ್‌ ಕೇಂದ್ರಗಳನ್ನು ನಕ್ಷೆ ಎರಡರಲ್ಲಿ 
ಗುರುತಿಸಲಾಗಿದೆ. ಅದನ್ನು ಗಮನಿಸಿದರೆ ಒಂದು ಪ್ರಾದೇಶಿಕ ಚೌಕಟ್ಟಿನೊಳಗೆ ಇರುವ ಯುದ್ದ ವೈವಿದ್ಯತೆಯ 
ಅರಿವಾಗುತ್ತದೆ. ಅಂದಿನ ಎಡೆನಾಡು ಎಪ್ಪತ್ತು ಜಿಡ್ಗುಳಿಗೆ ಮತ್ತುನಾಗರಖಂಡ ಎಪ್ಪತ್ತು ನಾಡುಗಳಲ್ಲಿ ಅಧಿಕ ಸಂಖ್ಯೆಯ 
ತುರುಗೋಳ್‌ ಯುದ್ದಗಳು ನಡೆದಿವೆ. ಸಾಂತಳಿಗೆ ಮತ್ತು ಹೊಸಗುಂದ ಪ್ರದೇಶಗಳಲ್ಲಿ ಅವುಗಳು ವಿರಳವಾಗಿವೆ. 
ಇಂದಿನ ಹೊಸನಗರ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ತುರುಗೋಳ್‌ ಶಾಸನಗಳು ಕಂಡುಬರುವುದಿಲ್ಲ ಸಾಗರ ತಾಲ್ಲೂಕಿನಲ್ಲಿ 


ಕೆಲವೇ ತುರುಗೋಳ್‌ ಶಾಸನಗಳು ಕಂಡುಬರುತವೆ. ಅವುಗಳಲ್ಲಿ ಎರಡು ಜಿಡ್ಗುಳಿಗೆ ನಾಡಿನಲ್ಲಿ ನಡೆದ ಹಾಗೂ ' 


ಒಂದು ಹಿರಿಯ ಹಣಜೆಯಲ್ಲಿ” ನಡೆದ ತುರುಗಳಿಗೆ ಸಂಬಂಧಿಸಿದುದಾಗಿದೆ. ಐದು ತುರುಗೋಳ್‌ ಶಾಸನಗಳು ಮಾತ್ರ 
ಸ್ಥಳೀಯ ತುರುಗಳವು ಪ್ರಕರಣಗಳಿಗೆ ಸಂಬಂಧಿಸಿದವುಗಳಾಗಿವೆ. ಹೊಸನಗರ ಮತ್ತುಸಾಗರ ತಾಲ್ಲೂಕುಗಳ ಪರಿಸರವು 
ಪಶುಪಾಲನೆಗೆ ಸೂಕವಾಗಿಲ್ಲ ಗೋಮಂಡಲಗಳು ನೆಲೆಗೊಳ್ಳಲು ಅಗತ್ಯವಾದ ಹುಲ್ಲುಗಾವಲಿನ ಪ್ರದೇಶವು ಇಲ್ಲಿರದೇ 
ಹೋದುದರಿಂದ ಗೋಮಂಡಲಗಳು ರೂಪುಗೊಳ್ಳಲಿಲ್ಲ ಮತ್ತು ಗೋವುಗಳಿಗಾಗಿ ನಡೆದ ಯುದ್ದಗಳು ವಿರಳವಾಗಿವೆ. 


೫೯ 


| 
| 
\ 


ಇಂದಿನ ಸೊರಬ ಮತ್ತು ಅದಕ್ಕೆ ಹೊಂದಿಕೊಂಡ ಶಿಕಾರಿಪುರ ಹಿರೇಕೆರೂರ್‌ ಮತ್ತು ಹಾನಗಲ್‌ ತಾಲ್ಲೂಕುಗಳ 
ಗ್ರಾಮಗಳು ಅರೆಮಲೆನಾಡು ಪ್ರದೇಶವಾಗಿದ್ದು, ಹುಲ್ಲುಗಾವಲು ಲಭ್ಯವಿದ್ದು ಪಶುಪಾಲನೆಗೆ ಯೋಗ್ಯವಾದುದಾಗಿದೆ. 
ಇಲ್ಲಿ ಹಿಂದಿನಿಂದಲೂ ಅಗ್ರಹಾರ ಮತ್ತು ಗ್ರಾಮಗಳಲ್ಲಿ ಗೋಮಂಡಲಗಳು ಅಥವಾ ತುರುಹಟ್ಟಿಗಳು ಇದ್ದುದನ್ನು 
ಮತ್ತು ಯಥೇಚ್ಛವಾಗಿ ಗೋವುಗಳನ್ನು ದಾನ ನೀಡುತ್ತಿದ್ದುದ್ದನ್ನು ಈ ಪ್ರದೇಶದಲ್ಲಿ ಕಂಡುಬರುವ "ಗೋಸಾಸೆ' (ಗೋ 
ಸಹಸ್ತ್ರದಾನ)ಶಿಲ್ಲಗಳು ಸಮರ್ಥಿಸುತವೆ. ಇಲ್ಲಿ ಪಶುಪಾಲನೆಯು ಪ್ರಧಾನ ಆರ್ಥಿಕ ಚಟುವಟಿಕೆಯಾಗಿದ್ಧಿತು. ಹೀಗಾಗಿ 
"ಗೋವುಗಳ ಅಪಹರಣ'ವು ಯುದ್ದದ ಪ್ರಧಾನ ವಿಧಗಳಲ್ಲಿ ಒಂದಾಯಿತು. ಸೊರಬ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ 
ಕಂಡುಬರುವಷ್ಟು ತುರುಗೋಳ್‌ ಶಾಸನಗಳು ಉಳಿದ ತಾಲ್ಲೂಕುಗಳ ವ್ಯಾಪ್ತಿಯಲ್ಲಿ ಕಂಡುಬರುವುದಿಲ್ಲ ಹೀಗಾಗಿ 
ತುರುಗೋಳ್‌ ಯುದ್ದಗಳು ಮಧ್ಯಕಾಲಿನ ಕರ್ನಾಟಕದ ಎಲ್ಲಾ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದ್ದಿತೆಂದು 
ಅಭಿಪ್ರಾಯಿಸುವುದು ಸರಿಯಲ್ಲ ಎನ್ನಬಹುದು. ಕೃಷಿ ಪ್ರಧಾನವಾದ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅವುಗಳು 
ವಿರಳವಾಗಿವೆ. 
ಪೆಣ್ಣುಯಲ್‌ 

ಸಾಮಾನ್ಯವಾಗಿ ತುರುಗೋಳ್‌ನ ಜೊತೆಗೆ ಪೆಣ್ಣುಯ್ಯಲ್‌ ಪ್ರಸಂಗಗಳು ಉಲ್ಲೇಖಿಸಲ್ಲಟ್ಟಿವೆ. ಸ್ಟೀಯರ 
ಉಡುಗೆಗಳನ್ನು ಕಳೆಚಿ ಅಪಮಾನಿಸಿ ಅಪಹರಿಸುವ ಸಂದರ್ಭದಲ್ಲಿ ಅವರುಗಳು ಸಹಾಯಕ್ಕಾಗಿ ಹುಯ್ಯಲಿಡುತ್ತಿದ್ದರು 
(ಮೊರೆಯಿಡುವುದು), ಇದರಿಂದಾಗಿ ಇದಕ್ಕೆ ಪೆಣ್ಣುಯ್ಯಲ್‌ ಎನ್ನಲಾಗಿದೆ. ಶಾಸನಗಳಲ್ಲಿ "ಪೆಂಡಿರುಡೆಯುರ್ಚಿದ' 
ಎಂದು ಉಲ್ಲೇಖಿಸಲ್ಪಟ್ಟಿದೆ. ತುರುಗೋಳ್‌ನ ಜೊತೆಗೆ ನಡೆದ ಪೆಂಡಿರುಡೆಯುರ್ಚಿದ ಪ್ರಸಂಗಗಳಲ್ಲಿ ಬಲಿಪಶುವಾದ 
ಸ್ತ್ರೀಯರು ಗೋಪಾಲಕರ ಸ್ತೀಯರಿರಬೇಕು. ಸ್ಪೀಯರನ್ನು ಅಪಮಾನಿಸಿ, ಕೆಣಕಿ ಯುದ್ಧಕ್ಕೆ ಳೆಯುವುದು ಒಂದು 
ಯುದ್ಧತಂತ್ರವಾಗಿದ್ದಿತು. ಯುದ್ಧದಿಂದ ಸ್ತೀಯರ ಮೇಲಾಗುತಿದ್ದ ನೇರ ಪರಿಣಾಮಕ್ಕೆ ಈ ಪ್ರಸಂಗಗಳು 
ಉದಾಹರಣೆಯಾಗಿವೆ. ಮಕ್ಕಳೆ ಸಹಿತ ಹೆಂಗಸರನ್ನು ಅಪಹರಿಸಿದ್ದನ್ನು ವೀರಗಲ್ಲು ಶಾಸನಗಳ ಶಿಲ್ಲಗಳು ಸೂಚಿಸುತ್ತವೆ. 
ಹೊಸಗುಂದ ಮತ್ತು ಬೆಳಗುಂಜಿಯ ವೀರಗಲ್ಲು ಶಾಸನ ಶಿಲ್ಲಗಳು ಇದಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಕ್ರಿ.ಶ. 
೧೦೧೬ ರಲ್ಲಿ ಸಂಡ ಗ್ರಾಮಕ್ಕೆ ದಾಳಿ ಮಾಡಿದ ವೈರಿಗಳು ಪೆಂಡಿರುಡೆಯುರ್ಚಿದಾಗ, ಕಮ್ಮಾರ ಬರ್ಮನೆಂಬಾತನು 
ರಕ್ಷಿಸಿ ಮೃತನಾದನೆಂದು ಶಿಕಾರಿಪುರದ ಶಾಸನವು ಉಲ್ಲೇಖಿಸಿದೆ. ಸೊರಬದ ಶಾಸನವೊಂದು ತಿಳಿಸುವಂತೆ ಪರ್ಮಾಡಿ 
ಸಾಂತರನುಕ್ರಿ.ಶ. ೧೧೨೭ ರಲ್ಲಿ ಈಸಾಪುರ ಕೋಟೆಗೆ ಮುತಿಗೆ ಹಾಕಿ, ಅಲ್ಲಿನ ಸ್ಪೀಯರ ಉಡುಗೆ ಕಳಚಿ ಅಪಮಾನಿಸಿದಾಗ 
“ಬಮ್ಮಸಾಂತರ' ನೆಂಬಾತನು ರಕ್ಷಣೆಗಾಗಿ ಹೋರಾಡಿದನು. ಅದೇ ತಾಲ್ಲೂಕಿನ ಇನ್ನೊಂದು ಶಾಸನವು ತಿಳಿಸುವಂತೆ 
ಕ್ರಿ.ಶ. ೧೧೮೩ ರಲ್ಲಿ ಬಲ್ಲಾಳನ ಕಡೆಯವರು ಹಿರೇ ಇಡಗೋಡಿಗೆ ದಾಳಿ ಮಾಡಿದಾಗ ಅಲ್ಲಿ ಪೆಂಡಿರುಡೆಯುರ್ಚಿ 
ಅಪಮಾನಿಸಿಲಾಯಿತು. “ ಇವುಗಳಲ್ಲದೆ ತುರುಗೋಳ್‌ ಸಂದರ್ಭದಲ್ಲಿ ಸ್ತೀಯರ ಮೇಲಾದ ದೌರ್ಜನ್ಯದ ಅನೇಕ 


೬೦ 


ಶಾಸನ ಉಲ್ಲೇಖಗಳಿವೆ. ವೃದ್ಧರು, ಸ್ಲೀಯರು, ಮಕ್ಕಳು, ಅಶಕ್ತರು ಮತ್ತು ಬಾಯಿಯಲ್ಲಿಹಲ್ಲು ಕಚ್ಚಿಕೊಂಡು ಶರಣಾಗತಿಯ 
ಸಂಕೇತ ನೀಡಿದವರ ಮೇಲೆ ದಾಳಿ ಮಾಡಬೌರದು ಎಂಬುದು ಪ್ರಾಚೀನವಾದ ಯುದ್ಧನಿಯಮ." ಆದರೆ ಈ 
ಸಂದರ್ಭದಲ್ಲಿ ಅದು ಪಾಲನೆಯಾಗುತ್ತಿರಲಿಲ್ಲ ಎಂಬುದಕ್ಕೆ ಪೆಂಡಿರುಡೆಯುರ್ಚುವ ಪ್ರಸಂಗಗಳು ಉತಮ 
ನಿದರ್ಶನಗಳಾಗಿವೆ. Rl 
ನೆಂಟನೆಡರ್‌: } ¥, | 
ಮಾನಸೋಲ್ಲಾಸದಲ್ಲಿ ಹೇಳಿದ "ಇಷ್ಟಜ' ಎಂಬ ಯುದ್ದವಿಧದ ಸ್ಥಳೀಯ ರೂಪ "ನೆಂಟನೆಡರ್‌'. ಬಂಧುಗಳು 
ಮತ್ತು ಆಪರಿಗೆ ತೊಂದರೆಯಾದಾಗ ಸಹಾಯ ಮಾಡುವುದಕ್ಕಾಗಿ ಹೋರಾಡುವುದು. ಇದಕ್ಕೆ ಶಾಸನೋಕ್ತ 
ನಿದರ್ಶನಗಳು ವಿರಳ. ಸೊರಬ ತಾಲ್ಲೂಕಿನ ಕೊರಕೋಡು ಗ್ರಾಮದ ಕ್ರಿ.ಶ. ೧೧೫೬ ರ ಎರಡು ತುರುಗೋಳ್‌ 
ಶಾಸನಗಳನ್ನೇ ಇದಕ್ಕೆ ಉದಾಹರಣೆ ಎನ್ನಬಹುದು.” ಮಹಾಮಂಡಳೇಶ್ವರ ಜಗದೇವರಸನ ಆದೇಶದಂತೆ ಮದಸಾಲೆಯ 
ಕಾಳರಸನು ಕೊರಕೋಡು ಗ್ರಾಮಕ್ಕೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದಾಗ, ಅದೇ ಗ್ರಾಮದ ಬಾವ ಗಾವುಂಡನ 
ಮಕ್ಕಳಾದ, ದೇವ ಗಾವುಂಡ ಮತ್ತು ಮಲ್ಲಗಾವುಂಡರು ತುರುಗಳನ್ನು ರಕ್ಷಿಸಲು ಹೋಗಿ ಶತ್ರುಗಳಿಂದ ಹತರಾದರು. 
ಆಗ ಅವರ ಕಿರಿಯ ಸಹೋದರ ಬೊಪಗಾವುಂಡನು ಮಹಾಮಂಡಳೇಶ್ವರ ಎಕ್ಸಲರಸನ ಸಹಾಯ ಪಡೆದು, ಶತ್ರುಗಳಿಂದ 
ಗೋವುಗಳನ್ನು ರಕ್ಷಿಸಿ, ಸಹೋದರರ ಅಂತ್ಯಕ್ರಿಯೆ ನಡೆಸುತ್ತಾನೆಂದು ಮೊದಲನೇ ಶಾಸನವು ತಿಳಿಸುತ್ತದೆ. ಇನ್ನೊಂದು 
ಶಾಸನ ಕೂಡಾ ಇದೇ ಪ್ರಸಂಗಕ್ಕೆ ಸಂಬಂಧಿಸಿದ್ದು, ವೀರ ಗಾವುಂಡ ಮತ್ತು ಮಲ್ಲಿಗಾವುಂಡರೆಂಬ ಸಹೋದರರು 
ಗೋವುಗಳ ರಕ್ಷಣೆಯಲ್ಲಿ ಮೃತರಾದಾಗ, ಶತ್ರುಗಳು ಅವರ ಮೃತದೇಹಗಳನ್ನು ಅಪಹರಿಸುತ್ತಾರೆ. ಆಗ ಅವರಕಿರಿಯ 
ಸಹೋದರ ಜೋದಗಾವುಂಡನು ಧಾವಿಸಿ, ಗೋವುಗಳನ್ನು ರಕ್ಷಿಸಿ, ಸಹೋದರರ ದೇಹಗಳನ್ನು ಹಿಂತಿರುಗಿ ತಂದು 
ಅಂತ್ಯಕ್ರಿಯೆಯನ್ನುಮಾಡುತಾನೆ. ಎರಡನೇ ಪ್ರಸಂಗದಿಂದ ವೀರರ ಮೃತದೇಹಗಳನ್ನು ಅಪಹರಿಸುವ ಹೀನಪದ್ಧತಿಯು 
ಅಸಿತ್ವದಲ್ಲಿ ಇದ್ದುದನ್ನುನೋಡಬಹುದಾಗಿದೆ. X % ll 
ಊರಳಿವು: ‘a Inlverstty Les 


[4 


“ಕಳ್ಳರು ತುರುಗಳನ್ನುಕದ್ದು, ಸ್ಲೀಯರನ್ನುಮಾನಭಂಗಗೊಳಿಸಿ, ಊರನ್ನುನಾಶಪಡಿಸುತ್ತಿದ್ದರು. ಇದೇಊರವು 
ಅಥವಾ ಊರಿನ ನಾಶ” ಎಂದು ಡಾ: ಚಿದಾನಂದ ಮೂರ್ತಿಗಳು ಅಭಿಪ್ರಾಯಿಸಿದ್ದಾರೆ.” ಊರುಗಳನ್ನು ಸೂರೆ 
ಮಾಡಿ ಸುಟ್ಟು ನಾಶಮಾಡುವುದು ಅಸಿತ್ವದಲ್ಲಿದ್ದಬಗ್ಗೆ ಶಾಸನಗಳು ಉಲ್ಲೇಖಿಸುತ್ತವೆ. ಕ್ರಿ.ಶ. ೧೧೧೩. ರಲ್ಲಿ ದಂಡನಾಯಕ 
ಗೋವಿಂದರಸನು ಕಲ್ಲೂರಿಗೆ ದಾಳಿ ಮಾಡಿ ಸುಟ್ಟು ನಾಶಪಡಿಸಿದ್ದನ್ನು ಶಿಕಾರಿಪುರದ ಶಾಸನವೊಂದು ತಿಳಿಸುತ್ತದೆ.”” 
ಕ್ರಿ.ಶ. ೧೧ರ೯ ರಲ್ಲಿ ಎಕ್ಕಲರಸನು ಛತ್ರದಹಳ್ಳಿಗೆ ದಾಳಿ ಮಾಡಿ, ಅದನ್ನು ಸುಟ್ಟು ಹೋದನೆಂದು, ಕ್ರಿ.ಶ. ೧೨೭೬ ರಲ್ಲಿ 
ಹಡವಳಕಾಮಯ್ಯನು ಸಾತೆಯನಹಳ್ಳಿಗೆ (ಸಾತೇನಹಳ್ಳಿ) ದಾಳಿ ಮಾಡಿ ಸುಟ್ಟುಸೂರೆಗೊಂಡನೆಂದು, ಸೊರಬತಾಲ್ಲೂಕಿನ 


Kuvempu University fwary ಸ 
Sahyad, Shankaraghattg 


ಎರಡು ಶಾಸನಗಳು ಉಲ್ಲೇಖಿಸಿವೆ.” ಊರಳಿವು ಎಂದೇ ಉಲ್ಲೇಖಿತ ಶಾಸನಗಳೂ ಇವೆ.” ಇಂತಹ ಯುದ್ದಗಳು 
ಜನಜೀವನದ ಮೇಲೆ ದುಷ್ನರಿಣಾಮ ಬೀರುತಿದ್ದವು. ಹೀಗಿರುವಾಗ “ಪ್ರಾಚೀನ ಭಾರತದ ಯುದ್ದವು ಕೇವಲ ಯುದ್ದ 
ಇಲಾಖೆ ಮತ್ತು ಸೈನಿಕ ವರ್ಗದ ಮೇಲೆ ಪರಿಣಾಮ ಬೀರುತಿತ್ತು ಸಮಾಜದ ಮೇಲೆ ಪರಿಣಾಮ ಬೀರುತಿರಲಿಲ್ಲ. 
ಸಮಾಜವು ಕಲೆ, ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಗಳನ್ನು ಬೆಳೆಸಿಕೊಂಡು ಹೋಗುತಿತು” * ಎಂಬ ಅಭಿಪ್ರಾಯವು 
ಅನುಮಾನಾಸದವಾಗಿದೆ. 

ಗಡಿ ಯುದ್ದಗಳು: 

ಎರಡು ಆಡಳಿತ ಘಟಕಗಳ ನಡುವೆ, ಅಂದರೆ ಗ್ರಾಮಗಳ, ನಾಡುಗಳ, ಮಂಡಲಗಳ ಮತ್ತುರಾಜ್ಯಗಳೆ ನಡುವೆ 
ಗಡಿಯ ವಿಷಯವಾಗಿ ಅನೇಕ ಯುದ್ಧಗಳು ನಡೆದಿವೆ. ಆದರೆ ಸಷ್ಟವಾಗಿ ಉಲ್ಲೇಖಿಸುವ ಶಾಸನಗಳು ಕೆಲವೇ ಕೆಲವು. 
ಕ್ರಿ.ಶ. ೧೦೮೯ ರಲ್ಲಿ ಜಂಬೂರು ಮತ್ತು ಹೊಸೂರು ಗ್ರಾಮಗಳ ನಡುವೆ ಇಂತಹ ಕಾಳೆಗವೊಂದು ನಡೆದಿದೆ." ಕ್ರಿ.ಶ. 
೧೧೪೧ ಮತ್ತು ೧೧೪೩ ರಲ್ಲಿಕುಪಟೂರು ಅಗ್ರಹಾರ ಮತ್ತು ನೇರಲಿಗೆಗಳ ನಡುವೆ ಸೀಮಾ ವ್ಯಾಜ್ಯವು ನಡೆದಿದೆ."“ 
ಅಗ್ರಹಾರ ಮತ್ತು ಗ್ರಾಮಗಳ ನಡುವಿನ ವ್ಯಾಜ್ಯವನ್ನು”“ಅಗ್ರಹಾರವು ತನ್ನ ಕೃಷಿ ಭೂಮಿ ವಿಸರಣೆ ಮಾಡಿದುದರಿಂದ 
ನಡೆದುದೆಂದು, ಅದು ಬ್ರಾಹ್ಮಣರ ಮತ್ತು ಕೃಷಿಕರ ನಡುವಿನ ಸಂಘರ್ಷವೆಂದು” ಆರ್‌. ಎನ್‌. ನಂದಿಯವರು 
ಹೇಳುತಾರೆ." ಕೃಷಿ ಭೂಮಿ ವಿಸರಣೆ, ಗೋಮಾಳದ ಅತಿಕ್ರಮಣ ಇವುಗಳೆಲ್ಲ ಗಡಿ ಉಲ್ಲಂಘನೆಯ 
ವ್ಯಾಪಿಗೊಳಪಟ್ಟಿದ್ದವು. ಗ್ರಾಮಗಳ ನಡುವಿನ ಸಂಘರ್ಷದಲ್ಲಿ ತಳವಾರ, ಗಾವುಂಡ ಹಾಗೂ ಗ್ರಾಮಸ್ಥರೇ 
ಹೋರಾಡುತಿದ್ದರು. 
ಬಯಲ ಯುದ್ಧಗಳು: 

ಈ ಅಧ್ಯಯನದ ಪ್ರಾದೇಶಿಕ ವ್ಯಾಪಿಯಲ್ಲಿನಡೆದ ಯುದ್ಧಗಳನ್ನು ಅವುಗಳ ನೆಲೆಯನ್ನಾಧರಿಸಿ ಯುದ್ದಗಳನ್ನು 
ಬಯಲ ಯುದ್ದೆಗಳು ಮತ್ತು ಕೋಟಿಕಾಳಗಗಳೆಂದು ವರ್ಗೀಕರಿಸಬಹುದು. ಬಯಲ ಯುದ್ಧಗಳನ್ನು (eld war) 
ಶಾಸನಗಳಲ್ಲಿ ಬಯಲಬವರವೆಂದು ಕರೆಯಲಾಗಿದೆ." ಮಧ್ಯಕಾಲೀನ ಕರ್ನಾಟಕದ ಯುದ್ದಗಳಲ್ಲಿ ಕುದುರೆಗಳನ್ನು 
ಅಧಿಕ ಸಂಖ್ಯೆಯಲ್ಲಿಬಳಸಲಾಗಿದೆ. ಇದಕ್ಕೆ ಬಯಲು ಪ್ರದೇಶವು ಸೂಕವಾದುದು. ಅಲ್ಲದೆ ವಿವಿಧ ರೀತಿಯ ಒಡ್ಡನೊಡ್ಡ 
(ವ್ಯೂಹ ರಚಿಸಿ) ಹೋರಾಡಲು ಕೂಡಾ ಬಯಲು ಪ್ರದೇಶವು ಸೂಕವಾದುದು. ಘೋಷಿತ ಮತ್ತು ಕ್ಷಿಪ್ರದಾಳಿಗಳ 
ಸಂದರ್ಭದಲ್ಲಿಯೂ ಬಯಲಲ್ಲಿಯುದ್ದಗಳು ನಡೆದಿವೆ. ತುರುಗಳವು, ಗಡಿವ್ಯಾಜ್ಯ, ಕಪ್ಪ ಮತ್ತುಇತರ ಕಾರಣಗಳಿಗಾಗಿ 
ನಡೆದ ಯುದ್ದಗಳು, ಬಯಲಲ್ಲಿ ನಡೆದಿವೆ. ಹೊಳೆಯ ದಂಡೆಯಲ್ಲಿ ಕೆರೆಯ ಕೋಡಿಯಲ್ಲಿಯೂ ಯುದ್ದಗಳು ಜನಡೆದಿವೆ. 
ಶಾಸನಗಳಲ್ಲಿ ಸಿರಿಸೆಯ ಬಯಲು, ಕೆಲಿಗಟ್ಟದ ಬಯಲು," ಜಂಬೂರ ಬಯಲು,” ಹಸಟೆಯ ಬಯಲು," ನೆತ್ರಿಗಾಲ 


ಬಯಲು," ಬಳಾರ ಬಯಲು," ಹಾಲ್ಲಟ್ಟದ ಬಯಲು," ಕುಪಟೂರ ಬಯಲು," ಆಲುವಳ್ಳಿಯ ಬಯಲು" 


೬೨ 


ಈಸೂರ ಹೊಳೆಯಲ್ಲಿ" ಹಾಲಾಟದ ಹೊಳೆಯಲ್ಲಿ" ಮತ್ತುಕುಪಟೂರ ಕೆರೆಯ ಕೋಡಿಯಲ್ಲಿ ಯುದ್ಧಗಳು ನಡೆದ 
ಬಗ್ಗೆ ತಿಳಿಸಿವೆ. 
ಕೋಟೆ ಕಾಳಗಗಳು: 

ಯುದ್ಧಗಳ “ನೆಲಿ' ಅಧರಿಸಿದ ಮತೊಂದು ಯುದ್ದ ಪ್ರಬೇಧವೆಂದರೆ ಕೋಟೆಕಾಳೆಗ. ಇಲ್ಲಿ ಯುದ್ಧವು ಬಯಲು 
ಯುದ್ದದಂತೆ ಮುಖಾಮುಖಿಯಲ್ಲ, ಹೊರಗಿನಿಂದ ಶತ್ರುಗಳು ದಾಳಿ ಮಾಡಿದಾಗ ಕೋಟೆ ರಕ್ಷಿಸಿಕೊಳ್ಳುವುದೇ ಮುಖ್ಯ 
ಉದ್ದೇಶ. ಶಾಸನಗಳಲ್ಲಿ ಕೋಟೆಯನ್ನು ದುರ್ಗವೆಂದೂ ಉಲ್ಲೇಖಿಸಲಾಗಿದೆ. ಅಧ್ಯಯನದ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ 
ಬನವಾಸಿ ಹಾನಗಲ್‌, ಉದ್ರಿ ಮತ್ತು ಗುತ್ತಿ ಕೋಟೆಗಳು ಪ್ರಧಾನವಾದವುಗಳಾಗಿದ್ದವು. ಉಳಿದವುಗಳು ಸಣ್ಣ 
ಪ್ರಮಾಣದವುಗಳಾಗಿವೆ. ಕ್ರಿ.ಶ. ೧೦-೧೩ ನೇ ಶತಮಾನಕ್ಕೆ ಸೇರಿದ ಕೋಟೆಗಳು ಅವಶೇಷಗಳನ್ನು ಮಾತ್ರ 
ಉಳಿಸಿಕೊಂಡಿವೆ, ಮಧ್ಯಕಾಲೀನ ಕರ್ನಾಟಕದಲ್ಲಿ ಗ್ರಾಮಗಳು ಸೇರಿದಂತೆ ಎಲ್ಲಆಡಳಿತ ಕೇಂದ್ರಗಳು ತಮ್ಮರಕ್ಷಣೆಗಾಗಿ 
ಕೋಟೆಯನ್ನು ಹೊಂದಿದ್ದವು. ಹೀಗಾಗಿ ಗ್ರಾಮಗಳ ಮೇಲೆ ದಾಳಿಯಾದಾಗ "ಹೆಬ್ಬಾಗಿಲೊಳಡ್ನಂನಿಂದು? "ಬಾಗಿಲನು 
ಮುತ್ತಿ” ಎಂಬ ಉಲ್ಲೇಖಗಳು ಶಾಸನಗಳಲ್ಲಿ ಕಂಡುಬರುತವೆ. 

ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ ಪ್ರದೇಶದಲ್ಲಿದ್ದ ಹಲವು ಕೋಟೆಗಳ ಬಗ್ಗೆ ಶಾಸನಗಳಲ್ಲಿ 
ಉಲ್ಲೇಖವಿದೆ. ಕೆಲವು ವೀರಗಲ್ಲು ಶಾಸನ ಶಿಲ್ಲಗಳು ಕೋಟೆಯ ಚಿತ್ರಣವನ್ನು ನೀಡುತವೆ. ಅವುಗಳಲ್ಲಿ ತೃಪಿಕರ 
ವಿವರಣೆಯಿಲ್ಲದಿದ್ದರೂ ಒಂದು ಕಲ್ಲನೆಯನ್ನುಮಾಡಿಕೊಳ್ಳಬಹುದಾಗಿದೆ. ಪಂಪ ಮತ್ತುರನ್ನರ ಕೃತಿಗಳಲ್ಲಿ ಅವರ ಕೃತಿಯ 
ವಿಷಯ ವಸುವಲ್ಲದ ಕಾರಣ ಕೋಟೆ ಕಾಳಗದ ವರ್ಣನೆಯಿಲ್ಲ, ಹೊಯ್ದಳರ ಆಸ್ಥಾನದಲ್ಲಿದ್ದಕವಿ ಜನ್ನನ ಕೃತಿಯಲ್ಲಿ 
ಕೋಟೆ ಕಾಳಗವು ವಿವರಿಸಲ್ಪಟ್ಟಿದೆ.” ಮಾನಸೋಲ್ಲಾಸದಲ್ಲಿ ದುರ್ಗಗಳ ವಿಧಗಳು ದುರ್ಗಗಳ ರಕ್ಷಣೆಗೆ ಇರಬೇಕಾದ 
ವ್ಯವಸ್ಥೆಗಳು ಹಾಗೂ ದುರ್ಗಗಳ ವಶಪಡಿಸಿಕೊಳ್ಳುವ ವಿಧಾನ ಕುರಿತು ವಿವರಿಸಲಾಗಿದೆ.” ಬೆಟಗೇರಿ ಕೃಷ್ಣಶರ್ಮರು 
ಕನ್ನಡಿಗರ ಕೋಟೆ ಕಾಳಗವನ್ನು "ಕರ್ನಾಟಕದ ಜನಜೀವನ" ಎಂಬ ಕೃತಿಯಲ್ಲಿ ವಿಸ್ಫತವಾಗಿ ವಿವರಿಸಿದ್ದಾರೆ.” 

ಈ ಪ್ರದೇಶದಲ್ಲಿ ಹಲವು ಕೋಟಿಕಾಳಗಗಳು ನಡೆದಿರುವುದನ್ನು ವೀರಗಲ್ಲು ಶಾಸನಗಳು ತಿಳಿಸುತದೆ. ಕ್ರಿ.ಶ. 
೧೦೭೧ ರಲ್ಲಿ ಬನವಾಸಿಯ ಕೋಟೆಯ ಮೇಲೆ ದಂಡನಾಯಕ ಉದಯಾದಿತ್ಯ. ಹನ್ನೆರಡು ಸಾಮಂತರು ಮತ್ತುಇತರರು 
ದಾಳಿ ಮಾಡಿದ್ದಾರೆ.” ಕ್ರಿ.ಶ. ೧೧೨೭ ರಲ್ಲಿ ಕಸಾಪುರ ಕೋಟೆಗೆ ಪರ್ಮಾಡಿ ಸಾಂತರನು ಮುತಿಗೆ ಹಾಕಿದನು.” 
ಕ್ರಿ.ಶ. ೧೧೫೨ ರಲ್ಲಿಕಲ್ಲವೆರ್ಗಡೆಯು ಕೊಡಕಣಿ ದುರ್ಗವನ್ನು ಮುತ್ತಿದನು. 5 ಗುತಿಯ ಕೋಟೆಯ ಮೇಲೆ ಬಿಜ್ಮಳನ 
ಸೈನ್ಯವು ಮೂರು ಬಾರಿ ದಾಳಿ ಮಾಡಿದೆ. ಕ್ರಿ.ಶ. ೧೧೫೯, ೧೧೫೨ ಮತ್ತು ೧೧೬೩ ರಲ್ಲಿ ಈ ದಾಳಿಗಳು ನಡೆದಿವೆ. 
ಕ್ರಿ.ಶ. ೧೨೩೯ ರಲ್ಲಿಯಾದವರ ಸಿಂಘಣನ ಸೈನ್ಯವು ಕೂಡಾ ಗುತ್ತಿ ಕೋಟೆಯ ಮೇಲೆ ದಾಳಿ ಮಾಡಿದೆ. ಕ್ರಿ.ಶ. 
೧೧೬೬ ರಲ್ಲಿ ಕದಂಬರ ಕೀರ್ತಿದೇವ ಮತ್ತು ಗುತ್ತಿಯ ಮಾಂಡಲೀಕರಾದ ಬಮ್ಮರಸೆ ಮತ್ತು ವೀರರಸರು ಹೊಯ್ದಳ 


೬೩ 


ಮಾಂಡಲೀಕನಿದ್ದ ಗಿಣ್ಣಲಗುಂಡಿಯ ಕೋಟೆಯನ್ನು ಮುತಿದ್ದಾರೆ.5 ಕ್ರಿ.ಶ. ೧೧೯೩ ರಲ್ಲಿ ಚಿಟ್ಟೂರ ಕೋಟೆಗೆ 
ಬಾಳೆಯಮವೆಗ್ಗಡೆಯು ದಾಳಿ ಮಾಡಿದನು.” ಕ್ರಿ.ಶ. ೧೨೦8 ರಲ್ಲಿ ಬಲ್ಲಾಳೆದೇವನು "ಉದರೆ' ಯ ಕೋಟಿಗೆ ಲಗ್ಗೆ 
ಹಾಕಿದನು.” ಕ್ರಿ.ಶ. ೧೨೭೦-೭೧ ರಲ್ಲಿ "ಕೋಡೂರು' ದುರ್ಗಕ್ಕೆ ಮಹಾಮಂಡಳೇಶ್ವರ ಬೊಮ್ಮರಸನು ದಾಳಿ 
ಮಾಡಿದ್ದಾನೆ.” ಕ್ರಿ.ಶ. ೧೩೦೦ ರಲ್ಲಿ “ಹೊಸಗುಂದ” ಕೋಟಿಗೆ ಹೊಯ್ಲಳರ ಮೂರನೇ ಬಲ್ಲಾಳನು ದಾಳಿ ಮಾಡಿ 
ಅದನ್ನು ವಶಪಡಿಸಿಕೊಂಡನು.” ಅನುಬಂಧ ೨ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪಿಗೊಳಪಟ್ಟ 
ಶಾಸನೋಕ್ತಕೋಟೆಗಳ ಪಟ್ಟಿಯನ್ನು ನೀಡಿದೆ. 
ಅಧಿಕಾರ ಸ್ಥಿರೀಕರಣಕ್ಕಾಗಿ ಚಕ್ರವರ್ತಿಗಳ ದಾಳಿಗಳು 

ಕ್ರಿ.ಶ. ೧೦ ರಿಂದ ೧೩ ನೇ ಶತಮಾನದ ಅವಧಿಯಲ್ಲಿ ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ 
ಪ್ರದೇಶದ ರಾಜಕೀಯದಲ್ಲಿ ಪ್ರಮುಖ ರಾಜಮನೆತನಗಳಾದ ಕಲ್ಯಾಣಿ ಚಾಲುಕ್ಕ, ಕಳೆಚೂರ್ಕ, ಹೊಯಳ ಮತ್ತುಯಾದವ 
ರಾಜವಂಶಗಳು ಪ್ರಧಾನಪಾತ್ರವನ್ನು ವಹಿಸಿವೆ. ಈ ಪ್ರದೇಶಗಳು ಅವುಗಳ ನಡುವಿನ ಸ್ಪರ್ಧೆಯ ಕೇಂದ್ರವಾಗಿದ್ದವು. 
ಆದರೆ ಈ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಈ ರಾಜವಂಶಗಳು ಮುಖಾಮುಖಿಯಾದಂತೆ ಕಂಡುಬರುವುದಿಲ್ಲ ಬದಲಿಗೆ 
ಇಲ್ಲಿನ ಸ್ಥಳೀಯ ಶಕಿಗಳಾದ-ಏಿವಿಧ ಸಂತತಿಗಳಿಗೆ ಸೇರಿದ ಮಹಾಮಂಡಳೇಶ್ವರರ ಮೇಲೆ ಅಧಿಕಾರ ಅಥವಾ ಹತೋಟಿ 
ಸಾಧಿಸುವ ಪ್ರಯತ್ನ ಮಾಡಿವೆ. ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ಹೆಚ್ಚಿನ ದಾಳಿಗಳು ಕಂಡು 
ಬರುವುದಿಲ್ಲ, ಒಂದೆರಡು ಪ್ರಕರಣಗಳು ಶಾಸನಗಳಲ್ಲಿ ಉಲ್ಲೇಖಿತವಾಗಿವೆ. ಆದರೆ ಕಳೆಚೂರ್ಯರು, ಹೊಯಳರು ಮತ್ತು 
ಯಾದವರಕಾಲದಲ್ಲಿ ಚಕ್ರವರ್ತಿಗಳ ದಾಳಿಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದೆ. ಇದಕ್ಕೆ ಈ ವಂಶಗಳ ಚಕ್ರವರ್ತಿಗಳ 
ನಡುವೆ ಕರ್ನಾಟಕದ ಸಾರ್ವಭೌಮರಾಗಲು ಸ್ಪರ್ಧೆ ಇದ್ದುದು ಮಾತ್ರ ಕಾರಣವಲ್ಲ, ಈ ವೇಳೆಯಲ್ಲಿ ಬನವಾಸಿ ಮತ್ತು 
ಸಾಂತಳಿಗೆ ಮಂಡಲಗಳಲ್ಲಿ ಪ್ರಭುತ್ವ ಸ್ಥಾಪನೆಗೆ ಸ್ಥಾನಿಕ ಅಧಿಕಾರಿಗಳು ಮತ್ತು ಸ್ಥಳೀಯ ಅರಸುವಂಶಗಳು ಪ್ರಯತ್ನನಡೆಸಿದ್ದು 
ಹಾಗೂ ಹೊಸ ಚಕ್ರವರ್ತಿ ಮನೆತನಗಳ ಅಧಿಕಾರವನ್ನು ಈ ಸ್ಥಳೀಯ ಅರಸರು ನ್ಯಾಯಬದ್ಧವೆಂದು ಅಂಗೀಕರಿಸದೇ 
ಇರುವುದು ಕೂಡಕಾರಣಗಳಾಗಿವೆ. ಹೀಗಾಗಿ ಸ್ಥಳೀಯ ಅರಸರನ್ನುಹತೋಟಿಯಲ್ಲಿಡಲು ಮತ್ತುಅಧೀನಕ್ಕೆ ಒಳಪಡಿಸಲು 
ನಿರಂತರ ದಾಳಿಗಳು ಅನಿವಾರ್ಯಗೊಂಡವು. ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿಗಳಿಗೆ ಇಂತಹ 
ಸಮಸ್ಯೆಗಳು ಎದುರಾಗಲಿಲ್ಲ ಇಲ್ಲಿ ಶಾಸನೋಕವಾದ ಕೆಲವು ಪ್ರಮುಖ ದಾಳಿಗಳನ್ನು ನಿದರ್ಶನವಾಗಿ ನೀಡಲಾಗಿದೆ. 

ಕ್ರಿ.ಶ. ೧೦೭೧ ರ ಶಾಸನವೊಂದು ತಿಳಿಸುವಂತೆ ಕಲ್ಯಾಣಿ ಚಾಲುಕ್ಕರ ಚಕ್ರವರ್ತಿ ಇಮ್ಮಡಿ ಸೋಮೇಶ್ವರನ 
ವಿರುದ್ದವಾಗಿ, ಆರನೇ ವಿಕ್ರಮಾದಿತ್ಯನನ್ನು ಬನವಾಸಿ ಮಂಡಲವನ್ನಾಳುತಿದ್ದ ಕದಂಬರ ಕೀರ್ತಿವರ್ಮನು 
ಬೆಂಬಲಿಸಿದುದರಿಂದ ಬನವಾಸಿಯ ಮೇಲೆ ದಾಳಿ ಮಾಡಲಾಯಿತು. ಕಲ್ಯಾಣಿ ಚಾಲುಕ್ಕರ ದಂಡನಾಯಕ 
ಉದಯಾದಿತ್ಯೃನು ಇದರ ನೇತೃತ್ವವನ್ನು ವಹಿಸಿದ್ದನು.” 


೬೪ 


ಕಳಚೂರ್ಯ ವಂಶದ ಬಿಜ್ಮಳೆನು ಬನವಾಸಿ ಮತ್ತು ಸಾಂತಳಿಗೆ ಪ್ರದೇಶದಲ್ಲಿ ಹಲವು ದಾಳಿಗಳನ್ನು ಮಾಡಿದ್ದಾನೆ. 
ಕ್ರಿ.ಶ. ೧೧೫೯ ರಿಂದ ೧೧೬೩ ರ ಅವಧಿಯಲ್ಲಿ ಗುತ್ತಿಯ ಮೇಲೆ ಈ ಮೂರು ದಾಳಿಗಳನ್ನು ನಡೆದಿವೆ.” ಕ್ರಿ.ಶ. 
೧೧೬೨ ರಲ್ಲಿ ತ್ಯಾಗರ್ತಿಯ ಮೇಲೆ ದಾಳಿ ಮಾಡಿದನು. ಕ್ರಿ.ಶ. ೧೧೬೬ ರಲ್ಲಿ ಬಿಜ್ಜಳನ ಮಾಂಡಲೀಕರಾದ 
ಸತವೋದಿಲಿ ವಿಕ್ರಮಾದಿತ್ಯ ಬಂದಳಿಕೆಯ ಸೋಯಿದೇವ, ಉದ್ದರೆಯ ಎಕ್ಕಲರಸ ಮತ್ತು ಗುತ್ತಿಯ ಮಾಂಡಲೀಕ, 
ಹೊಸಗುಂದದ ಬೀರರಸನನ್ನುಕೂಡಿಕೊಂಡು ಅಂಧಾಸುರ ಎಂಬಲ್ಲಿ ಸಾಂತಾರರ ಸಿಂಗಿದೇವ ಮತ್ತು ಜಗದೇವರಸರ 
ವಿರುದ್ದಯುದ್ದ ಮಾಡಿದರು. 

ಕ್ರಿ.ಶ. ೧೧೭೩ ರಲ್ಲಿ ರಾಯಮುರಾರಿ ಸೋವಿದೇವನ ಸೈನ್ಯ ಬನವಾಸಿನಾಡಿನ "ಸಿದ್ಧಾಯ' ವಸೂಲಿಗಾಗಿ 
ಬಂದಾಗ ಮಹಾಮಂಡಳೇಶ್ವರರಾದ ಸೋಯಿದೇವ, ವಿಕ್ರಮಾದಿತ್ಯ, ಚಿಣ್ಣದೇವ, ಗುತ್ತಿಯ ಮಾಂಡಳಿಕ ಬಮ್ಮಣ ಮತ್ತು 
ಕಿರುಕುಳ ನಾಯಕರು ಸೇರಿ ಪ್ರತಿಭಟಿಸಿದರು. 

ಹೊಯಳರು ಕೂಡಾ ಈ ಪ್ರದೇಶದಲ್ಲಿ ಅಧಿಕಾರ ಸ್ಥಾಪಿಸಲು ಹಲವು ದಾಳಿಗಳನ್ನು ಮಾಡಿದ್ದಾರೆ. ನಗರದ 
ಎರಡು ಶಾಸನಗಳು ವೀರ ಸಾಂತರನ ಕಾಲದಲ್ಲಿ ಹೊಯ್ತಳರ ಸೈನ್ಯವು ಸಾಂತಳಿಗೆ ಮೇಲೆ ದಾಳಿ ಮಾಡಿರುವುದನ್ನು 
ಉಲ್ಲೇಖಿಸಿವೆ.” ವಿಷ್ಣುವರ್ಧನನು ಕ್ರಿ.ಶ. ೧೧೩೨ ರಲ್ಲಿ ಕದಂಬರ ಸೇನಾನಿ ಮಸಣನೆಂಬಾತನನ್ನು ಸೋಲಿಸಿ ಬನವಾಸಿ 
ಹನ್ನೆರಡು ಸಾವಿರ ಪ್ರಾಂತ್ಯವನ್ನು ತನ್ನ ಕಡತಕ್ಕೆ ಸೇರಿಸಿಕೊಂಡನೆಂದು ಬೇಲೂರಿನ ಶಾಸನವೊಂದು ತಿಳಿಸುತ್ತದೆ. 
ಕ್ರಿ.ಶ.೧೧೮೧ ರವೇಳೆಗೆ ಹೊಯ್ತಳರ ವೀರ ಬಲ್ಲಾಳನ ಮಹಾಪ್ರಧಾನ ಶೋಯಸಿಂಗೆಯ ದಣಾಯಕನು" ಉದ್ದರೆ'ಯ 
ಕೋಟೆಯಲ್ಲಿದ್ದಾಗ, ಮಹಾಮಂಡಳೇಶ್ವರ ಬಂಕೆಯ ನಾಯ್ಕನ ಅಳಿಯ ಗಂಗೆಯ ಸಾಹಣಿ ಮತ್ತು ಇತರರ ನಡುವೆ 
ಯುದ್ದವು ನಡೆಯಿತು.” ಕ್ರಿ.ಶ. ೧೨೦೩ ರಲ್ಲಿ ವೀರಬಲ್ಲಾಳೆನು "ಉದ್ದರೆ'ಯ ಮೇಲೆ ದಾಳಿ ಮಾಡಿದ್ದನು.” ಕ್ರಿ.ಶ. 
೧೨೧೧ ರಲ್ಲಿ ವೀರಬಲ್ಲಾಳೆ ಮತ್ತು ಕದಂಬರ ಕಾವದೇವನ ನಡುವೆ ಯುದ್ಧವೊಂದು ನಡೆಯಿತು.” ಹೊಯ್ತಳರ 
ಮೂರನೇ ನರಸಿಂಹನ ಕಾಲದಲ್ಲಿ ಎರಡು ದಾಳಿಗಳು ಹೊಸಗುಂದದ ಅರಸರ ಮೇಲೆ ನಡೆದಿದೆ. ೧೨೬೬ ರಲ್ಲಿ 
ಸಂಗನೆಂಬಾತನ ನೇತೃತ್ವದಲ್ಲಿ ದಾಳಿ ಮಾಡಿದ ಹೊಯಳರ ಸೈನ್ಯವು ಹಿರಿಯ ಹಣಜೆಯ ತುರುಗಳನ್ನು ಅಪಹರಿಸಿತು. 
೧೨೭೫-೭೬ ರಲ್ಲಿ ಪುನಃ ದಾಳಿ ನಡೆಯಿತು.” ಮೂರನೇ ಬಲ್ಲಾಳನು ಕೂಡ ಹೊಸಗುಂದ ಅರಸರ ಮೇಲೆ ಹಾಗೂ 
ಕದಂಬರ ಕಾವದೇವನ ವಿರುದ್ದ ದಾಳಿಗಳನ್ನು ಮಾಡಿದ್ದಾನೆ. ೧೩೦೦ ರಲ್ಲಿ ಹೊಸಗುಂದ ಕೋಟಿಗೆ ಬಲ್ಲಾಳನು ತನ್ನ 
ಪಂಚಪ್ರಧಾನರ ಸಹಿತ ದಾಳಿ ಮಾಡಿದನೆಂದು ಹಾಗೂ ನಂತರ ಕಡಬಳಲು ಎಂಬಲ್ಲಿ ಕಾವದೇವನ ಪ್ರಧಾನ ಗಂಗೆಯ 
ಸಾಹಣಿಯ ವಿರುದ್ದಯುದ್ದಮಾಡಿದನೆಂದು ಸಾಗರ ತಾಲ್ಲೂಕಿನ ವೀರಗಲ್ಲುಶಾಸನಗಳು ಉಲ್ಲೇಖಿಸಿವೆ.“ 

ಯಾದವರ ಇಮ್ನಡಿ ಸಿಂಘಣ, ಕನ್ನರ, ಮಹಾದೇವ ಮತ್ತು ರಾಮಚಂದ್ರದೇವ ಇವರ ದಾಳಿಗೂ ಬನವಾಸಿ 
ಮತ್ತು ಸಾಂತಳಿಗೆ ಪ್ರದೇಶಗಳ ವಿವಿಧ ಸ್ಥಳೆಗಳು ಒಳಗಾಗಿವೆ. ೧೨೩೯ ರಲ್ಲಿ ಯಾದವ ದೊರೆ ಸಿಂಘಣನ ಸೈನ್ಯವೊಂದು 


೬೫ 


ಗುತ್ತಿ ಮತ್ತು ಎಡೆನಾಡ ಮೇಲೆ ದಾಳಿ ಮಾಡಿತು. ಇದರಲ್ಲಿ ಮೂವತ್ತುಸಾವಿರ ಅಶ್ವದಳ ಭಾಗವಹಿಸಿತೆಂದು ಶಾಸನವು 
ತಿಳಿಸುತ್ತದೆ.” ಸಿಂಘಣನ ಪ್ರಸಿದ್ಧ ಸೇನಾನಿ ಲಕ್ಷ್ಮೀಪಾಳೆದೇವ ಅಥವಾ ಲಖಣ ಪಾಲನು ಈ ಪ್ರದೇಶದಲ್ಲಿ ಹಲವು 
ಯುದ್ಧಗಳನ್ನು ಮಾಡಿದ್ದಾನೆ.” ಕ್ರಿ.ಶ. ೧೨೭೫ ರಲ್ಲಿಕನ್ನರ ದೇವನ ಸೇನಾನಿ ಮಹಾಪ್ರಧಾನ ಬೋವಿಸೆಟ್ಟಿಯು 
ಹೊಸಗುಂದದ ಬೀರರಸನ ವಿರುದ್ದ ದಾಳಿ ನಡೆಸಿದನು. ಕ್ರಿ.ಶ. ೧೨೬೫ ರಲ್ಲಿ ಯಾದವರ ಮಹಾದೇವನು 
ಮಹಾಮಂಡಳೇಶ್ವರ ವೀರಕಾವದೇವರಸನ ವಿರುದ್ದ ದಾಳಿ ಮಾಡಿದನು. ಈ ಕಾಳಗವು ಸೊರಬದಲ್ಲಿನಡೆಯಿತು.” 
ಪುನಃ ಕ್ರಿ.ಶ. ೧೨೬೮ ರಲ್ಲಿ ಮಹಾದೇವನ ದಳವಾಯಿ ಬಲಿಗೆದೇವನು ಕದಂಬರ ಕಾವದೇವನ ವಿರುದ್ದ ದಾಳಿ 
ಮಾಡಿದನು.” ಯಾದವ ರಾಮಚಂದ್ರನು ಹೊಸಗುಂದದ ಮೇಲೆ ೧೨೭೬ ರಲ್ಲಿಮತ್ತು ೧೨೯೪ ರಲ್ಲಿ ತನ್ನಸೈನ್ಯವನ್ನು 
ಕಳುಹಿಸಿದ್ದನು.”" ಅನುಬಂಧ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪಿಯಲ್ಲಿನಡೆದ ಚಕ್ರವರ್ತಿಗಳ 
ಮತ್ತು ಅವರ ಅಧಿಕಾರಿಗಳ ದಾಳಿಗಳ ಪಟ್ಟಿಯನ್ನು ನೀಡಲಾಗಿದೆ. ಅದನ್ನು ಗಮನಿಸಿದರೆ ಮಧ್ಯಕಾಲೀನ ಕಾಲದಲ್ಲಿ 
ಬನವಾಸಿ ಮತ್ತುಸಾಂತಳಿಗೆ ಮಂಡಲಗಳ ಪ್ರದೇಶದಲ್ಲಿ ಇದ್ದ ರಾಜಕೀಯ ಒತ್ತಡವು ಸಷ್ಟವಾಗುತ್ತದೆ. ನಕ್ಷೆ ಸಂಖ್ಯೆ ೩ 
ರಲ್ಲಿ ಚಕ್ರವರ್ತಿಗಳ ದಾಳಿಗೊಳಗಾದ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಈ ದಾಳಿಗಳ ಮುಖ್ಯ ಉದ್ದೇಶವು ಅಧಿಕಾರ 
ಸ್ಲಿರೀಕರಣವೇ ಹೊರತು ಬೇರೇನೂ ಅಲ್ಲಎನ್ನಬಹುದು. 
ಮಹಾಮಂಡಲೇಶ್ನಧರ ನಡುವಿನ ಯುದ್ಧಗಳು: 

ಮಧ್ಯಕಾಲೀನ ಕರ್ನಾಟಕದ ರಾಜಕೀಯದಲ್ಲಿ ಮಹಾಮಂಡಲೇಶ್ವರರು ಪ್ರಮುಖ ಪಾತ್ರ ವಹಿಸಿದ್ದಾರೆ. 
ಪ್ರಾಂತೀಯ ಸಂಸ್ಕೃತಿಯ ಪೋಷಣೆಯಲ್ಲಿಯೂ ಭಾಗವಹಿಸಿದ್ದಾರೆ. ಮಹಾಮಂಡಳೇಶ್ವರ ವ್ಯವಸ್ಥೆಯನ್ನು ಯಾದವರು 
ಕೊನೆಗೊಳಿಸಿದರೆಂದು ಆರ್‌.ಎನ್‌. ಗುರುವರವರು ಅಭಿಪ್ರಾಯಿಸಿದ್ದಾರೆ.” ಮಹಾ ಮಂಡಳೇಶ್ವರರನ್ನು 
“ಊಳಿಗಮಾನ್ಯ ರಾಜ್ಯ ವ್ಯವಸ್ಥೆಯಲ್ಲಿ ಒಂದು ಪ್ರಧಾನ ಅಧಿಕಾರ ಶ್ರೇಣಿಯಾಗಿ ವಿಶ್ಲೇಷಿಸಲಾಗಿದೆ. 

“ಮಹಾಮಂಡಳೇಶ್ವರರು” ಯಾರು? ಎಂಬ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ. ಅಂತಹ ಅಭಿಪ್ರಾಯಗಳು 
ಅವರ ಅಧಿಕಾರ ವ್ಯಾಪ್ತಿ ಮತ್ತು ಸ್ಥಾನ-ಮಾನಗಳನ್ನು ಧ್ವನಿಸುತ್ತದೆ. ಜಿ.ಹೆಚ್‌. ಟಾವ್ಲೆಯವರ ಪ್ರಕಾರ 
ಮಹಾಮಂಡಳೇಶ್ವರರೆಂದರೆ “The great provincial Governer. ಬುಹ್ನರ್‌ ರವರ ಪ್ರಕಾರ The great pro- 
vincial Chief. ಹೆಚ್‌.ವಿ. ತ್ರಿವೇದಿಯವರ ಪ್ರಕಾರ ಮಹಾಮಂಡಳೇಶ್ವರ ಎಂಬುದು “ಸಾಮಂತರ ಬಿರುದು”. 
ಬಿ.ಎನ್‌ .ಎಸ್‌. ಯಾದವರವರು “ಮಹಾಮಂಡಲೇಶ್ವರರು ಸಾಮಂತ ದೊರೆಗಳು” ಎಂದು ಅಭಿಪ್ರಾಯಿಸಿದ್ದಾರೆ. 
ವಿಶ್ವಮೋಹನ್‌ರಾರವರ ಪ್ರಕಾರ “ಮಹಾಮಂಡಲೇಶ್ವರ ಎಂಬುದು ಚಾಲುಕ್ಯರ ಸೈನ್ಯ ವ್ಯವಸ್ಥೆಯಲ್ಲಿ ಉನ್ನತ 
ದರ್ಜೆಯಾಗಿದೆ.” ಪಾರಮಾರ, ಚಾಹಮಾನ ಮತ್ತು ವಘೇಲ ಅರಸರ ಬಿರುದುಗಳನ್ನು ಗಮನಿಸಿ, ರಾ ರವರು 


೬೬ 


ಈ ಅಭಿಪ್ರಾಯ ನೀಡಿದ್ದಾರೆ.” ಆರ್‌.ಎನ್‌. ಗುರುವರವರು ಇವರನ್ನು ಸಾಮಂತ ದೊರೆಗಳೆಂದು ಕರೆದಿದ್ದಾರೆ. 
ಮಹಾಮಂಡಳೇಶ್ವರ ಎಂಬುದು ಆಶ್ರಿತರಾಜರಿಗೆ ನೀಡಲಾಗಿದ್ದ "ಪದವಿ' ಯಾಗಿದೆ. 

ಅಧ್ಯಯನ ವ್ಯಾಪ್ತಿಯ ಶಾಸನಗಳನ್ನು ನೋಡಿದಾಗ, ಬನವಾಸಿ ಮತ್ತು ಸಾಂತಳಿಗೆ ಮಂಡಲಗಳಲ್ಲಿನ ಅರಸರು, 
ಜಿಡ್ಗುಳಿಗೆ ನಾಗರಖಂಡ, ಕಲಸೆ, ಬಿದಿರೂರು ನಾಡುಗಳ ಕೆಲವು ಅರಸರು, ಅಲ್ಲದೆ ಪಟಗುಪ್ಪೆ ಮತ್ತು ಕೋಡೂರು 
ಪ್ರದೇಶಗಳನ್ನು ಆಳುತಿದ್ದ ಚಿಕ್ಕ ಅರಸು ಮನೆತನಗಳ ಕೆಲವು ಅರಸರು ಹಾಗೂ ಚಕ್ರವರ್ತಿಗಳಿಂದ ಮಂಡಲ ಮತ್ತು 
ನಾಡುಗಳ ಮೇಲಾಳ್ಳಿಕೆಗೆ ನೇಮಿತರಾದ ಅಧಿಕಾರಿಗಳಲ್ಲಿ ಕೆಲವರು ಮಹಾಮಂಡಲೇಶ್ವರರೆಂದು ಉಲ್ಲೇಖಿಸಲ್ಪಟ್ಟದ್ದಾರೆ. 
ಉದ್ದರೆಯ ಎಕ್ಕಲರಸ ಮತ್ತು ಎರಹರಸರು"*“ ನಾಗರಖಂಡದ ಬಮ್ನಿದೇವ ಮತ್ತು ಸೋವಿದೇವರು"*, ಕಲಿಸೆಯ 
ಬೀರರಸ", ಬಿದಿರೂರ ಸಾವಂತ", ಪಟಗುಪ್ನೆಯ ಚೊಕರರ ಮತ್ತು ಬೆಲ್ಲರಸರು್‌್‌ ಹಾಗೂ ಕೋಡೂರಿನ 
ಅಣ್ಣಮವೆರ್ಗಡೆಯರು*” ನಾಡ ಅರಸರಾದರೂ ಮಹಾಮಂಡಳೇಶ್ವರರೆಂದು ಕರೆದುಕೊಂಡಿದ್ದಾರೆ. ಇವರಲ್ಲಿ 
ಸೋಯಿದೇವನು ಬಿಜ್ಜಳನ ಮಂಡಲೇಶ್ವರನಾಗಿದ್ದನು. ಮೇಲಾಳ್ವಿಕೆಗೆ ನೇಮಿತರಾಗಿದ್ದ ಚಾಮುಂಡರಾಯರಸ", 
ಕೊಂಡಮರಸ""*, ಗೊರವರಸೆ”*" ಮತ್ತು ಲಕ್ಷ್ಮೀಪಾಳ ಬೇವರನ್ನು*” ಮಹಾಮಂಡಳೇಶ್ವರರೆಂದು ಕರೆಯಲಾಗಿದೆ. 
ಸೋವಿದೇವನನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ “ಮಹಾಮಂಡಳೇಶ್ವರ” ಎಂಬುದು ಬಿರುದಾಗಿ 
ಅನ್ವಯಿಸಲ್ಪಟ್ಟಿರಬೇಕು. 

ಹೊಯ್ದಳರ ವಿಷ್ಣುವರ್ಧನ ಮತ್ತು ಕಳಚೂರ್ಕರ ಬಿಜ್ಜಳರು ಮೊದಲಿಗೆ ಮಹಾ ಮಂಡಲೇಶ್ವರರಾಗಿದ್ದರು.”* 
ನಂತರ ವಿಷ್ಣುವರ್ಧನನು ಸ್ವಾತಂತ್ರ್ಯ ಘೋಷಿಸಿಕೊಳ್ಳದಿದ್ದರೂ, ಪರಿಸ್ಥಿತಿಯ ಲಾಭ ಪಡೆದು ಸ್ವತಂತ್ರ ರಾಜನಂತೆ 
ವ್ಯವಹರಿಸಿದನು. ಬಿಜ್ಜಳನು ಅಸಮರ್ಥ ಚಕ್ರವರ್ತಿಯನ್ನು ಬದಿಗೊತ್ತಿ ತಾನೇ ಚಕ್ರವರ್ತಿಯಾದನು. ಇದರಿಂದ 
ಸಷ್ಠವಾಗುವ ಅಂಶವೆಂದರೆ, ಮಹಾಮಂಡಲೇಶ್ವರರು ಮಹತ್ವಾಕಾಂಕ್ಷಿಗಳಾಗಿದ್ದು ಸ್ವತಂತ್ರರಾಗಲು ಹವಣಿಸುತಿದ್ದರು. 
ಕೆಲವೊಮ್ಮೆ ತಾವೇ ಚಕ್ರವರ್ತಿಗಳಾಗುತಿದ್ದರು. 

ಮಹಾಮಂಡಲೇಶ್ವರರ ನಡುವೆ ಅನೇಕ ಕದನಗಳು ನಡೆದಿವೆ. ತಮ್ಮ ಮಂಡಲಗಳ ವಿಸರಣೆ ಮತ್ತು ಸಂಪತಿನ 
ಸಂಗ್ರಹಣೆಗಾಗಿ ಕೆಲವೊಮ್ಮೆ ತಮ್ಮ ಚಕ್ರವರ್ತಿಗಳ ಆದೇಶದಂತೆ ಯುದ್ಧಗಳನ್ನು ಮಾಡಿದ್ದಾರೆ. ಇಲ್ಲಿ ಅಂತಹ ಕೆಲವು 
ಯುದ್ದಗಳನ್ನು ನಿದರ್ಶನವಾಗಿ ನೀಡಲಾಗಿದೆ. 

ಕ್ರಿ.ಶ. ೧೦೭೬೨ ರ ವೀರಗಲ್ಲು ಶಾಸನವೊಂದು ತಿಳಿಸುವಂತೆ, ಮಹಾಮಂಡಳೇಶ್ವರ ಕದಂಬರ ಚಟ್ಟಯ್ಯದೇವನ 
ವಿರುದ್ಧ ಆತನ ಕಿರಿಯ ಸಹೋದರ ಮಹಾಮಂಡಳೇಶ್ವರ ತೈಲಪದೇವನು ಸಿರಸಿಯ ಬಯಲಲಿ ದಾಳಿ ಮಾಡಿದನು. 
ಇದು ಅವರಿಬ್ಬರ ಅಂತರಕಲಹದಿಂದ ಮತ್ತು ಚಕ್ರವರ್ತಿ ಇಮ್ನಡಿ ಸೋಮೇಶ್ವರನ ಆದೇಶದಂತೆ ಮಾಡಿದ 


ದಾಳಿಯಾಗಿದೆ. 


೬೭ 


ಕ್ರಿ.ಶ. ೧೦೮೩ ರಲ್ಲಿ ಮಹಾಮಂಡಳೇಶ್ವರ ಎಕ್ಕಲರಸನು ಸಾಂತಳಿಗೆ ಸಾವಿರದ ಮೇಲೆ ದಾಳಿ ಮಾಡಿದನು. 
ಕ್ರಿ.ಶ. ೧೧೨೭ ರಲ್ಲಿ ಕದಂಬ ಮಹಾಮಂಡಳೇಶ್ವರ ತೈಲಪದೇವ ಮತ್ತು ಪೆರ್ಮಾಡಿ ಸಾಂತರನ ನಡುವೆ ಈಸಾಪುರ 
ಕೋಟೆ ಕಾಳಗವು ನಡೆಯಿತು.” ಕ್ರಿ.ಶ. ೧೧೩೦ ರಲ್ಲಿಮಹಾಮಂಡಳೇಶ್ವರ ಸಿಂಗದೇವರಸನು ಮಹಾಮಂಡಳೇಶ್ವರ 
ಎಕ್ಕಲರಸದೇವನ ಜಿಡ್ಗುಳಿಗೆಯ ಬಾಡ ಮಾಯಿಲೆ ಮೇಲೆ ದಾಳಿ ಮಾಡಿ ಗೋವುಗಳನ್ನು ಅಪಹರಿಸಿದನು.್‌ ಕ್ರಿ.ಶ. 
೧೧೩೩ ರಲ್ಲಿ ಎಕ್ಕಲರಸ ಮತ್ತು ಕದಂಬರ ಕಾವದೇವನ ನಡುವೆ ತುರುಗೋಳ್‌ ಯುದ್ಧವೊಂದು ನಡೆಯಿತು.” 
ಕ್ರಿ.ಶ. ೧೧೫೮ ರಲ್ಲಿಕುಪಟೂರ ಬಯಲಲ್ಲಿ ಹೈವೆಯ ಮಹಾಮಂಡಳೇಶ್ವರ ಬೊಪ್ಪದೇವ ಮತ್ತು ಹುಂಚದ ಬಮ್ಮರಸರ 
ನಡುವೆ ಯುದ್ಧವೊಂದು ನಡೆಯಿತು." ಕ್ರಿ.ಶ. ೧೧೬೦ ರಲ್ಲಿಸಾಂತಾರ ಮಹಾಮಂಡಳೇಶ್ವರ ಜಗದೇವನು, ಭಟ್ಕಳದ 
ತೈಲಪದೇವ ಮತ್ತು ಮಲ್ಲಿದೇವರೊಂದಿಗೆ ಅವರಗುಪ್ಲೆಯಲ್ಲಿ ಯುದ್ಧ ಮಾಡಿದನು.” ಕ್ರಿ.ಶ. ೧೧೬೪ ರಲ್ಲಿ 
ಹೊಸಗುಂದದ ಬೀರರಸನು ತನ್ನ ಮೇಲಾಳಿಕೆಯನ್ನು ಕಿತ್ತೊಗೆಯಲು ಯತ್ತಿಸಿದಾಗ ಸಾಂತಾರರ ವೀರಸಾಂತಾರನು 
ಬೀರರಸರ ವಿರುದ್ದ ದಾಳಿ ಮಾಡಿದನು.” ಆಗ ಆಳ್ವರ ಜಗದೇವರಸನು ಸಾಂತರನ ಸಹಾಯಕ್ಕೆ ಬಂದಿರುವುದು 
ಕಂಡುಬರುತುದೆ. ಕ್ರಿ.ಶ. ೧೧೭೦-೭೧ ರಲ್ಲಿಸಾಂತಳಿಗೆ ಸಿಂಗಿದೇವನು ಬೆಳಗುತಿಯ ಈಶ್ವರದೇವನಿಗೆ ಸೇರಿದ್ದ ಹತಿವೂರಿಗೆ 
ದಾಳಿ ಮಾಡಿ ಗೋವುಗಳನ್ನು ಅಪಹರಿಸಿದನು."”” ಕ್ರಿ.ಶ. ೧೧೭೭ ರಲ್ಲಿ ಮಹಾಮಂಡಳೇಶ್ವರ ವಿಕ್ರಮಾದಿತ್ಯ ದೇವರಸ 
ಮತ್ತುಉದ್ದರೆಯ.. ಲಹ ದೇವರಸರ ನಡುವೆ ಕುಪ್ಲೆಯಲ್ಲಿ ಯುದ್ಧವೊಂದು ನಡೆಯಿತು. 

ಕ್ರಿ.ಶ. ೧೨೧೪ ರಲ್ಲಿಮಹಾಮಂಡಳೇಶ್ವರ ಬಂದಣಿಕೆಯ ಬಮ್ನಿದೇವನು ಉದ್ದರೆಗೆ ದಾಳಿ ಮಾಡಿದನು.” 
ಕ್ರಿ.ಶ. ೧೨೩೫ ರಲ್ಲಿ ಇದೇ ಬಂದಣಿಕೆಯ ಸೋಯಿದೇವನು ಸಾಂತಳಿಗೆಯವರೊಂದಿಗೆ "ಉಖ್ಬಡಿ' ಯಲ್ಲಿ ಯುದ್ದ 
ಮಾಡಿದನು.” ಕ್ರಿ.ಶ. ೧೨೭೦-೭೧ ರಲ್ಲಿ ಹೊಸಗುಂದದ ಬೊಮ್ಮರಸನು ಕೋಡೂರ ಅಣ್ಣಮ ವೆರ್ಗಡೆ ಮೇಲೆ 
ದಾಳಿ ಮಾಡಿದನು.” ಕ್ರಿ.ಶ. ೧೨೮೩ ರಲ್ಲಿ ಬೀರರಸನು ಹೊಸಗುಂದದ ತಮ್ಮರಸನ ಮೇಲೆ ದಾಳಿ ಮಾಡಿದನು.” 
ಕ್ರಿ.ಶ. ೧೦೯೩ ರಲ್ಲಿ ಕೋಟಿನಾಯ್ಯನು ಸಾವಂತನೊಂದಿಗೆ ಎಡಮಲೆ ಎಂಬಲ್ಲಿಯುದ್ದ ಮಾಡಿದನು.” 

ಮಹಾಮಂಡಳೇಶ್ವರರು ತಮ್ಮ ಚಕ್ರವರ್ತಿಯ ಪರವಾಗಿ ದಾಳಿ ಮಾಡಿದ ಎರಡು ನಿದರ್ಶನಗಳಿವೆ. 
ಮೊದಲನೆಯದಾಗಿ ಕ್ರಿ.ಶ. ೧೧೬೩ ರಲ್ಲಿ ಕಳೆಚೂರ್ಕರ ಬಿಜ್ಜಳನ ಪರವಾಗಿ ಮಹಾಮಂಡಳೇಶ್ವರ ಕೀರ್ತಿದೇವ, 
ಮಹಾಮಂಡಳೇಶ್ವರ ಎಕ್ಕಲರಸ ಮತ್ತುಮಾಂಡಲೀಕ ಬಮ್ಮಣರು ಸಾಂತಾರರ ಜಗದೇವರಸನ ಮೇಲೆ ದಾಳಿ ಮಾಡಿದರು. 
ಮತೆಿಂದು ಕ್ರಿ.ಶ. ೧೧೬೫ ರಲ್ಲಿಪುನಃ ಬಿಜ್ಜಳನ ಪರವಾಗಿ ಸತವೋದಲಿ ವಿಕ್ರಮಾದಿತ್ಯ, ಬಂದಣಿಕೆ ಸೋಯಿದೇವ 
ಉದ್ದರೆಯ ಎಕ್ಕಲರಸ ಹಾಗೂ ಗುತ್ತಿಯ ಮಾಂಡಲೀಕ ಬಮ್ಮಣರು ಹೊಸಗುಂದದ ಬೀರರಸನನ್ನು ಕೂಡಿಕೊಂಡು, 
ಜಗದೇವರಸ ವಿರುದ್ದ ಮಾಡಿದ ದಾಳಿ.” ಅಧ್ಯಯನದ ಪ್ರದೇಶದಲ್ಲಿಮಹಾಮಂಡಲೇಶ್ವರ ನಡುವೆ ಹೆಚ್ಚನ ಯುದ್ಧಗಳು 


ನಡೆದಿರುವುದು ಸ್ಥಳೀಯ ರಾಜಕೀಯ ಸಂಘರ್ಷವನ್ನು ಬಹಿರಂಗ ಪಡಿಸುತ್ತದೆ ಅಲ್ಲದೆ ಯಾವುದೇ ಚಕ್ರವರ್ತಿಗಳು 


೬೮ 


ಯಶಸ್ವಿಯಾಗಿ ಈ ಪ್ರದೇಶದಲ್ಲಿ ನಿರಂತರವಾಗಿ ಅಧಿಕಾರ ಸ್ಥಾಪಿಸುವಲ್ಲಿ ವಿಫಲರಾಗಿರುವುದು ಇದಕ್ಕೆ 
ಕಾರಣವೆನ್ನಬಹುದು. ಅನುಬಂಧ ೪ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪ್ತಿಯಲ್ಲಿ ನಡೆದ 
ಮಹಾಮಂಡಲೇಶ್ವರರ ನಡುವಿನ ಯುದ್ಧಗಳು ಅಥವಾ ದಾಳಿಗಳ ಪಟ್ಟಿಯೊಂದನ್ನುನೀಡಿದೆ. ನಕ್ಷೆ ಮೂರರಲ್ಲಿದಾಳಿಯ 
ಕೇಂದ್ರಗಳನ್ನು ಗುರುತಿಸಲಾಗಿದೆ. 
ನಾಡುಗಳ ನಡುವೆ ಸಂಘರ್ಷಗಳು 

ಅಧ್ಯಯನ ವ್ಯಾಪ್ತಿಯಲ್ಲಿ ಬರುವ ವಿವಿಧ ನಾಡುಗಳ ನಡುವೆ ಹಲವು ಯುದ್ಧಗಳು ನಡೆದಿವೆ. ಅದರಲ್ಲಿ 
ತುರುಗೋಳ್‌ ಪ್ರಸಂಗಗಳು ಇವೆ. ಇಲ್ಲಿ ಶಾಸನ ಉಲ್ಲೇಖಿತ ಕೆಲವು ಯುದ್ಧಗಳನ್ನು ಪ್ರಸಾಪಿಸಲಾಗಿದೆ. ಕ್ರಿ.ಶ. ೯೯೯ 
ರಲ್ಲಿ ಬನವಾಸಿಯ ಚಟ್ಟನು ಮುನಿದು ನಾಗರಖಂಡಕ್ಕೆ ದಾಳಿ ಮಾಡಿದನು.” ಕ್ರಿ.ಶ.೧೧೫೮-೫೯ ರಲ್ಲಿ ಗುತ್ತಿಯ 
ಮಾಂಡಳೀಕ ಬಮ್ಮರಸನು ಎಡನಾಡ ಬಳಿಯ ಬಾಡ ನಡುಹಳ್ಳಿಗೆ ದಾಳಿ ಮಾಡಿ ತುರುಗಳವು ಮಾಡಿದನು.” ಗುತ್ತಿಯ 
ಮಲ್ಲದೇವನರಸಿ ಪದುಮಲದೇವಿಯು ನಾಗರಖಂಡಕ್ಕೆ ಸೇರಿದಕುಪಟೂರಿಗೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದ್ದಳು, 
ಇದು ಗುತ್ತಿಮತ್ತು ನಾಗರಖಂಡಗಳ ನಡುವಿನ ಸಂಘರ್ಷವಾಗಿದೆ.” ಕ್ರಿ.ಶ. ೧೧೮೭ ರಲ್ಲಿಕೊಂಡಮರಸನು ಬನವಾಸಿ 
೧೨೦೦೦ ವನ್ನು ಆಳುತಿರುವಾಗ, ಸಮಸ್ತ ಜಿಡ್ಮುಳಿಗೆ ನಾಡೇ ಎಅಹರಸನ ನೇತೃತ್ವದಲ್ಲಿ ಸೊರಬಕ್ಕೆ ದಾಳಿ ಮಾಡಿತು. 
ಇದು ಕೂಡಾ ಒಂದು ತುರುಗೋಳ್‌ ಪ್ರಕರಣವೇ ಆಗಿದೆ.” ಕ್ರಿ.ಶ. ೧೨೧೪ ರಲ್ಲಿ ನಾಗರಖಂಡದ ಬಮ್ನಿದೇವನು 
ದ್ರೋಣಪಾಳನೊಡಗೂಡಿ ಜಿಡ್ಗುಳಿಗೆ ನಾಡಿನ ಉದ್ದರೆಯ ಮೇಲೆ ದಾಳಿ ಮಾಡಿದನು." ಕ್ರಿ.ಶ. ೧೨೧೭ ರಲ್ಲಿ ಕಲಸೆಯ 
ಬಾಳೆಯಮ ವೆಗ್ಗಡೆಯು ಜಿಡ್ಮುಳಿಗೆ ನಾಡಿಗೆ ದಾಳಿ ಮಾಡಿ ತುರುಗಳನ್ನು ವಶಪಡಿಸಿಕೊಂಡನು.” ಕ್ರಿ.ಶ. ೧೨೨೮ ರಲ್ಲಿ 
ಎಡನಾಡಕೂರಲಿಗೆ ಉದ್ದರೆಯವರು ದಾಳಿ ಮಾಡಿದನು.” ಕ್ರಿ.ಶ. ೧೨೪೮ ರಲ್ಲಿ ಕಲಸೆಯ ಬೀರರಸಮತ್ತು ಹುಂಚದ 
ಬೊಮ್ಮರಸರ ನಡುವೆ ಕದನವೊಂದು ನಡೆಯಿತು." ಕ್ರಿ.ಶ. ೧೨೮೯ರಲ್ಲಿ ಎಡನಾಡು ಎಪ್ತತ್ತನ್ನು ಕದಂಬ ಕಾವದೇವನ 
ದಂಡನಾಯಕ ಬೀರಯ್ಯನು ಆಳುತಿರುವಾಗ ಚಿಟ್ಲೂರ ಕಾಳೆಗಾವುಂಡ ಮತ್ತು ಹಡವಳ ಮಾಚಯರು ಎಡೆನಾಡಿನ 
ಹಾಲ್ಪಟ್ಟಕ್ಕೆ ದಾಳಿ ಮಾಡಿ ತುರು ಅಪಹರಿಸಿದರು.” ಕ್ರಿ.ಶ. ೧೦೯೪ ರಲ್ಲಿ ಎಡನಾಡನ್ನು ಯಾದವರ ರಾಮಚಂದ್ರನ 
ಅಧಿಕಾರಿ ಮೆಯಿದೇವರಾಣೆಯು ಆಳುವಾಗ ಆತನ ಅಧಿಕಾರಿಗಳಿಗೂ, ಹೊಸೆಗುಂದದ ಬೀರರಸ - ಬೊಮ್ಮರಸರ 
ಅಧಿಕಾರಿಗಳಿಗೂ ಯುದ್ಧವೊಂದು ನಡೆಯಿತು.” ಬಿದಿರೂರು ಮತ್ತು ಹೊಸಗುಂದಗಳ ನಡುವೆ ಕೆಲವು ಯುದ್ದಗಳು 
ಜರುಗಿವೆ.” ನಾಡುಗಳ ನಡುವಿನ ಸಂಘರ್ಷಗಳು, ತಮ್ಮ ಪ್ರದೇಶಗಳ ವಿಸರಣೆ ಮತ್ತು ರಕ್ಷಣೆ, ಸಂಪತಿನ ಸಂಗ್ರಹ, 


pe) 


ಗಡಿ ಸಮಸ್ಯೆಯಿಂದಾಗಿ ಹಾಗೂ ಕೆಲವೊಮ್ಮೆ ತಮ್ಮ ಚಕ್ರವರ್ತಿಗಳ ಆದೇಶದಂತೆ ನಡೆದಿವೆ. 


೬೯ 


ಅಗ್ರಹಾರಗಳೆ ಮೇಲಿನ ದಾಳಿ 

ಅತ್ಯಂತ ಕುತೂಹಲಕರ ಅಂಶವೆಂದರೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಬ್ರಾಹ್ಮಣರಿಗೆ ದಾನಕೊಟ್ಟ 
ಗ್ರಾಮಗಳಾದ ಅಗ್ರಹಾರಗಳ ಮೇಲಿನ ದಾಳಿಗಳು, ಸಾಮಾನ್ಯವಾಗಿ ಇವು ವಿದ್ಯಾಕೇಂದ್ರಗಳು ಮಹಾಜನರು ಅಥವಾ 
ಸಾಸೀರ್ವರು ಅವುಗಳೆ ಆಡಳಿತವನ್ನು ನಿರ್ವಹಿಸುತಿದ್ದರು. ಈ ಅಗ್ರಹಾರಗಳೆ ಮೇಲೆ ದಾಳಿ ಮಾಡಿ ಗೋವುಗಳ 
ಅಪಹರಣ, ಸ್ತೀಯರನ್ನು ಅವಮಾನಿಸುವುದು, ಬ್ರಾಹ್ಮಣರನ್ನು ಸೆರೆಹಿಡಿಯುವುದು ಮೊದಲಾದ ಕೃತ್ಯಗಳು ನಡೆದಿವೆ. 
ಇಂತಹ ದಾಳಿಗಳ ಹಿನ್ನಲೆ ಅಥವಾ ಕಾರಣಗಳೇನು? ಎಂಬುದು ಶಾಸನ ಪಠ್ಯಗಳಲ್ಲಿ ಉಲ್ಲೇಖವಿಲ್ಲ ಒಂದು ವೀರಗಲ್ಲು 
ಶಾಸನದಲ್ಲಿ ಮಾತ್ರ “ಸಿದ್ದಾಯ?ಕ್ವಾಗಿ ದಾಳಿ ನಡೆದುದನ್ನುಉಲ್ಲೇಖಿಸಲಾಗಿದೆ.5 ಇದನ್ನು ಆಧಾರವಾಗಿಟ್ಟುಕೊಂಡು 
ಆರ್‌.ಎನ್‌. ನಂದಿಯವರು ಅಗ್ರಹಾರಗಳು ಕಂದಾಯ ರಹಿತವಾದ ಗ್ರಾಮಗಳು, ಅವುಗಳಿಂದ ಒತ್ತಾಯ ಪೂರಕವಾಗಿ 
ಕಂದಾಯ ವಸೂಲಿ ಮಾಡುವುದಕ್ಕಾಗಿ ಈ ದಾಳಿಗಳು ನಡೆದಿವೆ. ಇವು ಬ್ರಾಹ್ಮಣ ಮತ್ತು ಸಾಮಂತರ ನಡುವಿನ 
ಘರ್ಷಣೆಯೆಂದು ಅಭಿಪ್ರಾಯಪಡುತಾರೆ.” ಅಗ್ರಹಾರಗಳ ಮೇಲಿನ ದಾಳಿಯ ಸ್ವರೂಪವನ್ನು ಗಮನಿಸಿದಾಗ 
ಬಹುತೇಕ ದಾಳಿಗಳು "ತುರುಗೋಳ್‌' ಆಗಿರುವುದು ಕಂಡುಬರುತದೆ. ಈ ಹಿಂದೆ ಗೋವುಗಳನ್ನು ದಾನ ಪಡೆದು 
ಗೋಸಂಪತಶಿನ ಕೇಂದ್ರಗಳಾಗಿದ್ದ ಈ ಅಗ್ರಹಾರಗಳ ಮೇಲೆ ದಾಳಿ ಮಾಡಿ ಗೋವುಗಳನ್ನು ವಶಪಡಿಸಿಕೊಳ್ಳುವುದೇ 
ದಾಳಿಗಳ ಪ್ರಧಾನ ಉದ್ದೇಶವಾಗಿದೆ. ಇದನ್ನು ಬ್ರಾಹ್ಮಣರ ಮತ್ತು ಸಾಮಂತರ ನಡುವಿನ ಸಂಘರ್ಷವೆನ್ನುವುದಕ್ಕಿಂತ 
ಗೋವುಗಳ ಕೊರತೆಯಿಂದ ಅಥವಾ ಮಧ್ಯಕಾಲೀನ ಅರ್ಥವ್ಯವಸ್ಥೆಯಲ್ಲಾದ ಬದಲಾವಣೆಯ ಪರಿಣಾಮದಿಂದ ನಡೆದ 
ಸಂಘರ್ಷವೆನ್ನಬಹುದು. ಅಗ್ರಹಾರಗಳ ಮೇಲಿನ ದಾಳಿಗಳು ಕ್ರಿ.ಶ. ೧೧ ರಿಂದ ೧೩ನೇ ಶತಮಾನದ ವರೆಗೆ ಕಂಡು 
ಬರುತವೆ. ಕ್ರಿ.ಶ. ೧೨ ನೇ ಶಶಮಾನದಲ್ಲಿ ಅವುಗಳ ಸಂಖ್ಯೆಯು ಹೆಚ್ಚಾಗಿದೆ. ಅಧ್ಯಯನದ ಪ್ರಾದೇಶಿಕ ವ್ಯಾಪ್ತಿಯಲ್ಲಿನ 
ಅಗ್ರಹಾರಗಳಾದ ಕುಪಟೂರು ಅಗ್ರಹಾರವು ಹೆಚ್ಚು ಬಾರಿ ದಾಳಿಗೊಳಗಾಗಿದೆ. ಕ್ರಿ.ಶ. ೧೧೭೭ ರಲ್ಲಿಗವುಡಸ್ವಾಮಿ 
ದಂಡನಾಥನು, ೧೨೧೮ ರಲ್ಲಿ ವೀರಬಿಜ್ಜಳ (ಎರಡನೇ ಬಿಜ್ಜಳ) ನ ಜಗದೇವ ಸಾಹಣನು ಮತ್ತು೧೨೩೭ ರಲ್ಲಿ ಗುತ್ತಿಯ 
ಸೋವಿದೇವನು ಮತ್ತು ಚಂನಬೊಮ್ನಿದೇವನು ದಾಳಿ ಮಾಡಿದ್ದರು.” ಗಡಿ ವಿವಾದದಿಂದಾಗಿ ನೆರೆಯ ನೇರಲಿಗೆ ಹಳ್ಳಿ 
ಮತ್ತು ಕುಪಟೂರಿನ ನಡುವೆ ಎರಡು ಬಾರಿ ಸಂಘರ್ಷವು ನಡೆದಿದೆ. ಈ ಅಗ್ರಹಾರಗಳು ಇಂತಹ ದಾಳಿಗಳನ್ನು 
ಯಶಸ್ವಿಯಾಗಿ ಎದುರಿಸಿದೆ. ಅಗ್ರಹಾರದ ರಕ್ಷಣೆಯಲ್ಲಿ ಭಾಗವಹಿಸಿದ ವೀರರಿಗೆ ನೆತರು ಕೊಡುಗೆಗಳನ್ನು 
ನೀಡಲಾಗಿದೆ. ಅಂದರೆ ಅಗ್ರಹಾರಗಳ ರಕ್ಷಣೆಗೆ ಅವುಗಳದೇ ಆದ ವ್ಯವಸ್ಥೆಯಿದ್ದಿತು. ಅನುಬಂಧ ೫ ರಲ್ಲಿಅಧ್ಯಯನದ 
ಪ್ರಾದೇಶಿಕ ಮತ್ತುಕಾಲದ ವ್ಯಾಪ್ತಿಯಲ್ಲಿ ದಾಳಿಗೊಳಗಾದ ಅಗ್ರಹಾರಗಳು ಮತ್ತು ದಾಳಿಯ ಸ್ವರೂಪಕುರಿತ ಪಟ್ಟಿಯನ್ನು 


ನೀಡಲಾಗಿದೆ. 


೭0 


ಹೀಗೆ ಯುದ್ದಗಳನ್ನು ಅವುಗಳ ಸ್ವರೂಪ, ನೆಲೆ ಹಾಗೂ ಯಾರನಡುವೆ ನಡೆಯಿತೆಂಬುದರ ಆಧಾರಗಳ ಮೇಲೆ 


ವರ್ಗೀಕರಿಸಬಹುದಾಗಿದೆ. ಯುದ್ಧಗಳ ಕಾರಣಗಳು ಮತ್ತು ವಿಧಗಳನ್ನು ಗಮನಿಸಿದಾಗ ಈ ಕೆಳಗಿನ ಅಂಶಗಳು 


೨ 


ಯುದ್ಧಗಳ ಕಾರಣಗಳನ್ನು ಕೆಲವೇ ವೀರಗಲ್ಲುಶಾಸನ ಪಠ್ಯಗಳಲ್ಲಿ ಉಲ್ಲೇಖಿಸಲಾಗಿದ್ದು, ಉಳಿದಂತೆ ದಾಳಿಯ 
ಕಾರಣಗಳನ್ನು ಸಾಂದರ್ಭಿಕವಾಗಿ ಊಹಿಸಿಕೊಳ್ಳಬೇಕಾಗುತದೆ. 

ಅಧ್ಯಯನದ ಅವಧಿಯಲ್ಲಿ "ಕಪ್ಪ' ಮತ್ತು "ಸಿದ್ದಾಯ' ಗಳನ್ನು ಹೊರತು ಪಡಿಸಿ ಉಳಿದ ತೆರಿಗೆಗಳಿಗಾಗಿ 
ಯುದ್ಧಗಳು ನಡೆದ ಪ್ರಸಂಗಗಳ ಉಲ್ಲೇಖಗಳಿರುವುದಿಲ್ಲ ಈ ಎರಡು ಆರ್ಥಿಕಾಂಶಗಳು ಮಧ್ಯಕಾಲೀನ 
ಕರ್ನಾಟಕದ ಚಕ್ರವರ್ತಿಗಳು ಮತ್ತು ಸ್ಥಳೀಯ ಅರಸರ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣವಾಗಿದ್ದವು. 
ಬಿರುದು ಮತ್ತುಆನೆಯ ವಿಷಯಕ್ಕಾಗಿ ನಡೆದಿರುವ ದಾಳಿಗಳು ಮುಖ್ಯವಾಗಿ "ಅಧಿಕಾರ' ಕ್ಕಾಗಿ ನಡೆದ ದಾಳಿಗಳೇ 
ವಿನಃ ಶಾಸನಗಳು ಉಲ್ಲೇಖಿಸಿದ ಕಾರಣಗಳಿಗೆ ಅಲ್ಲ, ಉಲ್ಲೇಖಿತ ಕಾರಣಗಳು ಮೇಲ್ನೋಟದ 
ಕಾರಣಗಳಾಗಿವೆ. 

ಅಧ್ಯಯನದ ಪ್ರದೇಶದಲ್ಲಿ ನಡೆದಿರುವ ತುರುಗಳವುಗಳು ಯುದ್ಧಗಳಿಗೆ ಕಾರಣ ಮಾತ್ರವಲ್ಲ ಅದೊಂದು 
ಯುದ್ಧದ ವಿಧಾನವು ಕೂಡಾ ಆಗಿದ್ದಿತು. ಚಕ್ರವರ್ತಿಗಳಿಂದ ಸ್ಥಳೀಯ ಅರಸರವರೆಗೆ ಎಲ್ಲರೂ ಇದರಲ್ಲಿ 
ಭಾಗಿಯಾಗಿದ್ದಾರೆ. ರಾಜಕೀಯ ಕಾರಣವಾಗಿ ಮತ್ತು ಯುದ ಳೆಯುವ ತೆಂತ್ರವಾಗಿ ಈವರೆಗೆ ತುರುಗಳವು 
ಪ್ರಕರಣಗಳನ್ನು ಪರಿಗಣಿಸಲಾಗಿತ್ತು ಆದರೆ ಈ ಪ್ರಕರಣಗಳ ಹಿಂದೆ ಆರ್ಥಿಕ ಹಿನ್ನಲೆ ಮತ್ತು ಉದ್ದೇಶಗಳಿವೆ. 
ಕ್ರಿ.ಶ. ೧೧ ರಿಂದ ೧೩ ನೇ ಶತಮಾನದವರೆಗೆ ಈ ಪ್ರದೇಶದಲ್ಲಿತುರುಗಳವು ಪ್ರ ಕರಣಗಳು ನಿರಂತರವಾಗಿ 
ನಡೆಯುತಿದ್ದವು. 

ಅಧ್ಯಯನದ ಪ್ರದೇಶದಲ್ಲಿ ನಡೆದಿರುವ ತುರುಗೋಳ್‌ ಯುದ್ದಗಳನ್ನು ಗಮನಿಸಿದರೆ, ಯುದ್ಧದ ವಿಧಗಳು 
ಮತ್ತು ಭೌಗೋಳಿಕ ಅಂಶಗಳ ನಡುವೆ ಪರಸ್ಥರ ಸಂಬಂಧವಿರುವುದು ಸ್ಪಷ್ಟವಾಗುತದೆ. 

ಅಧ್ಯಯನದ ಪ್ರಾದೇಶಿಕ ವ್ಯಾಪಿಯಲ್ಲಿಕಂಡು ಬರುವ ಅಗ್ರಹಾರಗಳ ಮೇಲಿನ ದಾಳಿಗಳಲ್ಲಿ ಹೆಚ್ಚಿನವುಗಳು 
ತುರುಗೋಳ್‌ ಆಗಿರುವುದು, ದಾಳಿಗಳ ಉದ್ದೇಶ ಗೋಸಂಪತಶಿನ ಮೇಲಿನ ಆಕ್ರಮಣವೆಂದು ಸ್ಥಷ್ಠವಾಗುತದೆ. 
ಅಲ್ಲದೇ ಈ ದಾಳಿಗಳು ಮಧ್ಯಕಾಲೀನ ಕರ್ನಾಟಕದ ಅಗ್ರಹಾರಗಳ ಸ್ಥಾನ-ಮಾನ ಮತ್ತು ಸ್ಥಿತಿ ಕುರಿತು 
ಮರು ವಿಶ್ಲೇಷಿಸಬೇಕಾದ ಅಗತ್ಯತೆಯನ್ನು ತೋರಿಸುತ್ತವೆ. 


೭೧ 


೧೨. 


೧೩. 


೪, 


೧೫. 
೧೬. 
೧೭. 


ಅಡಿ ಟಿಪ್ಪಣಿಗಳು 

“ದಿ ಇಂಟರ್‌ನೆಟ್‌ ಎನ್‌ಸ್ಥೆಕ್ಲೋಪಿಡಿಯಾ ಆಫ್‌ ಫಿಲಾಸಫಿ” ಇದರಲ್ಲಿನ ಯುದ್ಧಕ್ಕೆ ಕಾರಣವಾದ ತಾತ್ವಿಕ 
ಮತ್ತು ಮಾನಸಿಕ ಅಂಶಗಳ ಕುರಿತ ವಿವರಣೆಯನ್ನು ಆಧರಿಸಿದೆ. 

ದೀಕ್ಷಿತಾರ್‌ ವಿ.ಆರ್‌.ಆರ್‌. -(೧೯೯೯) “ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ಪುಟ ೭ ರಿಂದ ೩೯. 
ಚಕ್ರವರ್ತಿ ಪ.ಸಿ.- (೧೯೯೩ )“ವಾರ್‌ ಇನ್‌ ಏನ್ಸಿಯೆಂಟ್‌ ಇಂಡಿಯಾ” ಪುಟ ೧೮೦೧. 
(ಚಿದಾನಂದಮೂರ್ತಿ ಎಂ. (೧೯೬೬) - ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಡ್ಗಯನ. ಪುಟ ೨೪೬-೨೪೭ 
ಮತ್ತು ಡಾ. ಶೇಷಶಾಸ್ತ್ರಆರ್‌. (೧೯೮೨)- “ಕರ್ನಾಟಕದ ವೀರಗಲ್ಲುಗಳು” ಪುಟ ೧೬೦. 
ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ.ಸಂ) ದ್ವಿತೀಯ ವಿಂಶತಿ - ಶ್ಲೋಕ - ೭೩೩ ರಿಂದ 
೭೪೨. 

ಕ.ಇ.೪ - ಗೋಪಾಲ್‌ ಬಿ.ಆರ್‌ ( ೧೯೭೩) ಸಂ. ೭ ಕ್ರಿ.ಶ. ೧೦೭೧ 

ಅದೇ, -ಸಂ. ೯ಕ್ರಿ.ಶ. ೧೦೭೨. 

ಅದೇ, 

ಎ.ಕ. VI (ಬಿ.ಎಲ್‌, ರೈಸ್‌ ೧೯೦೨) ಶಿಕಾ-೫೧, ಕ್ರಿ.ಶ. ೧೦೭೫, : ೨೯೫ - ಕ್ರಿ.ಶ. ೧೦೭೪. 

ಅದೇ, ಶಿಕಾ -೪೪ ಕ್ರಿ.ಶ. ೧೦೭೭, ಶಿಕಾ - ೧೨೪ಕ್ರಿ.ಶ. ೧೦೭೭. 

ಗೋಪಾಲ್‌ ಬಿ.ಆರ್‌. ( ೧೯೮೨)- ಮೈನರ್‌ ಡ್ಲೆನಸ್ಟೀಸ್‌ ಆಫ್‌ ಸೌತ್‌ ಇಂಡಿಯಾ - ಕರ್ನಾಟಕ 
ವ್ಯಾಲ್ಯೂಮ್‌-1, ಪುಟ - ೪೦. 

ಐ.ಕV1 ( ಬಿ.ಎಲ್‌ ರೈಸ್‌ ೧೯೦೪) ಸೊ-೪೬೮ ಕ್ರಿ.ಶ. ೧೧೧೨. 

ನಂದಿ ಆರ್‌.ಎನ್‌. - (೧೯೮೫ )" ಅಗ್ರೇೇರಿಯನ್‌ ಗಿ ಥ್‌ ಅಂಡ್‌ ಸೋಷಿಯಲ್‌ ಕಾನ್‌ಪ್ಲಿಕ್ಸ್‌ ಇನ್‌ ಅರ್ಲಿ 
ಪ್ಲೂಡಲ್‌ ಇಂಡಿಯಾ” - ಸೋಷಿಯಲ್‌ ಸೆನ್ಸ್‌ ಪ್ರೊ ಬಿಂಗ್ಸ್‌ನಲ್ಲಿ ಪ್ರಕಟಿತ ಲೇಖನ - ಭಾಗ೨, ನಂ೨, ಜೂನ್‌ 
೧೯೮೫ ಪುಟ ೨೦೦. 

ಐ.ಕ.್ಭI] (ಬಿ.ಎಲ್‌ ರೈಸ್‌ ೧೯೦೪) ಸಾ-೪೫ಕ್ರಿ.ಶ. ೧೩೦೦ 


ಡೆರೆಟ್‌ ಜೆ.ಡಿ.ಎಮ್‌. (೧೯೫೭) - “ದಿ ಹೊಯ್ದಳಾಸ್‌” ಪುಟ ೯೭ ಮತ್ತು ೧೪೫-೧೪೬. 

ಐ.ಕN1] ( ಬಿ. ಎಲ್‌ ರೈಸ್‌ ೧೯೦೪) ಸೊ -೬ ಕ್ರಿ.ಶ. ೧೧೬೫ 

ಈ) ಸರ್ಕಾರ್‌ ಡಿ.ಸಿ. - “ಇಂಡಿಯನ್‌ ಎಪಿಗ್ರಾಫಿಕಲ್‌ ಗ್ಲಾಸರಿ” ಪುಟ ೩೧೦. ಉಲ್ಲೇಖ - ಡಾ. 
ಗುರುರಾಜ್‌ ಚಾರ್‌ - (೧೯೭೪) ಸಮ್‌ ಅಸ್ಪೆಕ್ಷಸ್‌ ಆಫ್‌ ಎಕನಾಮಿಕ್‌ ಅಂಡ್‌ ಸೋಷಿಯಲ್‌ ಲೈಫ್‌” ಪುಟ 
೧೪೩. 


೧೮. 


೧೯. 


ಫಥ: 


೨೧; 


ಖಿ; 


೨೩. 


೨೪. 


೨೫. 


ಐ.ಕ್ಭI (ಬಿ.ಎಲ್‌.ರೈಸ್‌ ೧೯೦೨ ) ಶಿಕಾ- ೧೧೨ ಕ್ರಿ.ಶ. ೧೧೩೯. 

(ಈ) ಗುರುರಾಜ್‌ಚಾರ್‌ - (೧೯೭೪) ಪೂರ್ವೋಕ್ತ, ಪುಟ ೧೪೩. 

ಎಕ VIII (ಬಿ. ಎಲ್‌. ರೈಸ್‌ ೧೯೦೪ )ಸೊ-೧೩೯ಕ್ರಿ.ಶ. ೧೧೭೩. 

ಅದೇ, ಸೊ-೨೫೧ ಕ್ರಿ.ಶ. ೧೧೭೭. 

ಆರ್‌.ಎನ್‌. ನಂದಿ (೧೯೮೫)- ಪೂರ್ವೋಕ್ತ ಪುಟ ೧೯೯-೨೦೦. 

ಐ.ಕVIಗ ( ಬಿ.ಎಲ್‌. ರೈಸ್‌ ೧೯೦೪) ಸೊ-೪೨೫ ಕ್ರಿ.ಶ. ೧೨೪೨. 

ಅದೇ, ಸಾ-೧ಕ್ರಿ.ಶ.೧೨೪೧ ಎಕ ಗ (ಬಿ.ಎಲ್‌ ರೈಸ್‌೧೯೦೪ ) ಹೊ-೪೯ ಕ್ರಿ.ಶ. ೧೨೪೫. 
ಎ.ಆರ್‌. ಐ.ಇ- ೧೯೫೯ -೬೦ ಬಿ.ನಂ ೪೩೭ ಉಲ್ಲೇಖ -ರಿತ್ರಿ ಎಸ್‌. (೧೯೭೩)“ದ ಸೆವುಣಾಸ್‌” 
ಪುಟ ೧೩೫. 

ಎ.ಕVIಗ ( ಬಿ. ಎಲ್‌ ರೈಸ್‌ ೧೯೦೪) ಸೊ - ೨೧೭ ಕ್ರಿ.ಶ. ೧೨೪೩. 

ಅದೇ, ಸಾ- ೧೧೯ ಕ್ರಿ.ಶ. ೧೨೬೧. 

ಪ) ರಾಜಾರಾಮ ಹೆಗಡೆ (೨೦೦೦) “ಹೊಸಗುಂದದ ಅರಸರು” ಲೇಖನ “ಮಲೆಕರ್ನಾಟಕದ ಅರಸು 
ಮನೆತನಗಳು” ಕೃತಿಯಲ್ಲಿ ಪ್ರಕಟಿತ ಪುಟ ೧೩೭. 

ಐ.ಕ. VII (ಬಿ.ಎಲ್‌.ರೈಸ್‌ ೧೯೦೪)ಸೊ -೪೦೩ ಕ್ರಿ.ಶ. ೧೨೩೪. 

ಅದೇ, ಸೊ -೪೯೨ ಕ್ರಿ.ಶ. ೧೨೩೯. 

ಅದೇ, ಸಾ-೨೭ ಕ್ರಿ.ಶ. ೧೨೪೧. 


ಅದೇ, ಸಾ- ೧೫೦ ಕಿ.ಶ. ೧೨೫೫ ಮತ್ತು ಎಂ.ಎ.ಆರ್‌. ೧೯೦೯ಸಂ.೭೨ ಕ್ರಿ.ಶ. ೧೨೫೪-೫೫. 


ಕ್ರಿ 
ಅದೇ, ಸಾ- ೧೯ ಕ್ರಿ.ಶ. ೧೨೪೮. 
ಅದೇ, ಸಾ - ೧೨೭ ಕ್ರಿ.ಶ. ೧೨೪೯. 
ಅದೇ, ಸೊ -೨೦ ಕ್ರಿ ಶ. ೧೨೫೩ 
ಎಕ ( ಬಿ.ಎಲ್‌ ರೈಸ್‌ ೧೯೦೨) ಹೊ- ೪೯ ಕ್ರಿ.ಶ. ೧೨೪೫ ಮತ್ತು ೫೪ ರಿಂದ ೫೮. 
ಎ.ಕ. VIII ಬಿ.ಎಲ್‌ ರೈಸ್‌ ೧೯೦೪) ಸಾ - ೬೯ ಮತ್ತು [Ae ಕ್ರಿ.ಶ. ೧೨೭೬. 
ಅದೇ, ಸಾ-೧೦೨ ಕ್ರಿ.ಶ. ೧೯೯೪. 
ಅದೇ, ನಂ.೨೦ ಕಿ.ಶ. ೧೨೭೭. ಮೊದಲ ಭಾಗ 
ಶ. 


ಕ್ರಿ 
ಅದೇ, ನಂ.೨೦ ಕ್ರಿ.ಶ. ೧೨೮೧. ಎಡನೆಯ ಭಾಗ 


೭೩ 


೪೧. 


೪೨, 


೪೩. 


೪೪, 


೪೫, 


೪೬. 


ba 


೪೮. 


೪೯, 


೬೦. 


೬೧. 


ಅದೇ, ಸಾ- ೯೬-೯೮ ಕಿ.ಶ. ೧೩೦೦ 


ಕ್ರಿ 
ಅದೇ, ಸಾ-೬೯,೭೦ ಕ್ರಿ.ಶ. ೧೨೭೬ ಮತ್ತು ೧೦೨ ಕ್ರಸಶಪ; ೧೦೯೪. 

ಅದೇ, ನಂ.೨೭ ಕ್ರಿ.ಶ. ೧೩೦೨. 

ಅದೇ, ಸಾ-೪೫ ಕ್ರಿ.ಶ.೧೩೦೦ 

ವಿಲಿಯಂ ಕೊಹಿಲೋ - (೧೯೫೦)“ ದಿ ಹೊಯ್ದಳೆವಂಶ” ಪುಟ ೨೨೭-೨೨೮. 

ಎ.ಕೆ. VII] ( ಬಿ.ಎಲ್‌ ರೈಸ್‌ ೧೯೦೪) ಸಾ - ೯೮ ಕ್ರಿ.ಶ. ೧೩೦೦. 

ಪಂಪ ಭಾರತಂ ಆಶ್ವಾಸ - ೮, ಪದ್ಧ - ೭೫. 

ಡಾ. ರಾಜಾರಾಮ ಹೆಗಡೆ, “ಫ್ರಮ್‌ ಗೋಸಾಸ ಟು ತುರುಗೋಳ್‌: ಟ್ರೆಂಡ್ಸ್‌ ಇನ್‌ ಕ್ಯಾಟ್ಸ್‌ ಎಕಾನಮಿ ಇನ್‌ 
ಮೆಡೀವಲ್‌ ಕರ್ನಾಟಕ”, (೨೦೦೬) ಅಪ್ರಕಟಿತ ಲೇಖನ. 

ಎ.ಕVII ( ಬಿ.ಎಲ್‌ ರೈಸ್‌ ೧೯೦೪)ಸೊ - ೨೪೦ ಕ್ರಿ.ಶ. ೯೫೪. 

ಅದೇ, ಸೊ - ೨೦೨-೨೦೩ ಕ್ರಿ.ಶ. ೯೬೫. 

ಐ.ಕೆ. ್ಭVI1( ಬಿ.ಎಲ್‌ ರೈಸ್‌ ೧೯೦೨) ಶಿಕಾ - ೨೦೪-೨೦೫ ಕ್ರಿ.ಶ. ೧೦೯೨. 

ಅದೇ, ಶಿಕಾ - ೨೭೩ ಕ್ರಿ.ಶ. ೧೨೨೨. 

ಎ.ಕVI ( ಬಿ.ಎಲ್‌ ರೈಸ್‌ ೧೯೦೪)ಸೊ - ೪೧೨ ಕ್ರಿ.ಶ. OEE 

ಅದೇ, ಸೊ - ೧೭೮ ಕ್ರಿ.ಶ. ೧೨೨೫೪. 

ದೀಕ್ಷಿತಾರ್‌ ವಿ.ಆರ್‌.ಆರ್‌. (೧೯೯೯)- ಪೂರ್ಪೋಕ್ತ ಪುಟ ೨೩೮. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೭೩೩ ರಿಂದ 
೭೪೨. 

ರನ್ನನ ಸಾಹಸ ಭೀಮ ವಿಜಯಂ - ಅಶ್ವಾಸ -೨ ಪದ್ಯ- ೨೪. 

ಡಾ. ಚಿದಾನಂದ ಮೂರ್ತಿ ಎಂ. (೧೯೬೬)- ಪೂರ್ಮೋಕ್ತೆ- ಪುಟ ೨೮೨. 

ಎ.ಕV11 (ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೯೫, ಎ.ಕ. V11]( ಬಿ.ಎಲ್‌. ರೈಸ್‌ ೧೯೦೪) ಸೊ- 
೩೧೪, ೩೩೭,೩೦೯, ೫೦೭, ೫೧೭. 

ಎ.ಕ.್ಭV11( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೧೧ ಕ್ರಿ.ಶ. 


ಕ್ರಿ. 
ಕ್ರಿ.ಶ. ೧೧೫೬ 


©.zVIII ( ಬಿ.ಎಲ್‌. ರೈಸ್‌ ೧೯೦೪) ಸೊ-೧೭೫ 


೭೪ 


೨; 


೮೩. 


ಏ.ಕ.VI1( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೭೩ ಕ್ರಿ.ಶ. ೧೦೪೮, ೮೩ ಕ್ರಿ.ಶ. ೧೦೫೮, ಎ.ಕ. VI ( 
ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೮೪, ಕ್ರಿ.ಶ. ೧೨೮೩, ಸಾ - ೧೪೦ ಕ್ರಿ.ಶ. ೧೨೬೬. 

ಎ.ಕ.V11( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ- ೧೯೫ ಕ್ರಿ.ಶ. ೧೦೦೭. 

ಎ.ಕ. VI ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೬೦ರಿಂದ ೬೪ ಕ್ರಿ.ಶ. ೧೦೩೨. 

ಎ.ಕ. V1] ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೨೮೦ ಕ್ರಿ.ಶ.೧೧೨೭, ಎ.ಕ. V11]( ಬಿ.ಎಲ್‌. ರೈಸ್‌ 
೧೯೦೪) ಸೊ -೩,೫,೭ಕ್ರಿ.ಶ. ೧೧೩೦. 

ಎ.ಕ.್ಭVI1]( ಬಿ.ಎಲ್‌. ರೈಸ್‌ ೧೯೦೪) ಸೊ -೧೪೩.ಕ್ರಿ.ಶ. ೧೧೩೩ 

ಅದೇ, ಸೊ - ೧೭೫, ೧೭೬. ಕ್ರಿ.ಶ. ೧೧೫೬ 

ಅದೇ, ಸೊ -೨೫೧,ಕ್ರಿ.ಶ. ೧೧೭೭, ಸೊ-೨೫೨ ಕ್ರಿ.ಶ. ೧೧೪೩, ಸೊ ೨೮೪ಕ್ರಿ.ಶ. ೧೨೮೩ 

ಅದೇ, ಸಾ- ೧೪೦ಕ್ರಿ.ಶ. ೧೨೬೬. 

ದಿನಕರ ದೇಸಾಯಿ (೧೯೫೧)- “ದ ಮಹಾ ಮಂಡೆಲೇಶ್ವರಾಸ್‌ ಅಂಡರ್‌ ದಿ ಚಾಲುಕ್ಕಾಸ್‌ ಆಫ್‌ ಕಲ್ಲಾಣಿ” 
ಪುಟ ೩೮೩. 

ಎಂ.ಐ.ಆರ್‌. ೧೯೨೭ ಸಂ. ೧೪೫. 

ಪಂಪ ಭಾರತಂ - ಆಶ್ವಾಸ- ೮ ಪದ್ಯ - ೯೫. 

ಐ.ಕ. VII ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೧೨೪, ೧೨೫ ಕ್ರಿ.ಶ. ೧೨೧೭. 

ಅದೇ, ಸಾ- ೧೪೦ ಕ್ರಿ.ಶ. ೧೨೬೬. 

ಎ.ಕ. VII ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೩೦೭ ಕ್ರಿ.ಶ. ೧೦೧೬. 

ಎಕ. VII ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೪೧ಕ್ರಿ.ಶ. ೧೧೨೭. 

ಅದೇ, ಸೊ -೪೧೯ ಕ್ರಿ.ಶ. ೧೧೮೩. 

ದೀಕ್ಷಿತಾರ್‌ ವಿ.ಆರ್‌.ಆರ್‌. (೧೯೯೯)- ಪೂರ್ಪೋಕ್ತ- ಪುಟ ೬೯. 

ಐ.ಕೆ. V1] ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೭೫, ೧೭೬ ಕ್ರಿ.ಶ. ೧೧೫೬. 

ಡಾ. ಚಿದಾನಂದ ಮೂರ್ತಿ ಎಂ. (೧೯೬೬)- ಪೂರ್ವೋಕ್ತ- ಪುಟ ೨೮೪. 

ಎ.ಕ.್ಭI] ( ಬಿ.ಎಲ್‌. ರೈಸ್‌ ೧೯೦೨). ಶಿಕಾ - ೧೫೭ ಕ್ರಿ.ಶ. ೧೧೧೩. 

ಎ.ಕ. VII ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೯೯ಕ್ರಿ.ಶ. ೧೧೫೯, ೨೯೫ ಕ್ರಿ.ಶ.೧೨೭೬. 


ಅದೇ ಸೊ -೮೬ಕ್ರಿ.ಶ. ೧೧೫೦, ೨೩೪ ಕ್ರಿ.ಶ. ೯೯, ೪೨೧ ಕ್ರಿ.ಶ. ೧೧೦೪. 


೭೫ 


6೪, 


೮೫. 


೮೬. 


0೭. 


೮೮. 


WE, 


೯೦. 


೯೧. 


ಈಖ 


೯೩. 


ಹ 


೯೫. 


CE, 


೮೭ 


೯6. 


೮; 


೧೦೦. 


೧೦೧. 


೧೦೨. 


೧೦೩. 


೧೦೪. 


೧೦೫. 


೧೦೬. 


ದೀಕ್ಷಿತಾರ್‌ ವಿ.ಆರ್‌.ಆರ್‌.(೧೯೯೯) - ಪೂರ್ವೋಕ್ಷ- ಪುಟ ೩೯. 
ಎ.ಕ.VI11( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೯೮ ಕ್ರಿ.ಶ. ೧೦೮೯. 

ಐ.ಕ. VII] ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೫೩, ೨೫೨ ಕ್ರಿ.ಶ. ೧೧೪೩. 
ನಂದಿ ಆರ್‌. ಎನ್‌.(೧೯೮೫) - ಪೂರ್ವೋಕ್ತ ಪುಟ ೧೯೯-೨೦೦. 

ಎ.ಕ. VII (ಬಿ.ಎಲ್‌. ರೈಸ್‌ ೧೯೦೪) ಸೊ -೪೬೮ ಕ್ರಿ.ಶ. ೧೧೧೨. 
ಕ.ಇ.್ಭಳ ಗೋಪಾಲ್‌ ಬಿ. ಆರ್‌ (೧೯೬೯) ಸಂ. ೯ ಕ್ರಿ.ಶ. ೧೦೭೨. 

ಐ.ಕ. VII] ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೩೩೬ ಕ್ರಿ.ಶ. ೧೦೮೧. 
ಐ.ಕ.್ಭI] ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೭೭ ಕ್ರಿ.ಶ. ೧೧೧೦. 

ಏ.ಕ. VI] ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೮೯. 

ಅದೇ, ಸಾ- ೧೩೧. 
ಅದೇ, ಸೊ - ೨೫೨ ಕ್ರಿ.ಶ 

ಅದೇ, ಸೊ - ೧೭೫ ಕ್ರಿ.ಶ. ೧೧೫೬. 
ಅದೇ, ಸೊ - ೨೫೫ ಕ್ರಿ.ಶ 

ಅದೇ, ಸಾ 

ಅದೇ, ಸಾ-೧೪ ಕಿ.ಶ. 
ಅದೇ, ಸಾ- ೧೨೮ಕ್ರಿ 
ಅದೇ, ಸೊ-೩೭೧ಕ್ರಿ. 
ಅದೇ, ಸೊ- ೧೭೫ ಕ್ರಿ 
ಅದೇ, ಸೊ -೩೫೮,೩೬೬ ಕ್ರಿ.ಶ. ೧೧೭೯. 

ಜನ್ನನ ಅನಂತನಾಥ ಪುರಾಣಂ ಆಶ್ವಾಸ- ೧೧ ವಚನ ೮೨ ರಿಂದ ೮೫. 

ಮಾನಸೋಲ್ಲಾಸ, ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ)ದ್ಧ್ವಿತೀಯ ವಿಂಶತಿ - ಶ್ಲೋಕ ೫೪೧ ರಿಂದ ೫೫೫ 
ಮತ್ತು ೧೦೫೬ ರಿಂದ ೧೦೭೪. 

ಬೆಟಗೇರಿ ಕೃಷ್ಣಶರ್ಮ (೧೯೬೩) : ಕರ್ನಾಟಕ ಜನಜೀವನ- ಕನ್ನಡಿಗರ ಕೋಟೆ ಕಾಳಗ - ಪುಟ ೧ರಿಂದ೬ಸಿ. 


ಕ.ಐ. ್ಭ ಗೋಪಾಲ್‌ ಬಿ. ಆರ್‌ (೧೯೬೯) ಸಂ. ೭ಕ್ರಿ.ಶ. ೧೦೭೧. 


೭೬ 


೧೦೭. ಎಕ.್ಭ1 (ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೪೧ ಕ್ರಿ.ಶ. ೧೧೨೭. 
೧೦೮. ಅದೇ, ಸೊ - ೧೯ ಕ್ರಿ.ಶ. ೧೧೫೨. 


೧೦೯. ಅದೇ, ಸೊ -೪೧೬ ಕ್ರಿ.ಶ. ೧೧೫೯, ೫೬೮ ಕ್ರಿ.ಶ. ೧೧೬೨, ೨೮೭ ಕ್ರಿ.ಶ. ೧೧೬೩, ೩೧೯ ಕ್ರಿ.ಶ. 


೧೧೦. ಅದೇ,ಸೊ -೩೦೬ ಕ್ರಿ.ಶ. ೧೧೬೬, ಎಂ.ಎ.ಆರ್‌. ೧೯೨೮ ಸಂ. ೮೧ ಸ್ಪಶ, ೧೧೬೬, 
೧೧೧. ಅದೇ,ಸಾ-೪ ಕ್ರಿ.ಶ. ೧೧೯೩. 

೧೧೨. ಎ.ಕೆ. VII ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೪ ಕಿ.ಶ. ೧೨೦೩. 
ಶ. 


೧೨೭೦-೭೧. 


ಕ್ರಿ 

೧೧೩. ಎ.ಕ.್ಭ1 ( ಬಿ.ಎಲ್‌. ರೈಸ್‌ ೧೯೦೪) ಸಾ- ೧೩೮ ಕ್ರಿ 

೧೧೪. ಅದೇ, ಸಾ- ೯೬,೯೮ ಕ್ರಿ.ಶ. ೧೩೦೦. 

೧೧೫. ಕ.ಜ.೪ (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ.೭ ಕ್ರಿ.ಶ. ೧೦೭೧. 

೧೧೬. ಎ.ಕ.್ಭI1 ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೪೧೬ ಕ್ರಿ.ಶ. ೧೧೫೯, ೫೬೮ ಕ್ರಿ.ಶ. ೧೧೬೨, ೨೮೭ 
ಕ್ರಿ.ಶ. ೧೧೬೩. 

೧೧೭. ಎ.ಕ.V1]( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೫೬ ಕ್ರಿ.ಶ.೧೧೬೨. 

೧೧೮. ಎ.ಕ.V1 ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೧೧೪ ಕ್ರಿ.ಶ. ೧೧೬೬. 

೧೧೯. ಅದೇ,ಸೊ - ೧೩೯ ಕ್ರಿ.ಶ. ೧೧೭೩. 

೧೨೦. ಅದೇ, ನ.೭೦,೭೧ ಕ್ರಿ.ಶ. ೧೦೬೨ ಮತ್ತು೧೦೬೮. 

೧೨೧. ವಿಲಿಯಂ ಕೊಹಿಲೋ (೧೯೫೦)-ಪೂರ್ಮೋಕ_-ಪುಟ ೮೭,ಎ.ಕ್ಭ[(ಬಿ.ಎಲ್‌.ರೈಸ್‌,೧೯೦ )ಬೇಲೂರು 
- ೧೭ ಆಧರಿಸಿ. 

೧೨೨. ಎ.ಕ.V11( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೧೨ಕ್ರಿ.ಶ. ೧೧೮೧. 

೧೨೩. ಅದೇ, ಶಿಕಾ- ೨೪೪ ಕ್ರಿ.ಶ. ೧೨೦೩. 

೧೨೪. ಎ.ಕ್ಭIL (ಬಿ.ಎಲ್‌. ರೈಸ್‌ ೧೯೦೪) ಸೊ - ೫೯ ಕ್ರಿ.ಶ.೧೨೧೧. 

೧೨೫. ಅದೇ, ಸಾ- ೧೪೦ ಕ್ರಿ.ಶ. ೧೨೭೫ - ೭೬. 

೧೨೬. ಅದೇ, ಸಾ-೯೬,೯೮,೪೫ ಕ್ರಿ.ಶ. ೧೩೦೦-೧೩೦೧. 


೧೨೭. ಅದೇ, ಸೊ-೩೧೯ ಕ್ರಿ.ಶ. ೧೨೩೯. 


೭೭ 


೧೨೮. 


೧೨೯. 


೧೩೦. 


೧೫೧. 


೧೩೨. 


೧೩೩. 


೧೩೪. 


೧೩೫. 


೧೩೬. 


೧೩೭. 


೧೩೮. 


೧೩೯. 


೪೦. 


೪೧. 


೧೪೨. 


೧೪೩. 


೪೪. 


೧೪೫. 


೧೪೬. 


ಅದೇ, ಸಾ-೧ ಕ್ರಿ.ಶ.೧೨೪೧, ಸೊ -೪೨೫ ಕ್ರಿ.ಶ. ೧೨೪೨ ಮತ್ತುಎ.ಕ.VI1]( ಬಿ.ಎಲ್‌. ರೈಸ್‌ ೧೯೦೨) 
-ಹೊ-೪೯ ಕ್ರಿ.ಶ. ೧೨೪೫. 

ಐ.ಕ.V111( ಬಿ.ಎಲ್‌. ರೈಸ್‌ ೧೯೦೪) ಸಾ- ೧೧೯ ಕ್ರಿ.ಶ. ೧೨೭೫. 

ಅದೇ, ಸೊ - ೨೮೫ ಕ್ರಿ.ಶ. ೧೨೬೮. 

ಐ.ಕ. VI]. ಶಿಕಾ೪೧ಕ್ರಿ.ಶ. ೧೨೬೮. 

ಎ.ಕ. VI1]ಸಾ - ೬೯,೭೦ ಕ್ರಿ.ಶ.೧೨೭೬, ೧೦೨ ಕ್ರಿ.ಶ. ೧೦೯೪. 

ಗುರುವ ಆರ್‌.ಎನ್‌. (೧೯೯೨)- “ಮಹಾಮಂಡಳೇಶ್ವರರು” ಕರ್ನಾಟಕ ಪರಂಪರೆಪುಟ ೩೮೭. 

ವಿಶ್ವ ಮೋಹನ್‌ ರಾ (೨೦೦೦)- “ಫ್ಯೂಡಲ್‌ ಎಲಿಮೆಂಟ್‌ ಇನ್‌ ದಿ ಚಾಲುಕ್ಕ ಸ್ಟೇಟ್‌” ಲೇಖನ - “ದಿ 
ಪ್ಲೂಡಲ್‌ ಆರ್ಡರ್‌ ಸ್ಪೇಟ್‌, ಸೊಸ್ಸೆಟಿ ಅಂಡ್‌ ಐಡಿಯಾಲಜಿ ಇನ್‌ ಅರ್ಲಿ ಮೆಡೀವಲ್‌ ಇಂಡಿಯಾ” ಕೃತಿಯಲ್ಲಿ 
ಪ್ರಕಟಿತ - (ಸಂ) ಡಿ.ಎನ್‌. ರಾ- ಪುಟ ೨೨೩ರಿಂದ ೨೨೫ ಮತ್ತು೨೪೧. 

ಗುರುವ ಆರ್‌.ಎನ್‌. (೧೯೯೨)- ಪೂರ್ಮೋಕ್ತ- ಪುಟ ೩೮೭. 

ಎ.ಕೆ. VI] ( ಬಿ.ಎಲ್‌. ರೈಸ್‌ ೧೯೦೪) ಸೊ -೩, ೫,೭ ಕ್ರಿ.ಶ.೧೧೩೦ ಹಾಗೂ ೪೭ ಕ್ರಿ.ಶ. ೧೧೮೩. 

ಐ.ಕ. VI] ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪ ಹಾಗೂ ಎ.ಕ. VI (ಬಿ.ಎಲ್‌. 
ರೈಸ್‌ ೧೯೦೪) ಸೊ - ೨೮೬, ೧೧೬೮, ೩೪೫ ಕ್ರಿ.ಶ. ೧೧೭೧. 

ಐ.ಕ.VI1]( ಬಿ.ಎಲ್‌. ರೈಸ್‌ ೧೯೦೪) ಸಾ-೮೪,೮೫ ಕ್ರಿ.ಶ. ೧೨೮೩. 

ಅದೇ, ಸಾ-೯೭ ಕ್ರಿ.ಶ. ೧೯೩. 
ಅದೇ, ನಂ-೨೦ ಕ್ರಿ.ಶ. ೧೨೭೭ ಮತ್ತು ೧೨೮೧. 

ಅದೇ, ಸಾ - ೧೩೮ ಕ್ರಿ.ಶ. ೧೨೭೦-೭೧. 

ಎ.ಕ. NI ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೨೦ ಕ್ರಿ.ಶ. ೧೦೪೮, ೧೫೧ ಕ್ರಿ.ಶ. ೧೦೪೭, ೧೫೦ 
ಕ್ರಿ.ಶ. ೧೦೪೬. 

ಎ.ಕ. VI]( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೭ ಕ್ರಿ.ಶ. ೧೧೮೭. 

ಅದೇ, ಸೊ -೪೬ಕ್ರಿ.ಶ. ೧೦೧೮, ೪೮ ಕ್ರಿ.ಶ. ೧೦೧೮, ೬೭ ಕ್ರಿ.ಶ. ೧೧೪೫. 

ಅದೇ, ಸೊ -೪೨೫ ಕ್ರಿ 

ಅದೇ, ಸೊ -೩೪೮ ಕ್ರಿ.ಶ. ೧೧೪೦ ಮತ್ತುಎ.ಕ. V1]( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೦೪ ಕ್ರಿ.ಶ. 


೧೧೫೬, ೧೦೮ ಕ್ರಿ.ಶ. ೧೧೬೪. 


೭೮ 


೧೪೭. 
೧೪೮. 


೪೯. 


೧೫೦. 


೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬. 


೧೫೭. 


೧೫೮. 


೧೫೯. 


೧೬೦. 


೧೬೧. 


ಫಿ 


೧೬೩. 


೧೬೪, 


೧೬೫. 


೬೬, 


೧೬೭. 


ಕಇ.V (ಸಂ) ಗೋಪಾಲ್‌ ಬಿ. ಆರ್‌. (೧೯೬೯) ಸಂ- ೯ ಕ್ರಿ.ಶ. ೧೦೭೨. 
ಎ.ಕ. VIII ( ಬಿ.ಎಲ್‌. ರೈಸ್‌ ೧೯೦೪) ಸೊ-೧೪೭ ಕ್ರಿ.ಶ. ೧೦೮೩. 


ಅದೇ, ಸೊ - ೧೪೧ ಕ್ರಿ.ಶ. ೧೧೨೭. 
ಅದೇ, ಸೊ -೩,೫,೭ ಕ್ರಿ.ಶ. ೧೧೩೦. 


ಅದೇ, ಸೊ - ೧೪೩ ಕ್ರಿ.ಶ. ೧೧೩೩. 


ಎ 


ಅದೇ, ಸೊ - ೨೫೫ ಕ್ರಿ.ಶ. ೧೧೫೮. 

ಅದೇ, ಸಾ -೨೮ ಕ್ರಿ.ಶ. ೧೧೬೦. 

ಎಂ.ಐಎ.ಆರ್‌. ೧೯೩೦ ಸಂ. ೬೭ ಕ್ರಿ.ಶ. ೧೧೬೪. 

ಐ.ಕ. VI1( ಬಿ.ಎಲ್‌. ರೈಸ್‌ ೧೯೦೨) ಹೊ ೨೬,೨೭ ಕ್ರಿ.ಶ. ೧೧೭೦-೭೧. 
ಐ.ಕ. VI11( ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೭೪ ಕ್ರಿ.ಶ.೧೧೭೭. 
ಎ.ಕ. VI] (ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪. 
ಐ.ಕ. VII] ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೬೯ ಕ್ರಿ.ಶ. ೧೨೩೫. 
ಅದೇ, ಸಾ - ೧೩೭, ೧೩೮ ಕ್ರಿ.ಶ. ೧೨೭೦ -೭೧. 

ಅದೇ, ಸಾ - ೮೪ರಿಂದ ೮೬ಕ್ರಿ.ಶ. ೧೨೮೩. 

ಅದೇ, ಸಾ-೯೭ ಕ್ರಿ.ಶ.೧೦೯೩. 

ಅದೇ, ಸೊ - ೧೭೭ ಕ್ರಿ.ಶ. ೧೧೬೩ ಮತ್ತು ಸಾ- ೧೧೪ ಕ್ರಿ.ಶ. ೧೧೬೫. 
ಅದೇ, ಸೊ-೨೩೪ ಕ್ರಿ.ಶ. ೯೯೯. 

ಅದೇ, ಸೊ -೫೪ ಕ್ರಿ.ಶ. ೧೧೫೮ - ೫೯. 

ಅದೇ, ಸೊ -೪೧೨ ಕ್ರಿ.ಶ. ೧೧೭೭. 

ಅದೇ, ಸೊ -೪೭ಕ್ರಿ.ಶ. ೧೧೮೭. 


ಎ.ಕ. ್ಭI1( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪. 


೭೯ 


೧೬೮. ಎ.ಕ. VI ಬಿ.ಎಲ್‌. ರೈಸ್‌ ೧೯೦೪) ಸಾ - ೧೨೪, ೧೨೫ ಕ್ರಿ.ಶ. ೧೨೧೭. 

೧೬೯. ಅದೇ, ಸೊ -೫೮ೆ ಕ್ರಿ.ಶ. ೧೨೨೮. 

೧೭೦. ಅದೇ, ಸಾ- ೧೨೭ ಕ್ರಿ.ಶ. ೧೨೪೮. 

೧೭೧. ಅದೇ, ಸೊ - ೫೦೩ ಕ್ರಿ.ಶ. ೧೨೮೯. 

೧೭೨. ಅದೇ, ಸೊ-೫೦೨ ಕ್ರಿ.ಶ. ೧೦೯೪. 

೧೭೩. ಅದೇ, ಸಾ-ರ೯ಕ್ರಿ.ಶ. ೧೦೨೯೩, ೧೫೦ ಕ್ರಿ.ಶ. ೧೨೫೫ ಮತ್ತು ಎಂ.ಎ.ಆರ್‌. ೧೯೯-ಸಂ.೮ ಕ್ರಿ.ಶ. 
೧೨೫೪ - ೫೫. 

೧೭೪. ಎ.ಕ. VII] ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೫೧ ಕ್ರಿ.ಶ. ೧೧೭೭. 

೧೭೫. ನಂದಿ ಆರ್‌.ಎನ್‌. (೧೯೮೫) ಪೂರ್ಮೋಕ್ತ ಪುಟ ೧೯೮ ರಿಂದ ೧೯೯. 

೧೭೬. ಎ.ಕ. NII] (ಬಿ.ಎಲ್‌.ರೈಸ್‌ ೧೯೦೪) ಸೊ- ೨೫೧ಕ್ರಿ.ಶ. ೧೧೫೭, ಸೊ- ೨೫೬ ಕ್ರಿ.ಶ. ೧೨೧೮, 


ಸೊ-೨೫೦ ಕ್ರಿ.ಶ. ೧೨೩೭. 


೮೦ 


೩.೧ 
೩.೨ 
೩.೩ 
೩.೪ 
೩.೫ 
ಹಿ.೬ 
೩.೭ 
೩.೮ 
೩.೯ 
೩.೧೦ 


೩.೧೧ 
೩.೧೨ 


ಅಧ್ಯಾಯ - ೩ 
ಯುದ್ದದ ಸ್ಪರೂಪ 


ಯುದ್ಧ ರಂಗಗಳು, 

ಯುದ್ಧದ ಕಾಲ, 

ಯುದ್ದದ ಪೂರ್ವಸಿದ್ಧತೆ 

ಬಿಡಾರ 

ಯುದ್ದ ಪೂರ್ವ ಆಚರಣೆಗಳು 

ವೀಳ್ಯ ನೀಡುವುದು 

ಯುದ್ದ ರಂಗದಲ್ಲಿ ಸೇನಾರಚನೆ 
ಯುದ್ದದ ನಿಯಮಗಳು 

ತುರುಗೋಳ್‌ ವಿಧಾನ ಮತ್ತು ಸ್ವರೂಪ 
ಕೋಟೆ ಕಾಳಗ, 

೩.೧೦.೧ ಕೋಟಿಗಳ ಪ್ರಾಮುಖ್ಯತೆ ಮತ್ತು ಕೆಲವು ಪ್ರಮುಖ ಕೋಟೆಗಳು, 
೩.೧೦.೨ ವೀರಗಲ್ಲು ಶಿಲ್ಪಗಳಲ್ಲಿ ಕೋಟಿಗಳೆ ಚಿತ್ರಣ, 
೩.೧೦.೩ ಕೋಟೆಕಾಳೆಗದ ಸ್ವರೂಪ 

ವೈದ್ಯಕೀಯ ಸೌಲಭ್ಯ 

ಯುದ್ದದ ಪರಿಣಾಮ 


ಅಧ್ಯಾಯ -೩ಿ 
ಯುದ್ದದ ಸೂಪ 


4 ಅಧ್ಯಾಯದಲ್ಲಿ ಅಧ್ಯಯನದ ಕಾಲ ಮತ್ತು ಪ್ರಾದೇಶಿಕ ವ್ಯಾಪಿಯಲ್ಲಿನ ಯುದ್ಧ ಗಳ ಸ್ವರೂಪವನ್ನು 
ಚರ್ಚಿಸಲಾಗಿದೆ. ಯುದ್ದದ ಸ್ವರೂಪ ಮತ್ತುಫಲಿತಾಂಶದ ನಿರ್ಧಾರದಲ್ಲಿ ಯುದ್ಧದ ನೆಲೆ ಅಥವಾ ಯುದ್ದದ ಸ್ಥಳಗಳು, 
ಯುದ್ದದ ಕಾಲ ಹಾಗೂ ಸೈನ್ಯದ ರಚನೆ ಈ ಮೂರು ಅಂಶಗಳು ಪ್ರಧಾನ ಪಾತ್ರ ವಹಿಸುತವೆ. ಯುದ್ಧಕ್ಕೆ ಅತ್ಯಗತ್ಯವಾದ 
ಅಯುಧಗಳು ಹಾಗೂ ಸೈನ್ಯವನ್ನು ಕುರಿತು ಅಧ್ಯಾಯ ನಾಲ್ಕು ಮತ್ತುಐಖದರಲ್ಲಿಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಯುದ್ದದ 
ಸ್ಥಳ, ಕಾಲ ಮತ್ತುಯುದ್ದ ರಂಗದಲ್ಲಿ ಸೈನ್ಯದ ರಚನೆ ಈ ಮೂರು ಅಂಶಗಳು ಅಂದಿನ ಯುದ್ದ ತಂತ್ರದ ಮೇಲೆ ಬೆಳಕು 
೩.೧ ಯುದ್ದ ರಂಗಗಳು - 

ಯುದ್ಧದ ಸ್ವರೂಪ ಮತ್ತು ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಗಮನಾರ್ಹ ಅಂಶವೆಂದರೆ ಯುದ್ದದ 
ಸ್ಥಳಗಳು ಅಥವಾ ನೆಲೆಗಳು. ಪೂರ್ವ ನಿರ್ಧಾರಿತ ಅಥವಾ ಘೋಷಿತ ಯುದ್ಧಗಳ ಸಂದರ್ಭದಲ್ಲಿಮಾತ್ರ ಸೂಕ್ತಯುದ್ದ 
ರಂಗದ ಆಯ್ಕೆಗೆ ಅವಕಾಶವಿರುತದೆ. ಅನೀರೀಕ್ಷಿತ ದಾಳಿಗಳಾದತುರುಗಳವು - ಪೆಣ್ಣುಯ್ಯಲ್‌ ಮೊದಲಾದ ಪ್ರಸಂಗಗಳಲ್ಲಿ 
ಯುದ್ದ ರಂಗವು ಪ್ರಧಾನವೆನಿಸುವುದಿಲ್ಲ ಈ ಸಂದರ್ಭಗಳಲ್ಲಿ ಯುದ್ಧವು ಕೂಡಾ ಸೀಮಿತ ಸ್ವರೂಪದ್ಧಾಗಿರುತದೆ. 
ಕೌಟಿಲ್ಯನು ಸೇರಿದಂತೆ ಪ್ರಾಚೀನ ರಾಜನೀತಿ ಶಾಸ್ಟಜ್ನರು ಯುದ್ದ ರಂಗವು ಹೇಗಿರಬೇಕೆಂದು ತಮ್ಮ ಕೃತಿಗಳಲ್ಲಿ 
ವಿವರಣೆಯನ್ನು ನೀಡಿದ್ದಾರೆ. ಶಾಸನಗಳಲ್ಲಿ ಇಂತಹ ವಿವರಣೆಗಳು ಲಭ್ಯವಿಲ್ಲ ಆದರೆ ಉಲ್ಲೇಖಿತ ಸ್ಥಳಗಳ ಆಧಾರದ 
ಮೇಲೆ ಯುದ್ದ ರಂಗಗಳು ಹೇಗಿದ್ದವೆಂಬುದನ್ನು ತಿಳಿದು ಕೊಳ್ಳಲು ಸಾಧ್ಯವಿದೆ. ಶಾಸನಗಳಲ್ಲಿ ಯುದ್ದ ರಂಗವನ್ನು 
ಸಮರಂಗ,” ಸಮರಾಂಗಣ,” ರಣರಂಗ" ವೆಂದು ಹೆಸರಿಸಲಾಗಿದೆ. 

ಯುದ್ಧರಂಗದ ಅಥವಾ ಸ್ಥಳದ ಆಯ್ಕೆಯ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಾನವನ್ನು 
"ಮಾನಸೋಲ್ಲಾಸವು' ಹೀಗೆ ಉಲ್ಲೇಖಿಸಿದೆ, “ ಭೂ ಪರೀಕ್ಷೆಯಲ್ಲಿಪರಿಣಿತರಾದವರನ್ನುಯುದ್ದ ಭೂಮಿಯ ಪರೀಕ್ಷೆಗಾಗಿ 
ಕಳುಹಿಸಿ, ಅವರ ವರದಿ ಮತ್ತು ಶತ್ರುವಿನ ವ್ಯೂಹ ರಚನೆ ತಿಳಿದು ರಾಜನು ತನ್ನಸೈನ್ಯದ ವ್ಯೂಹವನ್ನು ರಚಿಸಬೇಕು.” 


೮೧ 


ಇದರಿಂದ ಯುದ್ದ ತಂತ್ರದಲ್ಲಿ ಯುದ್ದ ಸ್ಥಳದ ಪ್ರಾಮುಖ್ಯತೆಯು ಸ್ನಷ್ಟವಾಗುತದೆ. ಆಧುನಿಕ ಅರ್ಥದಲ್ಲಿ"ಯುದ್ದ 
ತಂತ್ರ” ವೆಂದರೆ ಎದುರಾಳಿಯನ್ನು ಯುದ್ದರಂಗಕ್ಕೆ ಬರುವಂತೆ ಮಾಡುವುದಾಗಿದೆ. ಆದರೆ ಮಧ್ಯಕಾಲೀನ ಸಂದರ್ಭಕ್ಕೆ 
ಈ ಅರ್ಥವನ್ನು ಅನ್ವಯಿಸಲಾಗದು ಏಕೆಂದರೆ ಅಂದಿನ ರಾಜ್ಯ ಮತ್ತುವೀರರು ಯುದ್ದ್ಧವೊಂದು ಕಡ್ಡಾಯ ಆಚರಣೆ 
ಅಥವಾ ಧರ್ಮವೆಂದು ಭಾವಿಸಿದುದರಿಂದ ಎದುರಾಳಿಯನ್ನು ಯುದ್ದರಂಗಕ್ಕೆ ಬರುವಂತೆ ಮಾಡುವುದು 
ಪ್ರಯಾಸಕರವಾಗಿರಲಿಲ್ಲ, ಯುದ್ದದಲ್ಲಿಗೆಲುವು ಸಾಧಿಸಲು ಪ್ರಯತ್ನಿಸುವುದೇ ಯುದ್ದತಂತ್ರವಾಗಿದ್ದಿತು. 

ಯುದ್ದದ ಸ್ಥಳವು ನಗರ ಮತ್ತು ಗ್ರಾಮಗಳಿಂದ ದೂರವಿರಬೇಕು, ಅರಣ್ಯದ ತಪ್ಪಲಿನಲ್ಲಿರಬೇಕೆಂದು ಮನುವು 
ಅಭಿಪ್ರಾಯಿಸಿದ್ದಾನೆ. ಜನರ ದೈನಂದಿನ ಜೀವನಕ್ಕೆ ಧಕ್ಕೆಯಾಗದಂತೆ ಯುದ್ದಗಳನ್ನು ಮಾಡುವುದು ಹಾಗೂ ಹೆಚ್ಚಿನ 
ರಕಪಾತ ಮತ್ತು ಜೀವ ನಷ್ಟವಿಲ್ಲದೆ ಯುದ್ದದ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದು ಇದರ ಮುಖ್ಯಕಾರಣವಾಗಿದೆ." 
ಆದರೆ ಮಧ್ಯಕಾಲೀನದ ವೇಳೆಗೆ ನಗರ ಮತ್ತುಗ್ರಾಮಗಳ ಮೇಲೆ ದಾಳಿ ಸಾಮಾನ್ಯವಾಗಿದ್ದುದು ವೀರಗಲ್ಲು ಶಾಸನಗಳನ್ನು 
ಗಮನಿಸಿದಾಗ ತಿಳಿಯುತ್ತದೆ. 

ಮಾನಸೋಲ್ಲಾಸ ಕೃತಿಯಲ್ಲಿ ಯಾವ ಪ್ರದೇಶದಲ್ಲಿರಾಜನು ಯುದ್ದದ ವ್ಯೂಹವನ್ನು ರಚಿಸಬೇಕು ಮತುಯಾವ 
ವಿಧದ ಸೈನ್ಯವನ್ನು ಬಳಸಬೇಕೆಂದು ವಿವರಿಸಲಾಗಿದೆ. ದಟ್ಟವಾಗಿ ಒತವಾಗಿರುವ ಹುತ್ತ ಗಿಡ -ಮರ, ಬಿಲ್ವ ವೃಕ್ಷಗಳಿರುವ 
ಮತುಪೊದೆಗಳಿರುವ ಜಾಗದಲ್ಲಿವ್ಯೂಹ ರಚನೆಯಲ್ಲಿ ಕುಶಲನಾದ ರಾಜನು ವ್ಯೂಹ ರಚಿಸಬೇಕು. ಸಣ್ಣಗಿಡ ಮರಗಳಿರುವ, 
ತಗ್ಗು ದಿನ್ನೆಗಳಿಲ್ಲದ, ದಾಟಲಾರದಂತಹ, ದರಿಕೊಳ್ಳವಿರುವ, ಬೆಣಚುಕಲ್ಲುಗಳಿರದ, ಉಸುಕುವುಳ್ಳ, ಕೆಸರಿಲ್ಲದ ಭೂಮಿಯು 
ಅಶ್ವವ್ಯೂಹಕ್ಕೆ ಸೂಕವಾದುದು. ಬಂಡೆಗಲ್ಲು ಗಳಿಲ್ಲದ, ಮಳಲಿನ, ಕೆಸರಿಲ್ಲದ ಹುತ್ತ ದಿನ್ನೆಗಳಿಲ್ಲದ ಸಮತಟ್ಟಾದ ಗೆದ್ದೆ - 
ಹೊಲ, ತಗ್ಗುದಿನ್ನೆಗಳಿಲ್ಲದ, ಗಿಡಮರಗಳ ಗುಂಪಿಲ್ಲದ, ಅತಿಬಿರುಸಾದ ಹಾಗೂ ಖಡಗಳನ್ನು ತಿರುಗಿಸಲು ಅವಕಾಶವಿರುವ 
ಭೂಮಿಯು ರಥವ್ಯೂಹಕ್ಕೆ ಪ್ರಶಸವಾದುದು. ದಾಟಲು ಸಾಧ್ಯವಾದ, ಕಿರಿದಾದ ಬೆಟ್ಟಗಳುಳ್ಳ, ವಿಷಮವಾದ, ಸೀಳಲು 
ಬರುವ ಸಣ್ಣ ಗಿಡ ಮರಗಳುಳ್ಳ, ತುಸು ಕೆಸರಿನ ತೆರೆಯಿಂದ ಕೂಡಿದ ಭೂಮಿಯು ಗಜವ್ಯೂಹಕ್ಕೆ ಸೂಕವಾದುದು. 
ಸರ್ವದೋಷಗಳಿಂದ ಮುಕವಾದ, ಅಲ್ಲಲ್ಲಿ ನೀರುಳ್ಳ, ವಿಶಾಲವಾದ, ಗುಣ ಭೂಯಿಷ್ಠವಾದ ಚತುರಂಗ ಬಲಕ್ಕೆ 
ಅಗತ್ಯವಾದ ಪ್ರದೇಶದಲ್ಲಿವ್ಯೂಹ ರಚಿಸಬೇಕು." ಅಂದರೆ ವಿಶಾಲವಾದ, ಸಮತಟ್ಟಾದ, ವಿವಿಧ ವ್ಯೂಹಗಳನ್ನುರಚಿಸಲು 
ಅನುಕೂಲಕರವಾದ , ನೀರು ಹಾಗೂ ಇತರ ಅಗತ್ಯವಸುಗಳ ಸರಬರಾಜಿಗೆ ಸೂಕವಾದ ಹಾಗೂ ಸಂದರ್ಭ ಬಂದಲ್ಲಿ 
ಹಿಮ್ನೆಟ್ಟಲು ಅನುಕೂಲಕರವಾದ ಪ್ರದೇಶವನ್ನುಯುದ್ದ ರಂಗವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಯುದ್ದದ ಸ್ಥಳ ಮತ್ತು 
ಸೈನ್ಯದ ಸ್ವರೂಪ ಈ ಎರಡು ಅಂಶಗಳನ್ನು ಬೇರ್ಪಡಿಸಲಾಗದು. 

ಅಧ್ಯಯನದ ವ್ಯಾಪಿಯ ಪ್ರದೇಶವಾದ ಬನವಾಸಿ ಮತ್ತು ಸಾಂತಳಿಗೆ ಮಂಡಲಗಳು ಮಲೆನಾಡು ಮತ್ತು 
ಅರೆಮಲೆನಾಡು ಪ್ರದೇಶಗಳಾಗಿವೆ. ದಟ್ಟವಾದ ಅರಣ್ಯ ಮತ್ತುಬೆಟ್ಟಗುಡ್ಡಗಳು ಮಲೆನಾಡು ಪ್ರದೇಶದಲ್ಲಿದ್ದು ಅರಣ್ಯದ 


೮೨ 


ಮಧ್ಯೆ ಅಲ್ಲಲ್ಲಿ ಮೈದಾನದ ಪ್ರದೇಶವು ಅರೆ ಮಲೆನಾಡು ಪ್ರದೇಶದಲ್ಲಿವೆ. ಹೀಗಾಗಿ ಅಶ್ವದಳ ಮತ್ತು ಕಾಲ್ಕಳೆಗಳು 
ಇಲ್ಲಿನ ಯುದ್ಧಗಳಿಗೆ ಸೂಕವಾದವುಗಳು ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಲಗಳಲ್ಲಿಯೂ ಇವೆರಡು ದಳಗಳೇ ಹೆಚ್ಚಾಗಿ 
ಉಲ್ಲೇಖವಾಗಿವೆ. ವೀರಗಲ್ಲುಶಾಸನಗಳಲ್ಲಿಯುದ್ದರಂಗವು ಹೇಗಿರಬೇಕು ಎಂಬ ವಿವರಣೆಯು ಸಿಗುವುದಿಲ್ಲ. ಆದರೆ 
ಯುದ್ಧಗಳು ನಡೆದ ಪ್ರದೇಶಗಳ ಉಲ್ಲೇಖಗಳ ಆಧಾರದ ಮೇಲೆ ಯುದ್ದದ ಸ್ಥಳಗಳು ಹೇಗಿದ್ದವೆಂದು ಹೇಳಬಹುದಾಗಿದೆ. 

ವೀರಗಲ್ಲು ಶಾಸನಗಳನ್ನು ಆಧರಿಸಿ ಹೇಳುವುದಾದರೆ ನದಿ ಮತ್ತುಹೊಳೆಯ ದಡಗಳು, ಬಯಲು ಪ್ರದೇಶಗಳು 
ಮತ್ತು ಕೋಟೆಗಳು ಯುದ್ದದ ಪ್ರಮುಖಿ ನೆಲೆಗಳಾಗಿದ್ದವು. ಕ್ರಿ. ಶ. ೧೧೭೩ ರಲ್ಲಿಕಳಚೂರ್ಯ ಸೋವಿದೇವನ 
ದಂಡನಾಯಕರಾದ ಕಾವಣಯ್ಯ ಮತ್ತು ಸೋವಣರು ಬನವಾಸಿ ನಾಡಿನ "ಸಿದ್ದಾಯ' ವಸೂಲಿಗೆ ಬಂದಾಗ, ಅವರ 
ಮತ್ತು ಬನವಾಸಿಯ ಮಹಾಮಂಡಲೇಶ್ವರರು ಹಾಗೂ ಮಾಂಡಲೀಕರ ನಡುವೆ ತುಂಗ- ಭದ್ರಾ ನದಿಯ ದಡದಲ್ಲಿ 
ಯುದ್ಧವು ನಡೆದುದನ್ನುಸೊರಬದ ಉದ್ರಿ ಗ್ರಾಮದ ಶಾಸನವೊಂದು ಉಲ್ಲೇಖಿಸಿದೆ.್‌ ಕ್ರಿ.ಶ.೧೨೪೮ ರಲ್ಲಿಲಖಣರಸ 
ಮತ್ತು ಬೀಬಿಸೆಟ್ಟಿಯರು ಬೀರರಸನ ಮೇಲೆ ಈಸೂರ ಹೊಳೆಯಲ್ಲಿ ದಾಳಿಮಾಡಿದರೆಂದು". ಹಾಗೂಕ್ರಿ. ಶ. ೧೨೭೦ 
ರಲ್ಲಿಹೊಸಗುಂದದ ಬಂಮ್ಹರಸ ಮತುಕೋಡೂರ ಅಣ್ಣಮವೆಗ್ಗಡೆ ಯರ ನಡುವೆ ಹಾಲಾಟದ ಹೊಳೆಯಲ್ಲಿಯುದ್ದವು 
ನಡೆಯಿತೆಂದು ಸಾಗರ ತಾಲ್ಲೂಕಿನ ಎರಡು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ. ನದಿ ಮತ್ತು ಹೊಳೆಯ 
ದಡಗಳಲ್ಲಿಸಮತಟ್ಟಾದ ಪ್ರದೇಶವಿರುವುದು ಹಾಗೂಸ್ಥೆನ್ಯಕ್ಕೆ ನೀರಿನ ಅನುಕೂಲವಿರುವುದೇ ಅಂತಹ ಪ್ರದೇಶಗಳ ಆಯ್ಕೆಗೆ 
ಕಾರಣವಾಗಿವೆ. 

ಬಯಲು ಪ್ರದೇಶಗಳಲ್ಲಿ ಪ್ರಮುಖ ಕದನಗಳು ನಡೆದಿವೆ. ಅವುಗಳನ್ನು ಬಯಲು ಬವರವೆಂದೇ 
ಕರೆಯಲಾಗಿದೆ.”” ಕ್ರಿ.ಶ. ೧೦೭೨ ರಲ್ಲಿಬನವಾಸಿಯ ಮಂಡಲೇಶ್ವರ ತೈಲಪದೇವ ಮತ್ತುಚಟ್ಟಯ್ಯರ ನಡುವೆ ಸಿರಿಸೆಯ 
ಬಯಲಿನಲ್ಲಿ” ಕ್ರಿ. ಶ. ೧೧೫೮ ರಲ್ಲಿ ಹಯ್ದೆಯ ಮಹಾಮಂಡಲೇಶ್ವರ ಬೊಪ್ಪದೇವ ಮತ್ತು ಹುಂಚದ ಅರಸ ಬಮ್ಮರಸರ 
ನಡುವೆ ಕುಪಟೂರು ಬಯಲಿನಲ್ಲಿ" ಯುದ್ದ ಗಳು ನಡೆದಿವೆ. ಕ್ರಿ.ಶ. ೧೧೬೫ ರಲ್ಲಿ ಕಳಚೂರ್ಯ್ಕರು ಬಿಜ್ಜಳನ 
ಸಾಮಂತರೆಲ್ಲರು ಸೇರಿ ಸಾಂತಳಿಗೆ ಮೇಲೆ ದಾಳಿ ಮಾಡಿದಾಗ ಅಂಧಾಸುರ ಬಯಲಲಿ ಯುದ್ದವೇರ್ಪಟ್ಟಿತು. "ಕ್ರಿ. ಶ. 
೧೩೦೧ ರಲ್ಲಿ ಹೊಯಳರ ಮೂರನೇ ಬಲ್ಲಾಳನು ಕದಂಬರ ಕಾವದೇವನ ಮಹಾಪ್ರಧಾನ ಗಂಗೆಯ ಸಾಹಣಿಯ ಮೇಲೆ 
ದಾಳಿಮಾಡಲು ಸಿರಸಿಯ ಬಯಲಿನಲ್ಲಿಬೀಡುಬಿಟ್ಟಿದ್ದನು”” ಘೋಷಿತ ಯುದ್ಧಗಳಲ್ಲದೆ ತುರುಗೋಳ್‌ ನಂತಹ ಅನಿರೀಕ್ಷಿತ 
ಪ್ರಸಂಗಗಳು ಕೂಡಾ ಬಯಲಲ್ಲಿ ನಡೆದಿವೆ. ಕೆಲಿಗಟ್ಟದ ಬಯಲು, ಹಸಟೆಯ ಬಯಲು ಮತ್ತುಹಾಲ್ಲಟ್ಟದ ಬಯಲಲ್ಲಿ 
ತುರುಗೋಳ್‌ ಕದನಗಳು ನಡೆದಿರುವುದನ್ನು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ." ಜಂಬೂರು ಬಯಲು ಮತ್ತು 
ಬಳಾರ ಬಯಲುಗಳಲ್ಲಿ ಸೀಮಾ ವ್ಯಾಜ್ಯಗಳಿಂದಾಗಿ ಯುದ್ದ ಗಳು ನಡೆದಿವೆ." ಅಧ್ಯಯನದ ಪ್ರದೇಶದ ಇನ್ನೊಂದು 


ಪ್ರಮುಖ ಯುದ್ದ ಸ್ಥಳವೆಂದರೆ ಸಿದ್ಧಾಪುರ ತಾಲ್ಲೂಕಿನ ಅವರಗುಪ್ಪೆಇಲ್ಲಿಕ್ರಿ. ಶ. ೧೧೬೦ ರಲ್ಲಿ ಸಾಂತಳಿಗೆಯ ಜಗದೇವರಸ 


೮೩ 


ಮತ್ತು ಭಟ್ಕಳದ ತೈಲದೇವ ಹಾಗೂ ಕೊಲಸಕರದ ಸಹಿವೆಯ ಮಲ್ಲಿದೇವರ ನಡುವೆ ಯುದ್ಧ ವೊಂದು ನಡೆದಿದೆ." 
ಹಾನಗಲ್‌ ಪ್ರದೇಶದಲ್ಲಿ ಹೋೊಯ್ತಳರು ಮತ್ತು ಕದಂಬರ ನಡುವೆ ಹಲವು ಯುದ್ಧಗಳು ನಡೆದಿವೆ.” ಬಯಲು ಪ್ರದೇಶವು 
ಸೈನ್ಯದ ಬಿಡಾರಕ್ಕೆ, ವ್ಯೂಹರಚನೆಗೆ ಹಾಗೂ ಹಿಮ್ನೆಟ್ಟುವುದಕ್ಕೆ ಅನುಕೂಲಕರವಾದುದರಿಂದ ಹೆಚ್ಚಿನ ಯುದ್ದಗಳು ಬಯಲಲ್ಲಿ 
ನಡೆದಿವೆ. | 

ಮತ್ತೊಂದು ಯುದ್ದದ ನೆಲೆಯೆಂದರೆ ಕೋಟಿಗಳು. ಆಡಳಿತ ಕೇಂದ್ರಗಳಿಗೆ ದಾಳಿಯಾದಾಗ ಕೋಟೆಗಳೇ 
ಯುದ್ದದನೆಲೆಗಳಾಗಿರುತಿದ್ದವು. ಅಂತಹ ಯುದ್ದಗಳನ್ನು "ಕೋಟೆಕಾಳಗ' ಎನ್ನುತಿದ್ದರು. ಅಧ್ಯಯನವ್ಯಾಪ್ಪಿಯಲ್ಲಿಹಲವು 
ಕೋಟೆಕಾಳಗಗಳು ನಡೆದಿವೆ. ಬಯಲು ಯುದ್ಧಗಳಿಗಿಂತ ಭಿನ್ನವಾದವುಗಳು ಕೋಟೆಕಾಳಗಗಳು. ಅವುಗಳ ಯುದ್ದ 
ತಂತ್ರ ಮತ್ತು ವ್ಯೂಪರಚನೆಗಳು ಬಯಲು ಯುದ್ದ್ಧಗಳಿಗಿಂತ ಬೇರೆಯವೇ ಆಗಿವೆ. 

ಒಟ್ಟಾರೆಯಾಗಿ ಹೇಳುವುದಾದರೆ, ಯುದ್ದದ ನೆಲೆಯು ಯುದ್ದ ದ ಸ್ವರೂಪ , ತಂತ್ರ ಮತ್ತು ಫಲಿತಾಂಶದ 
ಮೇಲೆ ಪ್ರಭಾವ ಬೀರುತದೆ. ಅದೇ ರೀತಿ ಸೈನ್ಯದ ಸ್ವರೂಪವನ್ನಾಧರಿಸಿ ಯುದ್ಧದ ನೆಲೆಯನ್ನು ಆರಿಸಿಕೊಳ್ಳಬೇಕು ಹಾಗೂ 
ಯುದ್ದದ ಸ್ಥಳವನ್ನಾಧರಿಸಿ ಯುದ್ದ ತಂತ್ರವನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಇವೆಲ್ಲವೂ ಒಂದಕ್ಕೊಂದು ಸಂಬಂಧಿತ 
ಅಂಶಗಳಾಗಿವೆ. 
ಒ.೨ ಯುದ್ದದಕಾಲ: 

ಯುದ್ಧವನ್ನು ಯಾವಾಗ ಮಾಡಬೇಕು? ಒಂದು ಪ್ರದೇಶದ ಮೇಲಿನ ದಾಳಿಗೆ ಯಾವ ಸಂದರ್ಭವು ಸೂಕ್ತ 
ಎಂಬುದು ಯುದ್ದಕ್ಕೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ಅಂಶವಾಗಿದೆ. ಯುದ್ಧದ ಕಾಲವನ್ನು ನಿರ್ಧರಿಸುವಲ್ಲಿ 
ಭೌಗೋಳಿಕ ಸ್ಥಿತಿ ಮತ್ತು ಹವಮಾನವು ಪ್ರಧಾನ ಪಾತ್ರ ವಹಿಸುತದೆ. ಅಧ್ಯಯನದ ವ್ಯಾಪ್ತಿಯ ಪ್ರದೇಶವು ಮಲೆನಾಡು 
ಮತ್ತುಅರೆಮಲೆನಾಡು ಪ್ರದೇಶವಾಗಿದ್ದು ದಟ್ಟವಾದ ಅರಣ್ಯ ಮತ್ತುಬೆಟ್ಟಗುಡ್ನಗಳಿಂದ ಕೂಡಿದೆ. ಇಲ್ಲಿಜೂನ್‌ ತಿಂಗಳಿನ 
ಮಧ್ಯಭಾಗದಿಂದ ಸೆಪ್ಪೆಂಬರ್‌ ತಿಂಗಳಿನ ಮಧ್ಯ ಭಾಗದವರೆಗೆ ಹೆಚ್ಚಿನ ಮಳೆ ಬೀಳುತ್ತದೆ. ಹೀಗಾಗಿ ಮಳೆಗಾಲ ಅಥವಾ 
ವರ್ಷಖಯತುವಿನಲ್ಲಿ ತುಂಬಿಹರಿಯುವ ನದಿ- ಹೊಳೆ - ಕಾಲುವೆಗಳು, ಕೆಸರಿನಿಂದ ತುಂಬಿದ ಮಾರ್ಗಗಳು ಹಾಗೂ 
ಬಯಲು ಪ್ರದೇಶಗಳು ಜಲಾವೃತ ಗೊಳ್ಳುವುದು ಸಾಮಾನ್ಯ NR ಇಂತಹ ಸ್ಥಿತಿಯಲ್ಲಿ ಸೈನ್ಯದ ಪ್ರಯಾಣ ಮತ್ತು 
ಯುದ್ಧವು ಅಸಾಧ್ಯವಾದುದು. ಹೆಚ್ಚಿನ ಜನರು ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ಯುದ್ಧಕ್ಕೆ ಮತ್ತುಯುದ್ದದ 
ಪೂರ್ವಸಿದ್ಧತೆಗೆ ಹೆಚ್ಚಿನ ಜನರು ಲಭ್ಯವಾಗುವುದಿಲ್ಲ, 

ಯುದ್ಧಗಳಿಗೆ ಶರತ್ಕಾಲ ಮತ್ತು ವಸಂತಕಾಲಗಳು ಸೂಕವೆಂದು, ಮಾನಸೋಲ್ಲಾಸವು ಹೇಳಿದೆ ಕೌಟಲ್ಯನು 
ಮಾರ್ಗಶಿರ, ಚೈತ್ರ ಮತ್ತುಜೇಷ್ಟ ಮಾಸಗಳು ಸೂಕ್ತವೆಂದು ಅಭಿಪ್ರಾಯಿಸಿರುವನು. ವರ್ಷದಲ್ಲಿಮೂರು ಬೆಳೆಯಾಗಿ 


» ಲು) 


ಮೂರು ಸಲ ಧಾನ್ಯ ಸಂಗ್ರಹವು, ಮೂರು ಸಲ ಕೃಷಿ ಕಾರ್ಯವು ನಡೆಯುವುದರಿಂದ ಅವುಗಳನ್ನು ನಾಶಮಾಡಲು ಈ 


೮೪ 


ಮೂರು ಮಾಸಗಳಲ್ಲಿದಂಡಯಾತ್ರೆಯನ್ನುಕ್ಕೆಗೊಳ್ಳಬೇಕು. ದುರಸಿಮಾಡದ ಕೋಟಿಗಳನ್ನುಕೂಡಲೇ ದುರಸಿಮಾಡಲು 
ಪ್ರಯತ್ನಿಸಿದರೂ ಜೇಷ್ಯ ಮಾಸದಲ್ಲಿಅತ್ಕಾವಶ್ಯಕವಾದ ಕಟ್ಟಿಗೆ, ಹುಲ್ಲು ನೀರು ಮೊದಲಾದವುಗಳುಸಿಗುವುದಿಲ್ಲ, ಹೀಗಾಗಿ 
ಈ ಕಾಲದಲ್ಲಿ ದಂಡಯಾತ್ರೆ ಕೈಗೊಂಡರೆ ಶತ್ರುವಿಗೆ ಸೋಲು ಸಿದ್ಧವೆಂದು ಹೇಳಲಾಗಿದೆ ಮಹಾಭಾರತದಲ್ಲಿ 
ದೀರ್ಫ್ವಪ್ರಯಾಣದ ದಂಡಯಾತ್ರೆಗೆ ಮಾರ್ಗಶಿರ ಮಾಸವು ಹಾಗೂ ಸಮಾಪದ ಪ್ರದೇಶಗಳ ಮೇಲಿನ ದಾಳಿಗೆ ಚೈತ್ರ 
ಮಾಸವು ಸೂಕವೆನ್ನಲಾಗಿದೆ.* 

ಯುದ್ದದ ಕಾಲವನ್ನು ನಿರ್ಧರಿಸುವಲ್ಲಿ ಸೈನ್ಯದ ಸ್ವರೂಪವು ಕೂಡಾ ಪ್ರಭಾವ ಬೀರುತದೆ. ಒಂದೊಮ್ಮೆ 
ದಾಳಿಕಾರನ ಸೈನ್ಯದಲ್ಲಿ ಗಜದಳವೇ ಅಧಿಕವಿದ್ದಲ್ಲಿ ಅಥವಾ ಗಜದಳವು ಯುದ್ದಕ್ಕೆ ತೀರಾ ಅಗತ್ಯವಿದ್ದಲ್ಲಿ, ಗ್ರೀಷ್ಟ ಯತು 
(ಬೇಸಿಗೆಕಾಲ) ಯುದ ್ಕೆ ಸೂಕವಲ್ಲ. ಈ ಕಾಲದಲ್ಲಿ ಆನೆಗಳಿಗೆ ಬೆವರು ಶರೀರದಲ್ಲಿ ಉಳಿದು ಕುಷ್ಠರೋಗವು ಬರುವ 
ಸಾಧ್ಯತೆ ಇರುತ್ತದೆ. ನೀರಿನಲ್ಲಿ ಸರಿಯಾಗಿ ಸ್ನಾನ-ಪಾನ ಮಾಡದಿದ್ದರೆ ಕುರುಡುಂಟಾಗುತದೆ, ಉಷ್ಣಕಾಲದಲ್ಲಿ ಆನೆಗಳು 
ಅನರ್ಥಕರವಾಗಿವೆ. ಹೀಗಾಗಿ ಮಳೆಗಾಲದಲ್ಲಿ ಅಂತಹ ಸೈನ್ಯವು ದಾಳಿ ಕೈಗೊಳ್ಳಬಹುದು. ಸೈನ್ಯದಲ್ಲಿ ಅಶ್ಚದಳವೇ 
ಪ್ರಧಾನವಾಗಿದ್ದಲ್ಲಿ ಮಳೆಗಾಲವು ಯುದ್ಧಕ್ಕೆ ಸೂಕವಾದುದಲ್ಲ” ಕೋಟಿಗಳ ಮೇಲಿನ ದಾಳಿಗೂ ಮಳೆಗಾಲವು 
ಸೂಕವಾದುದಲ್ಲ ಏಕೆಂದರೆ ಮಳೆಗಾಲದಲ್ಲಿ ದೀರ್ಫ್ಧಕಾಲದ ಮುತಿಗೆ ಸಾಧ್ಯವಿಲ್ಲ ಮತ್ತು ಸೈನ್ಯದ ಬಿಡಾರ ಹೂಡಲು 
ಅನಾನುಕೂಲವುಂಟಾಗುತುದೆ. 

ಯುದ್ಧದ ಕಾಲವನ್ನು ನಿರ್ಧರಿಸುವಲ್ಲಿ ಪ್ರಭಾವ ಬೀರುವ ಮತೊಂದು ಅಂಶವೆಂದರೆ ದಾಳಿ ಮಾಡಬೇಕಾದ 
ಪ್ರದೇಶದ ಪರಿಸ್ಥಿತಿ. ಮಾನಸೋಲ್ಲಾಸವು ಎಂತಹ ಪ್ರದೇಶದ ಮೇಲೆ ದಾಳಿಮಾಡಬೇಕೆಂದು ಹೇಳಿದೆ. ಮಳೆಬಾರದ, 
ನೀರಿಲ್ಲದಂತಹ, ದುರ್ಭಿಕ್ಷದಲ್ಲಿರುವ, ಸಾಂಕ್ರಾಮಿಕ ರೋಗಗಳು ಹಬ್ಬಿರುವ, ದುಸ್ಲಿತಿಯಲ್ಲಿರುವ ವೈರಿ ದೇಶದ ಮೇಲೆ 
ದಾಳಿಮಾಡಬಾರದು. ಪರಸ್ಪರ ವಿರೋಧದಿಂದ ನಾಶಹೊಂದುತಿರುವ ಪ್ರದೇಶದ ಮೇಲೆ ಕೂಡಾ ದಾಳಿಮಾಡಬಾರದು. 
ಅಂತಹ ಪ್ರದೇಶದಲ್ಲಿ ವೈರಿಗಳು ತಾವೇ ನಾಶವಾಗುವವರೆಗೆ ಕಾಯಬೇಕು. ಗೆಲ್ಲುವ ಪ್ರದೇಶವು 
ಲಾಭದಾಯಕವಾಗಿರಬೇಕೆ ಹೊರತು ಹೊರೆಯಾಗ ಬಾರದೆಂಬುದು ಇದರ ಅರ್ಥವಾಗಿದೆ. ಇದೇ ಕೃತಿಯಲ್ಲಿ ಎಂತಹ 
ರಾಜನ ಮೇಲೆ ದಾಳಿ ಮಾಡಬೇಕೆಂದು ಉಲ್ಲೇಖಿಸಲಾಗಿದೆ. ಕೋಶವನ್ನು ಬರಿದು ಮಾಡಿಕೊಂಡ, ವ್ಯಾಧಿಯಿಂದ 
ಭಾದಿತನಾದ, ವ್ಯಸನಗಳಲ್ಲಿ ಮುಳುಗಿಹೋದ, ಶತ್ರುವಿನಿಂದ ಪೀಡಿತನಾದ, ಸೇನೆ ಮತ್ತು ಕೋಶವನ್ನು ಕಳೆದುಕೊಂಡ, 
ಮಿತ್ರರಿಂದ ಅಗಲಿಸಲ್ಲಟ್ಟ ವೈರಿಯ ಮೇಲೆ ದಾಳಿ ಮಾಡಬೇಕು ಎನ್ನಲಾಗಿದೆ. ದಾಳಿಯ ವೇಳೆಯಲ್ಲಿ ಗಮನಿಸಬೇಕಾದ 
ನಕ್ಷತ್ರಫಲ ಮತ್ತು ಶಕುನ ಫಲಗಳನ್ನು ಯಾತ್ರಾಧ್ಯಾಯ ಎಂಬ ಭಾಗದಲ್ಲಿಸೋಮೇಶ್ವರನು ವಿವರಿಸಿದ್ದಾನೆ. 

ಶಾಸನಗಳನ್ನು ಗಮನಿಸಿದರೆ ಕೋಟೆಗಳ ಮೇಲಿನ ಮತ್ತು ದೂರ ಪ್ರಯಾಣದ ದಾಳಿಗಳು ಮಳೆಗಾಲವನ್ನು 
ಹೊರತುಪಡಿಸಿ ಉಳಿದ ಯತುಗಳಲ್ಲಿನಡೆದಿವೆ. ಹೊಯ್ಸಳರ ವಿಷ್ಣುವರ್ಧನನು ಹಾನಗಲ್‌ ಕೋಟೆಯ ಮೇಲೆ ಕ್ರಿ. ಶ. 


೮೫ 


೧೧೩೮ರ ಧನುರ್‌ಮಾಸ (ಡಿಸೆಂಬರ್‌)ದಲ್ಲಿ ದಾಳಿಯನ್ನು ಮಾಡಿದ್ದಾನೆ.” ವೀರಬಲ್ಲಾಳನು ಇದೇ ಕೋಟೆಯ ಮೇಲೆ 
ಕ್ರಿ.ಶ.೧೧೯೬ ರ ಅಶ್ವೀಜ ಮತ್ತುಕಾರ್ತಿಕ ಮಾಸಗಳಲ್ಲಿ (ನವೆಂಬರ್‌-ಡಿಸೆಂಬರ್‌) ದಾಳಿಗಳನ್ನುಮಾಡಿದ್ದಾನೆ.*" ಗುತ್ತಿ 
ಕೋಟೆಯ ಮೇಲೆ ಬಿಜ್ಜಳನ ಪ್ರಧಾನ ಸೋಯಮರಸನು ಕ್ರಿ. ಶ. ೧೧೬೨ರ ವೈಶಾಖದಲ್ಲಿ (ಮೇ -ಜೂನ್‌)" ಬಿಜ್ಜಳನ 
ಹಲವು ಮಾಂಡಲೀಕರುಕ್ರಿ. ಶ. ೧೧೬೩ರ ಚೈತ್ರ ಮಾಸದಲ್ಲಿ ( ಏಪ್ರಿಲ್‌-ಮೇ) ಹಾಗೂ ಯಾದವ ಸಿಂಘಣನ ಸೈನ್ಯವು 
ಕ್ರಿ.ಶ. ೧೨೩೯ರ ಫಾಲ್ಗುಣ ಮಾಸದಲ್ಲಿ ( ಮಾರ್ಚ್‌- ಏಪ್ರಿಲ್‌) ದಾಳಿಗಳನ್ನು ಮಾಡಿದ್ದಾರೆ. *” ಉದರೆ ಕೋಟೆಯ 
ಮೇಲೆ ಹೊಯಳರುಕ್ರಿ.ಶ. ೧೧೮೧ರ ಫಾಲ್ಗುಣ ಮತ್ತುಕ್ರಿ.ಶ.೧೧೯೧ರ ಫಾಲ್ಗುಣ ಮಾಸದಲ್ಲಿ ( ಮಾರ್ಚ್‌- 
ಏಪ್ರಿಲ್‌) ಹಾಗೂ ಕ್ರಿ.ಶ. ೧೨೦೩ ರ ಮಾಘ ಮಾಸದಲ್ಲಿ (ಫೆಬ್ರವರಿ- ಮಾರ್ಚ್‌) ದಾಳಿಗಳನ್ನು ಮಾಡಿದ್ದಾರೆ. 
ಬನವಾಸಿಯ ಕೋಟೆಯ ಮೇಲೆ ಕ್ರಿ. ಶ. ೧೦೭೧ ರಲ್ಲಿಕಲ್ಯಾಣಿ ಚಾಲುಕ್ಕರ ಇಮ್ಮಡಿ ಸೋಮೇಶ್ವರನ ದಂಡನಾಯಕ 
ಉದಯಾದಿತ್ಯನು ಆಷಾಢದ (ಜೂನ್‌) ಆರಂಭದಲ್ಲಿ ದಾಳಿಯನ್ನು ಮಾಡಿದ್ದಾನೆ. *" ಅಂಧಾಸುರ ಕೋಟೆಯ ಮೇಲೆ 
ಕ್ರಿ ಶ. ೧೧೬೬ ರ ಚೈತ್ರ" ಮಾಸದಲ್ಲಿ (ಏಪ್ರಿಲ್‌ - ಮೇ) ಬಿಜ್ಜಳನ ಮಾಂಡಲೀಕರು ದಾಳಿಯನ್ನು ಮಾಡಿದ್ದಾರೆ. 
ಹೊಸಗುಂದ ಕೋಟೆಯ ಮೇಲೆ ಮೂರನೇ ಬಲ್ಲಾಳನೂ ಕ್ರಿ. ಶ. ೧೩೦೦ ರ ಜೇಷ್ಠಮಾಸದಲ್ಲಿ (ಜೂನ್‌) ದಾಳಿಯನ್ನು 
ನಡೆಸಿದ್ದಾನೆ." ಅಧ್ಯಯನ ವ್ಯಾಪ್ತಿಯ ಯಾವುದೇ ಕೋಟೆಗಳ ಮೇಲೆ ಮಳೆಗಾಲದ ವೇಳೆಯಲ್ಲಿ ದಾಳಿಗಳು 
ನಡೆಯದಿರುವುದು ಈ ಉಲ್ಲೇಖಗಳಿಂದ ಸಷ್ಟವಾಗುತದೆ. 

ಕ್ರಿ. ಶ. ೧೧೪೩ ರ ಕಾರ್ತಿಕ ಮಾಸದಲ್ಲಿ (ನವೆಂಬರ್‌-ಡಿಸೆಂಬರ್‌) ಹೊಯ್ದಳರ ನರಸಿಂಹನು ಹೈವೆಯ 
ಮಲ್ಲಿದೇವರಸನ ವಿರುದ್ದಯುದ್ಧವನ್ನುಮಾಡಿದ್ದಾನೆ.” ಕಳ ಜೂರ್ಯರ ಬಿಜ್ಜಳನು ತ್ಯಾಗರ್ತಿಯ ಮೇಲೆಕ್ರಿ.ಶ. ೧೧೬೨ರ 
ಜೇಷ್ಠ ಮಾಸದ (ಜೂನ್‌) ಅಮಾವಾಸ್ಯೆಯಂದು ದಾಳಿಯನ್ನು ಮಾಡಿದ್ದಾನೆ” ಕಳಚೂರ್ಯರ ಸೋವಿದೇವನ ಸೈನ್ಯವು 
ಬನವಾಸಿ ನಾಡಿನ ಸಿದ್ದಾಯದ ವಸೂಲಿಗೆ ಕ್ರಿ. ಶ. ೧೧೭೩ ರ ವೈಶಾಖ ಮಾಸದಲ್ಲಿ (ಮೇ -ಜೂನ್‌) ದಾಳಿಯನ್ನು 
ಮಾಡಿದೆ." ಹೊಯ್ಲಳರ ಬಲ್ಲಾಳ ದೇವನ ಸೈನ್ಯವು ಕದಂಬರ ಕಾವದೇವನಿಗೆ ಸೇರಿದ ಕಬ್ಬುನಾಳಿಗೆ ನಾಡಿನ ಮೇಲೆ ಕ್ರಿ.ಶ. 
೧೨೧೧ ರ ಕಾರ್ತಿಕ ಮಾಸದಲ್ಲಿ (ನವೆಂಬರ್‌-ಡಿಸೆಂಬರ್‌ )ದಾಳಿಯನ್ನುಮಾಡಿದೆ.*' ಕಳಚೂರ್ಯರ ವೀರಬಿಜ್ಮಳನ ಸೈನ್ಯವು 
ಕುಪಟೂರು ಅಗ್ರಹಾರದ ಮೇಲೆ ಕ್ರಿ.ಶ. ೧೨೧೮ ರ ಮಾರ್ಗಶಿರ ಮಾಸದಲ್ಲಿ (ಡಿಸೆಂಬರ್‌- ಜನವರಿ) ದಾಳಿಯನ್ನು 
ಮಾಡಿದೆ.“ ಯಾದವ ಕನ್ನರದೇವನ ಪ್ರಧಾನ ಬೋವಿ ಸೆಟ್ಟಿಯು ಹೊಸಗುಂದದ ಬೀರರಸನ ಮೇಲೆಕ್ರಿ.ಶ. ೧೨೫೭ರ 
ಫಾಲ್ಗುಣದಲ್ಲಿ (ಮಾರ್ಚ್‌ - ಏಪ್ರಿಲ್‌ )ದಾಳಿಯನ್ನು ಮಾಡಿದ್ದಾನೆ.“ ಹೊಯಳ ಮೂರನೇ ನರಸಿಂಹನ ಸೇನಾನಿ ಸಂಗನು 
ಕ್ರಿ.ಶ. ೧೨೬೬ ರಲ್ಲಿ ಚೈತ್ರಮಾಸದಲ್ಲಿ (ಏಪ್ರಿಲ್‌-ಮೇ) ಹೊಸಗುಂದದ ಹಿರಿಯ ಹಣಜೆಗೆ ದಾಳಿಮಾಡಿ ತುರು ಅಪಹರಣ 
ಮಾಡಿದ್ದನು. ಯಾದವ ದಳವಾಯಿಗಳಾದ ಪರಶುರಾಮದೇವನು ಕ್ರಿ.ಶ. ೧೨೯೪ ರ ಚೈತ್ರ ಮಾಸದಲ್ಲಿ (ಏಪ್ರಿಲ್‌- 


೮೬ 


ಮೇ) ಹಾಗೂ ಏಬರಪ್ಪಅಥವಾ ಏಭರಸನು ೧೯೬ ರ ಮಾಘ (ಫೆಬ್ರವರಿ) ಮಾಸದಲ್ಲಿದಾಳಿಗಳನ್ನುಮಾಡಿದ್ದಾರೆ.” 
ಇವು ದೂರ ಪ್ರದೇಶಗಳ ಮೇಲಿನ ದಾಳಿಗಳಾಗಿದ್ದುಮಳೆಗಾಲವನ್ನ ಹೊರತು ಪಡಿಸಿ ಉಳಿದ ಯತುಗಳಲ್ಲಿ ನಡೆದಿವೆ. 

ಮೇಲಿನ ಶಾಸನ ಉಲ್ಲೇಖಗಳಿವೆ ಎಂದ ಮಾತ್ರಕ್ಕೆ ಮಳೆಗಾಲದಲ್ಲಿಯುದ್ದಗಳು ನಡೆದಿಲ್ಲಎಂದು ಅರ್ಥವಲ್ಲ, 
ಮಳೆಗಾಲದಲ್ಲಿಯೂ ಯುದ್ದಗಳು ನಡೆದಿವೆ. ಆದರೆ ಅವು ಸಮಾಪದ ದಾಳಿಗಳು ಮತ್ತುಚಿಕ್ಕಪ್ರಮಾಣದ ಯುದ್ದಗಳಾಗಿವೆ. 
ಕ್ರಿ.ಶ. ೧೨೩೭ರ ಶ್ರಾವಣ ಮಾಸದಲ್ಲಿ (ಆಗಸ್ಟ್‌- ಸೆಪ್ಪಂಬರ್‌) ಗುತ್ತಿಯ ಸೋವಿದೇವನು ಕುಪಟೂರಿಗೆ ದಾಳಿಮಾಡಿ 
ತುರುಗಳನ್ನು ಅಪಹರಿಸಿದ್ದಾನೆ.” ಕ್ರಿ. ಶ. ೧೦೯೪ ರ ಶ್ರಾವಣದಲ್ಲಿ ಸೇತು ನಾಡುವಿನ ದೇಕರಸನು ಕೇತರಸನ ಮೇಲೆ 
ದಾಳಿಮಾಡಿದ್ದನು.”” ಮಳೆಗಾಲದ ಆಷಾಡ ಹಾಗೂ ಭಾದ್ರಪದ ಮಾಸದಲ್ಲಿಯೂ ಇಂತಹ ಯುದ್ದಗಳು ನಡೆದಿವೆ. 

ಮೇಲ್ಕಂಡ ಅಂಶಗಳಿಂದ ಸ್ಪಷ್ಟವಾಗುವ ವಿಷಯಗಳೆಂದರೆ ಯುದ್ದ ಕಾಲ ನಿಗದಿಯು ದಾಳಿಮಾಡಬೇಕಾದ 
ಪ್ರದೇಶದ ಭೌಗೋಳಿಕ ಸ್ಥಿತಿ, ಹವಮಾನ, ಸೈನ್ಯದ ಸ್ವರೂಪ, ಪ್ರಯಾಣ ದೂರ ಮತ್ತುಮಾರ್ಗ ಹಾಗೂ ಯುದ್ಧದ 
ಉದ್ದೇಶವನ್ನಾಧರಿಸಿದೆ. ದಾಳಿ ಮಾಡಬೇಕಾದ ಪ್ರದೇಶಗಳಲ್ಲಿ ಸೈನ್ಯಕ್ಕೆ ಅಗತ್ಯವಾದ ಆಹಾರ, ನೀರು ಮತ್ತು ಸಂಪತ್ತು 
ಲಭ್ಯವಾಗುವ ಯತುಗಳಲ್ಲಿ ಯುದ್ದೆಗಳನ್ನು ನಿಗದಿಗೊಳಿಸಲಾಗುತಿತ್ತು. ಆದರೂ ಅನಿವಾರ್ಯ ಸಂದರ್ಭದಲ್ಲಿ 
ಯತುಮಾನಗಳನ್ನು ಪರಿಗಣಿಸದೆ ಯುದ್ದಗಳನ್ನು ಮಾಡಲಾಗಿದೆ. ಅಮವಾಸ್ಯೆಯ ದಿನ” ಹಾಗೂ ಶಿವರಾತ್ರಿಯ ದಿನ" 
ಕೂಡಾ ಯುದ್ಧಗಳು ನಡೆದ ಉಲ್ಲೇಖಗಳಿವೆ. 
೩.೩ ಯುದ್ದದ ಪೂರ್ವಸಿದ್ಧತೆ: 

ಯುದ್ದವು ನಿರ್ಧರಿತವಾದೊಡನೆ ಅದಕ್ಕಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದು ಮುಂದಿನ ಹಂತ. ಸೈನ್ಯದ 
ಸಿದ್ಧತೆ ಹಾಗೂ ಸೈನ್ಯಕ್ಕೆ ಅಗತ್ಯವಾದ ಆಹಾರ, ಆಯುಧಗಳ ಸಿದ್ಧತೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಅದರಲ್ಲಿಯೂ 
ದೀರ್ಫ್ಪ ಪ್ರಯಾಣದ ಮತ್ತುದೀರ್ಫ ಕಾಲದ ಯುದ್ಧಗಳಿಗೆ ಹೆಚ್ಚಿನ ಪೂರ್ವಸಿದ್ಧತೆ ಬೇಕಾಗುತದೆ. 

ಯುದ್ದವು ನಿರ್ಧರಿತವಾದೊಡನೆ ಪ್ರಯಾಣ ಸೂಚಕವಾಗಿ ಭೇರಿ ಹೊಡೆಯಿಸಿ, ಸೈನ್ಯದ ಪ್ರಯಾಣಕ್ಕೆ 
ಸೂಕವಾದ ಏರ್ಪಾಟುಗಳನ್ನುಮಾಡಿಕೊಳ್ಳಲಾಗುತಿತ್ತು ಮೊದಲಿಗೆ ಸ್ವಂತಸ್ಥೆನ್ಯವನ್ನು ಸಂಗ್ರಹಿಸಿಕೊಂಡು ನಂತರಮಿತ್ರರ 
ಮತ್ತುಅಧೀನರ ಸೈನ್ಯವನ್ನುಸೇರಿಸಿಕೊಳ್ಳಲಾಗುತಿದ್ದಿತು. ದೊಡ್ಡಪ್ರಮಾಣದ ಯುದ್ದಗಳಲ್ಲಿ ಚಕ್ರವರ್ತಿಯ ನೇತೃತ್ವದ 
ಅಥವಾ ಪರವಾದ ಯುದ್ದಗಳಲ್ಲಿ ಆತನ ಸಾಮಂತರು, ಮಂಡಲಾಧೀಶ್ವರರು, ನಾಡಅರಸರು ಮೊದಲಾದವರು ತಮ್ಮ 
ಸೈನ್ಯದೊಂದಿಗೆ ಬಂದು ಸೇರುತ್ತಿದ್ದರು. ಪಂಪಭಾರತದಲ್ಲಿ ಹೀಗೆ ಸೈನ್ಯಗಳು ಒಂದುಗೂಡಲು ವಿವಿಧ ಕಾರಣಗಳನ್ನು 
ಉಲ್ಲೇಖಿಸಲಾಗಿದೆ.” 

ಕ್ರಿ. ಶ. ೧೧೬೬ ರಲ್ಲಿ ಬಿಜ್ಜಳನು ಸಾಂತಾರರ ಜಗದೇವನ ವಿರುದ್ದ ಸೈನ್ಯವನ್ನು ಕಳುಹಿಸಿದಾಗ ಅದರೊಡನೆ 


ಲೆ"ಶೆ 8 


ಸತವೋದಿಲಿ ವಿಕ್ರಮಾದಿತ್ಯದೇವ, ಬಂದಣಿಕೆಯ ಸೋಯಿದೇವ, ಉದ್ದರೆಯ ಎಕ್ಕಲರಸೆ, ಗುತ್ತಿಯ ಮಾಂಡಳೀಕ 


೮೭ 


ಹಾಗೂಹೊಸಗುಂದದ ಬೀರರಸರು ಭಾಗವಹಿಸಿದ್ದರು.” ಕ್ರಿ.ಶ. ೧೨೧೪ ರಲ್ಲಿಯಾದವರ ಸೇನಾನಿ ದ್ರೋಣಪಾಳನು 
ಉದ್ದರೆಯ ಮೇಲೆ ದಾಳಿಮಾಡಿದಾಗ ನಾಗರಖಂಡದ ಬಮ್ಮಿದೇವರಸನ ಸೈನ್ಯವು ಯಾದವರೊಡನೆ ಭಾಗವಹಿಸಿದ್ದಿತು*" 
ಇಲ್ಲಿಬೀರರಸನು ಕಳೆಚೂರ್ಯರ ಸೈನ್ಯದೊಡನೆ, ಬಮ್ಮಿದೇವರಸನು ಯಾದವರೊಡನೆ ಯುದ್ದಗಳಲ್ಲಿಭಾಗವಹಿಸುವುದಕ್ಕೆ 
ಬೀರರಸ ಮತ್ತು ಸಾಂತಾರರ ನಡುವೆ ಹಾಗೂ ಬಮ್ನಿದೇವರಸ ಮತ್ತು ಉದ್ದರೆಯವರ ನಡುವೆ ವೈರತ್ವ ಇದ್ದುದೇ 
ಮುಖ್ಯಕಾರಣವಾಗಿದೆ. ರಾಜ್ಯದ ನಿಷ್ಠಮತ್ತುಉಪ್ಪಿನ ಖುಣದ ಕಾರಣಕ್ಕೆ ಸ್ವಯಂ ಇಚ್ಛೆಯಿಂದ ಬರುವ ಯೋಧವರ್ಗವೂ 
ಇದ್ದಿತ್ತು 

ಸೈನ್ಯದ ಸಿದ್ದತೆ ನಂತರ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹೊಂದಿಸಿಕೊಳ್ಳಲಾಗುತಿತ್ತು ಯುದ್ದದ 
ಸ್ವರೂಪವನ್ನಾಧರಿಸಿ ಸಾಮಗ್ರಿಗಳ ಸಂಗ್ರಹ ಮಾಡಿಕೊಳ್ಳಬೇಕಾಗಿತ್ತು ಯುದ್ದವು ಕೋಟೆಯ ಮೇಲಿನದಾಳಿಯಾದರೆ 
ಕೋಟೆಯ ವಶಕ್ಕೆ ಬೇಕಾದ ವಸುಗಳನ್ನು ಕೊಂಡೊಯ್ಯಬೇಕಾಗಿತ್ತು ಶಾಸನಗಳಲ್ಲಿ ಸಾಮಗ್ರಿಗಳ ಕುರಿತು ವಿವರಗಳು 
ದೊರಕುವುದಿಲ್ಲಆದರೆ "ಸಮಸ್ತ ಸಾಮಗ್ರಿಯಿಂ..',”” "ಸಮಸ್ತಸಂನಾಹ ಸಹಿತ'್‌ ಮತ್ತು "ಸಕಲಸಾಮಗ್ರಿಸಹಿತೆ*" 
ಎಂಬ ಉಲ್ಲೇಖಗಳಿವೆ. ಇವುಗಳಿಂದ ಯುದ್ದದ ಸಂದರ್ಭದಲ್ಲಿಸೈನ್ಯವು ಯುದ್ಧಕ್ಕೆ ಬೇಕಾದ ಎಲ್ಲಾಸಾಮಗ್ರಿಗಳ ಸಹಿತ 
ಪ್ರಯಾಣಿಸುತಿದ್ದುದು ಸ್ಪಷ್ಟವಾಗುತದೆ. ಆಯುಧಗಳು , ಅಗತ್ಯ ಆಹಾರವಸುಗಳು, ಯುದ್ದ ಪ್ರಾಣಿಗಳಿಗೆ ಮೇವು, 
ಬಿಡಾರ ಹೂಡಲು ಬೇಕಾದ ವಸುಗಳನ್ನು ಮತ್ತು ಇತರೆ ಸಾಮಗ್ರಿಗಳನ್ನು ಸೈನ್ಯದೊಂದಿಗೆ ತೆಗೆದುಕೊಂಡು 
ಹೋಗಲಾಗುತಿತ್ತು ಯುದ್ಧಕ್ಕೆ ಅಗತ್ಯವಾದ ಸಾಮಗ್ರಿ ಗಳನ್ನು ಅಧ್ಯಾಯ ನಾಲ್ಕರಲ್ಲಿ ಉಲ್ಲೇಖಿಸಲಾಗಿದೆ. 

ಸೈನ್ಯ ಮತ್ತು ಸಾಮಗ್ರಿಗಳನ್ನು ಹೊಂದಿಸಿಕೊಂಡು ಪ್ರಯಾಣವನ್ನು ಆರಂಭಿಸಲಾಗುತಿತ್ತು ಪ್ರಯಾಣದ 
ಸಂದರ್ಭದಲ್ಲಿ ಮಾರ್ಗವನ್ನು ಸಿದ್ಧಪಡಿಸುವ ಮತ್ತು ಸೈನ್ಯದ ವಿಶ್ರಾಂತಿಗೆ ವ್ಯವಸ್ಥೆ ಮಾಡುವ ಕಾರ್ಯವು ಪಥ 
ಶಿಲ್ಲಿಗಳದಾಗಿದ್ದಿತು. ಮಾರ್ಗಮಧ್ಯೆ ಹಾದುಹೋಗುವ ಗ್ರಾಮಗಳ ಅಧಿಕಾರಿಗಳ ಮತ್ತುಜನರ ಸಹಾಯವನ್ನುಪಡೆದು 
ಈ ಕಾರ್ಯವನ್ನು ಮಾಡುತಿದ್ದರು. ಕೆಲವೊಮ್ಮೆ ಜನರನ್ನು ಬಲತ್ಕಾರವಾಗಿ ಈ ಕಾರ್ಯಕ್ಕೆ ಬಳೆಸಿಕೊಳ್ಳಲಾಗುತಿತ್ತು 
ಸೈನ್ಯದ ಪ್ರಯಾಣದ ವಿವರವು ವೀರಗಲ್ಲುಶಾಸನ ಪಠ್ಯಗಳಲ್ಲಿ ದೊರಕುವುದಿಲ್ಲ ಆದರೆ ವೀರಗಲ್ಲು ಶಿಲ್ಪಗಳಲ್ಲಿ ಇಂತಹ 
ದೃಶ್ಯಗಳು ಕಂಡುಬರುತವೆ. ಸಾಗರದ ಚೆನ್ನಶೆಟ್ಟಿ ಕೊಪ್ಪದ ವೀರಗಲ್ಲಿನಲ್ಲಿ ಕಂಡುಬರುವ ಸೈನ್ಯದ ಪ್ರಯಾಣದ ದೃಶ್ಯದಲ್ಲಿ 
ಪ್ರಧಾನ ವೀರನು ಪಲ್ಲಕ್ಟಿಯಲ್ಲಿ ಪ್ರಯಾಣಿಸುತ್ತಿದ್ದು ಆತನ ಮುಂದೆ, ಹಿಂದೆ, ಎರಡು ಸಾಲಿನಲ್ಲಿ ಭರ್ಜಿ ಮತ್ತುಕತ್ತಿ 
ಗುರಾಣಿಗಳನ್ನು ಹಿಡಿದ ಸೈನಿಕರು ಬರುತ್ತಿದ್ದಾರೆ. ಓರ್ವನು ಕಾವಡಿಯಲ್ಲಿ ಸಾಮಗ್ರಿಯನ್ನು ತರುತಿದ್ದಾನೆ.*” ಸೊರಬದ 
ಪುರಗ್ರಾಮದ ವೀರಗಲ್ಲೊಂದರಲ್ಲಿಯುದ್ದ ಪ್ರಯಾಣದ ಚಿತ್ರಣವನ್ನು ಎರಡು ಪಟ್ಟಿಕೆಯಲ್ಲಿ ಕೆತ್ತಲಾಗಿದೆ. ಮೊದಲ 
ಪಟ್ಟಿಕೆಯಲ್ಲಿ ವೀರನು ಕುದುರೆ ಮೇಲೆ ಕುಳಿತು ಕತ್ತಿಯನ್ನು ಹಿಡಿದು ಬರುತಿದ್ದಾನೆ. ಆತನ ಮುಂಭಾಗದಲ್ಲಿಕಹಳೆವಾದ್ಯ 
ಊದುತಿರುವವನು, ಕತ್ತಿಮತ್ತುಭರ್ಜಿ ಗುರಾಣಿಯನ್ನುಹಿಡಿದವರು, ಹಿಂಭಾಗದಲ್ಲಿಎರಡು ಸಾಲಿನಲ್ಲಿಕುದುರೆ ಸವಾರರು 


೮೮ 


ಬರುತಿದ್ದಾರೆ. ಎರಡನೇ ಪಟ್ಟಿಕೆಯಲ್ಲಿ ವೀರನು ಪಲ್ಲಕ್ಟಿಯಲ್ಲಿಕುಳಿತು ಪ್ರಯಾಣಿಸುತ್ತಿದ್ದು ಆತನ ಮುಂಭಾಗದಲ್ಲಿಕಹಳೆ 
ಊದುತ್ತಿರುವವನು ಕತ್ತಿ - ಭರ್ಜಿ ಗುರಾಣಿಗಳನ್ನು ಹಿಡಿದವರು ಹಿಂಭಾಗದಲ್ಲಿ ಕತ್ತಿ -ಗುರಾಣಿಗಳನ್ನು ಹಿಡಿದವರು 
ಬರುತಿದ್ದಾರೆ.” ಈ ವೀರಗಲ್ಲಿನ ವಿಶೇಷವೆಂದರೆ ಇದರಲ್ಲಿ ಹೋರಾಟದ ದೃಶ್ಯವು ಇಲ್ಲ. ಛಾಯಾ ಚಿತ್ರ ಸಂಖ್ಯೆ- ೧ 
ಮತ್ತು ೨ ರಲ್ಲಿ ವೀರಗಲ್ಲು ಶಿಲ್ಪಗಳಲ್ಲಿ ವರ್ಣಿಸಲಾದ ಯುದ್ಧದ ಪ್ರಯಾಣದ ದೃಶ್ಯವನ್ನು ನೋಡಬಹುದು. 
೩.೪ ಬಿಡಾರ: 

ಪ್ರಯಾಣದ ಮಧ್ಯದಲ್ಲಿ ಹಾಗೂ ಯುದ್ದ ದ ನಿಗದಿತ ಸ್ಥಳಕ್ಕೆ ಸೈನ್ಯವು ಬಂದನಂತರ ಅದರ ವಿಶ್ರಾಂತಿಗೆ 
ಬಿಡಾರಗಳನ್ನುಸ್ಥಾಪಿಸಲಾಗುತಿತ್ತು ವೀರಗಲ್ಲು ಶಾಸನಗಳಲ್ಲಿಬಿಡಾರದ ಸಂಪೂರ್ಣ ಚಿತ್ರಣವು ದೊರಕುವುದಿಲ್ಲ ಸೈನ್ಯವು 
ಯಾವ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಿತೆಂಬ ಪ್ರಸ್ತಾಪವಿದೆ. ಸಮೀಪದ ದಾಳಿಗಳು ಮತ್ತು ತುರುಗೋಳ್‌ ಹಾಗೂ 
ಪೆಣ್ಣುಯ್ಯಲ್‌ಗಳಂತಹ ಪ್ರಸಂಗಗಳಲ್ಲಿ ಬಿಡಾರಗಳ ಪ್ರಸಾಪವಿಲ್ಲದೂರದ ದಾಳಿಗಳು ಮತ್ತು ಘೋಷಿತ ಯುದ್ದಗಳಲ್ಲಿ 
ಬಿಡಾರಗಳ ಪ್ರಸಾಪವಿದೆ. ಶಾಸನಗಳಲ್ಲಿ ಬಿಡಾರಗಳಿಗೆ ಬೀಡು ಮತ್ತುಕಟಕವೆಂದು ಕರೆಯಲಾಗಿದೆ. ಬಿಡಾರಗಳನ್ನು 
ವಿಶಾಲವಾದ, ನೀರು ಆಹಾರಗಳಿಗೆ ತೊಂದರೆಯಾಗದ, ವೈರಿಗಳಿಂದ ರಕ್ಷಣೆ ದೊರೆಯುವಂತಹ ಪ್ರದೇಶಗಳಲ್ಲಿ 
ನಿರ್ಮಿಸಲಾಗುತಿತ್ತು ಬಿಡಾರಗಳ ನಿರ್ದಾಣಕ್ಕೆ ಬಿದಿರು ಗೂಟಗಳನ್ನು ಬಳಸುತಿದ್ದುದನ್ನುಪಂಪನು ಉಲ್ಲೇಖಿಸಿದ್ದಾನೆ*"ಇದರ 
ನಿರ್ದಾಣದ ಉಸುವಾರಿಯು ಪಥಕಾರರದ್ದಾಗಿದ್ದಿತು. ಬಿಡಾರಗಳಲ್ಲಿ ಸೇನಾ ಮುಖ್ಯಸ್ಥರು, ಅವರ ಕುಟುಂಬ ವರ್ಗ, 
ಅಧಿಕಾರಿಗಳು, ಸೈನಿಕರು ಹಾಗೂ ಯುದ್ಧಕ್ಕೆ ಸಹಕರಿಸುವ ವಿವಿಧ ವರ್ಗದವರಿರುತಿದ್ದರು. ಪಂಪಭಾರತದಲ್ಲಿ ಸೈನಿಕರು 
ತಮ್ಮ ಪತ್ನಿಯರ ಸಮೇತ ಯುದ್ದ ಬಿಡಾರಗಳಲ್ಲಿ ವಾಸಿಸುತ್ತಿದ್ದ ಉಲ್ಲೇಖವಿದೆ ಖಜಾನೆಯನ್ನು ಯುದ್ಧ ರಂಗಕ್ಕೆ 
ಕೊಂಡೊಯ್ಯೊತ್ತಿದ್ದರು. ಅರ್ಥಶಾಸ್ತದಲ್ಲಿ ಸೈನ್ಯದ ಬಿಡಾರವನ್ನು "ಸ್ಫಂದಾವಾರ ’ ಎಂದು ಹೆಸರಿಸಿ, ಅದರ ನಿರ್ದಾಣದ 
ವಿಧಾನವನ್ನು ಲಕ್ಷಣಗಳನ್ನು ವಿವರಿಸಲಾಗಿದೆ. ಅಲ್ಲಿಪರಸ್ಸರ ವಿವಾದ, ಮಧ್ಯಪಾನ, ಉತ್ಸವ, ದ್ಯೂತಗಳನ್ನುನಿಷೇಧಿಸಬೇಕು. 
ಆಗಮನ-ನಿರ್ಗಮನಗಳಿಗೆ ರಾಜಮುದ್ರೆಯನ್ನುತೋರಿಸುವನಿಯಮವನ್ನೇರ್ಪಡಿಸಬೇಕು ಹಾಗೂ ಬಿಡಾರವು ಯುದ್ದ 
ರಂಗದಿಂದ ೫೦೦ ಬಿಲ್ಲುಗಳ ದೂರದಲ್ಲಿರಬೇಕೆಂದು ಹೇಳಿದೆ.” ಆದಿಪುರಾಣದಲ್ಲಿಸೆನ್ಯದ ಬಿಡಾರವನ್ನುವನದ ಸಮಾಪ 


ಸ್ಥಾಪಿಸಿದ್ದನ್ನು ಉಲ್ಲೇಖಿಸಲಾಗಿದೆ.*" ವನದ ಸಮಾಪ, ನದಿದಡದಲ್ಲಿ ವಿಶಾಲವಾದ ಬಯಲಿನಲ್ಲಿಹಾಗೂ ಕೋಟೆಯ 


[a] 


ಮುತ್ತಿಗೆಯ ಸಂದರ್ಭವಾದರೆ ಕೋಟೆಯ ಹೊರಭಾಗದಲ್ಲಿ ಕೋಟೆಯೊಳಗಿನವರ ಆಕ್ರಮಣಕ್ಕೆ ಸಿಗದಿರುವಷ್ಟು 
ದೂರದಲ್ಲಿ ಬಿಡಾರಗಳನ್ನು ಹೂಡಲಾಗುತಿತ್ತು 

ಕ್ರಿ.ಶ. ೧೧೬೬ರಲ್ಲಿ ಕಳಚೂರ್ಯರ ಬಿಜ್ಜಳನ ಸಾಮಂತರು ಸಾಂತಾರರ ಜಗದೇವನ ಮೇಲೆ ದಾಳಿ ಮಾಡಲು 
ಬಂದಾಗ ಅಂಧಾಸುರ ಎಂಬಲ್ಲಿಸೈನ್ಯವು ಬೀಡು ಬಿಟ್ಟಿದ್ದಿತು. ಅಲ್ಲಿಯೇ ಎರಡು ಪಕ್ಷಗಳ ನಡುವೆ ಯುದ್ದವು ಸಂಭವಿಸಿತು." 


ಕ್ರಿ.ಶ. ೧೧೭೩ ರಲ್ಲಿ ಕಳಚೂರ್ಯರ ಸೋವಿದೇವನ ಸೈನ್ಯವು ಬನವಾಸಿನಾಡಿನ ಸಿದ್ದಾಯ ವಸೂಲಿಗೆ ಬಂದಾಗ 


೮೯ 


ತುಂಗಾ-ಭದ್ರಾ ನದಿಯ ದಡದಲ್ಲಿಬೀಡು ಬಿಟ್ಟಿದ್ದಿತು. ಕ್ರಿ. ಶ. ೧೨೧೧ ರಲ್ಲಿಹೊಯಲಳರ ಸೈನ್ಯವು ಗವುದದಲ್ಲಿಬಿಡಾರ 
ನಿದ್ದಿಸಿಕೊಂಡಿದ್ದಿತು.*” ಕ್ರಿ. ಶ. ೧೨೯೦ ರಲ್ಲಿಹೊಸಗುಂದದ ಕೋಟಿ ಸೋಮೆಯ ನಾಯ್ಕನ ಸೈನ್ಯವು ಬಂಕಿಯ ನಾಯ್ಕನ 
ಮೇಲೆ ದಾಳಿಯನ್ನು ಮಾಡಿದಾಗ ಕಾನಿಲಿ ಚೆಲಾವೆ ಎಂಬಲ್ಲಿ ಬಿಡಾರ ಸ್ಥಾಪಿಸಲಾಗಿತ್ತು. ಕ್ರಿ.ಶ. ೧೩೦೦- ೦೧ರಲ್ಲಿ 
ಹೊಯಳರ ಮೂರನೇ ಬಲ್ಲಾಳನು ಕದಂಬರ ಕಾವದೇವನ ಮಹಾಪ್ರಧಾನ ಗಂಗೆಯ ಸಾಹಣಿಯ ಮೇಲೆ ದಾಳಿಮಾಡುವ 
ಸಂದರ್ಭದಲ್ಲಿ ಸಿರಸಿಯ ಬಯಲಿನಲ್ಲಿ ಬಿಡಾರ ಸ್ಥಾಫಿಸಿದ್ದನು. “ಹೀಗೆ ತಮ್ಮ ಸೈನ್ಯಗಳು ಬೀಡು ಬಿಟ್ಟ ಕಡೆ ಅರಸರು 


ಅಲ್ಲಿನ ದೇವಾಲಯಗಳಿಗೆ ಕೆಲವು ಕೊಡುಗೆಗಳನ್ನು ನೀಡಿರುವುದುಂಟು. ಕಿ 


ಕ್ರಿ. ಶ. ೧೧೬೨ ರಲ್ಲಿ ಬಿಜ್ಜಳನು 
ದಕ್ಷಿಣಾಭಿಮುಖವಾಗಿ ರಾಜ್ಯ ವಿಸರಣೆಗೆ ಹೊರಟು ಬಳ್ಳಿಗಾವೆಯಲ್ಲಿ ಬೀಡುಬಿಟ್ಟಾಗ ಅಲ್ಲಿನ ದಕ್ಷಿಣ ಕೇದಾರೇಶ್ವರದ 
ವಾಮಶಕ್ತಿ ಪಂಡಿತರಿಗೆ ಕೊಡುಗೆ ನೀಡಿದ್ದನ್ನು ಶಾಸನವೊಂದು ಉಲ್ಲೇಖಿಸಿದೆ.” ಕೆಲವು ಶಾಸನಗಳಲ್ಲಿ ಅರಸರು, ಸೈನ್ಯ 
ಸಮೇತ ಬೀಡು ಬಿಟ್ಟಿದ್ದನ್ನು ಠಾಣಾಂತರವಾಗಿದ್ದಲ್ಲಿ ಎಂದು ಉಲ್ಲೇಖಿಸಲಾಗಿದೆ." 

ಪ್ರಾಚೀನ ಕಾಲದ ಯುದ್ದೆ ಬಿಡಾರಗಳು ಸ್ವಾವಲಂಭಿಗಳಾಗಿದ್ದವು ಮತ್ತು ನಗರಗಳ ಸೂಕ್ಷ್ಮ 
ರೂಪೆಗಳಾಗಿದ್ದವೆಂದು ಹೇಳಲಾಗಿದೆ. ಬಿಡಾರಗಳಲ್ಲಿ ಸೈನಿಕರಲ್ಲದೆ, ಅವರ ಪತ್ನಿಯರು ಮತ್ತು ಇತರೆ ವರ್ಗದವರು 
ಅಲ್ಲದೆ ಖಜಾನೆಯಿರುತ್ತಿದ್ದುದು ಯುದ್ದದ ನಂತರದಲ್ಲಿ ತೀವ್ರ ದುಷ್ಠರಿಣಾಮಕ್ಕೆ ಕಾರಣವಾಗುತ್ತಿದ್ದಿತು. 
ಒ.೫ ಯುದ್ದ ಪೂರ್ವ ಆಚರಣೆಗಳು: 

ಯುದ್ಧಕ್ಕೆ ಪೂರ್ವ ಆಚರಣೆಗಳಲ್ಲಿ ಎರಡು ವಿಧಗಳು ಒಂದು ಸೈನ್ಯವನ್ನು ಹುರಿದುಂಬಿಸಿ ಯುದ್ಧಕ್ಕೆ 
ಪ್ರೇರೇಪಿಸುವುದು, ಮತ್ತೊಂದು ಧಾರ್ಮಿಕ ಆಚರಣೆಗಳು. ಮೊದಲ ವಿಧದ ಆಚರಣೆಯನ್ನು ಮಾನಸೋಲ್ಲಾಸವು 
ಹೀಗೆ ವಿವರಿಸಿದೆ, " ಯುದ್ದದ ಹಿಂದಿನ ದಿನದಂದು ರಾಜನು, ಕುಮಾರ, ಮಂಡಲೇಶ್ವರರನ್ನು ಸಾಮಂತರನ್ನು, 
ಮಾನ್ಯಕರನ್ನು ಸೈನಿಕರನ್ನು ಸುವರ್ಣ ವಸ್ತಾಭರಣಗಳಿಂದ ಸಂತೋಷ ಪಡಿಸಬೇಕು. ಅವರನ್ನು ಹೊಗಳುವ 
ಮಾತುಗಳನ್ನಾಡಬೇಕು. ವೀರಭಟರಾದ ಅವರಿಗೆ ಪ್ರತಿಜ್ಞಾ ವಿಧಿಗಳನ್ನುನೆರವೇರಿಸಿ, ಅವರವರ ಅರ್ಹತೆಗನುಸಾರವಾಗಿ 
ಆನೆ ಕುದುರೆಗಳನ್ನುನೀಡಬೇಕು. ಆದಿನ ರಾತ್ರಿ ಆಕಾಶವೆಲ್ಲಬೆಳಗುವಂತೆ ಪಂಜುಗಳನ್ನು ಉರಿಸಬೇಕು. ಮಹಾತೂರ್ಯ 
ಘೋಷಗಳಿಂದ, ಕಹಳೆ - ಶಂಖದ್ಧನಿಗಳಿಂದ ಮುಗಿಲು ಮಾರ್ದನಿಸುವಂತೆ, ವೀರಭಟರ ಸಿಂಹನಾದಗಳಿಂದ ವೈರಿ 
ಸೈನಿಕರು ಬೆಚ್ಚುವಂತೆ ಮಾಡಬೇಕು.” ಯುದ್ದ ಕಿಂತ ಮೊದಲು ರಾಜನು, ಸೇನಾಪತಿಗಳು ಮತ್ತು ಪುರೋಹಿತರು 
ಸೈನಿಕರನ್ನು ಹುರಿದುಂಬಿಸಿ ಮಾತನಾಡಿ, ವೀರಸ್ವರ್ಗದ ಹಾಗೂ ಉಪ್ಪಿನ ಯಣದ ಮಾತುಗಳನ್ನಾಡಿ ಅವರನ್ನು 
ಪ್ರೇರೇಪಿಸುವುದನ್ನು ಕೌಟಲ್ಕನು ಕೂಡಾ ಪ್ರಸಾಫಿಸಿದ್ದಾನೆ. ವೀರಗಲ್ಲು ಶಾಸನಗಳಲ್ಲಿ ಕೂಡಾ ವೀರಸ್ವರ್ಗ ಮತ್ತು 
ಯಣದ ಕಲ್ಪನೆಯು ಪ್ರಸಾಪ ಗೊಂಡಿದೆ. ವೀರಗಲ್ಲು ನಿರ್ದಾಣ, ವೀರಕಾವ್ಯಗಳ ರಚನೆ, ವೀರರಿಗೆ ಯುದ್ದಾ ನಂತರ 
ನೀಡಲಾಗುವ ವಿವಿಧ ಕೊಡುಗೆಗಳು ಕೂಡಾ ಪ್ರೇರಕಾಂಶಗಳೇ ಆಗಿವೆ. 


೯೦ 


ಯುದ್ಧಕ್ಕೆ ಮೊದಲು ಆಚರಿಸುವ ಹಲವು ಧಾರ್ಮಿಕ ಆಚರಣೆಗಳನ್ನು ಸಮಕಾಲೀನ ಕೃತಿಗಳಲ್ಲಿ 
ಉಲ್ಲೇಖಿಸಲಾಗಿದೆ. ಯುದ್ದದ ಹಿಂದಿನ ರಾತ್ರಿ ರಾಜನು ಕುಲದೇವತೆಗಳನ್ನು ಶಸ್ತಗಳನ್ನು ಪೂಜಿಸಿ , ನೆಲದ ಮೇಲೆ 
ದರ್ಬೆಹುಲ್ಲನ್ನುಹಾಸಿ ಮಲಗಬೇಕು. ಬೆಳಿಗ್ಗೆ ಘತ ದರ್ಪಣಗಳನ್ನುನೋಡಿ ಪುಣ್ಯಕರವಾದ ತೀರ್ಥ ಜಲಗಳಿಂದ ಸ್ಥಾನ 
ಮಾಡಿ ಪೀತಾಂಬರ ಮತ್ತುಇತರೆ ಆಭರಣಗಳನ್ನುತೊಟ್ಟು ಇಷ್ಟದೇವತೆ - ಕುಲದೇವತೆ ಗಳನ್ನು ಆರಾಧಿಸಿ ಬ್ರಾಹ್ನಣರಿಗೆ 
ವಿಧಿ ಪೂರ್ವಕವಾಗಿ ಆಕಳು- ಭೂಮಿ, ಹಿರಣ್ಯ ದಾನನೀಡಿ ಅವರಿಂದ ಆಶೀರ್ವಾದ ಪಡೆಯಬೇಕು. ನಂತರ ಶುಭ 
ಶಕುನಗಳನ್ನುಕೇಳಿ ತನ್ನಅರಮನೆಯಿಂದ ಹೊರಬಂದು ಮಹಾಭೇರಿಗಳನ್ನುಹೊಡೆಯಿಸಬೇಕೆಂದು ಮಾನಸೋಲ್ಲಾಸವು 
ಹೇಳಿದೆ." ಪಂಪಭಾರತದಲ್ಲಿ ಸೈನಿಕರನ್ನು ವೃದ್ಧ ಸ್ಪೀಯರು ಮಂತ್ರಾಕ್ಷತೆ ಯೊಡನೆ ಹರಸಿಕಳಿಸುವುದು, ಯುದ್ಧಕ್ಷಿಂತ 
ಮೊದಲು ಆನೆ- ಕುದುರೆಗಳಿಗೆ ಪೂಜೆ ಸಲ್ಲಿಸುವುದು, ಬಿಳಿವಸ್ತ್ರ ಧರಿಸಿ ಸೇನಾಪ್ರಮುಖರು ಶಿವನನ್ನು ಆರಾಧಿಸುವುದು 
ಆಯುಧಗಳನ್ನಪೂಜಿಸುವುದು, ಕುದುರೆಗಳಿಗೆ ಆರತಿ ಎತ್ತಿಕಳುಹಿಸಿ ಕೊಡುವುದು ಹಾಗೂ ಯಾಚಕರಿಗೆ ದಾನ ನೀಡುವ 
ವಿಚಾರಗಳು ಪ್ರಸಾಪವಾಗಿದೆ." ಇವೆಲ್ಲವುಗಳನ್ನು ಯುದ್ಧದಲ್ಲಿ ವಿಜಯವು ತನಗೇ ದೊರಕಲೆಂಬ ಉದ್ದೇಶದಿಂದ 
ಆಚರಿಸಲಾಗುತಿತ್ತು. ಇಂತಹ ಉದ್ದೇಶಕ್ಕಾಗಿ ರಾಜನಿಷ್ಠರು ಆತ್ಸಾರಪ್ಪಣೆ ಮಾಡಿಕೊಳ್ಳುತ್ತಿದ್ದುದನ್ನು ಡಾ. ಎಂ. 
ಚಿದಾನಂದಮೂರ್ತಿಯವರು ಶಾಸನ ಉಲ್ಲೇಖವೊಂದನ್ನಾಧರಿಸಿ ಉಲ್ಲೇಖಿಸಿದ್ದಾರೆ. ಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟು 
ನೇಮಿಸಿದೊಡನೆ ವೀರನು ಹೊಸ ಬಟ್ಟೆಗಳನ್ನುಧರಿಸಿ ಯುದ್ದರಂಗಕ್ಕೆ ತೆರಳಿದ್ದನ್ನುಹೊಸನಗರದ ವೀರಗಲ್ಲುಶಾಸನವೊಂದು 
ಉಲ್ಲೇಖಿಸಿದೆ." ಸಾಗರ ತಾಲ್ಲೂಕಿನ ವೀರಗಲ್ಲೊಂದರಲ್ಲಿಯುದ್ದಕ್ಕೆ ಹೊರಟ ವೀರನಿಗೆ ಸ್ಪೀಯರು ಹಾರಹಾಕಿ, ಆರತಿ 
ಎತ್ತಿಹರಸಿ ಕಳಿಸಿ ಕೊಟ್ಟಉಲ್ಲೇಖವಿದೆ””. ಇಂತಹ ಆಚರಣೆಗಳಿಂದ ಯುದ್ದ. ಖಿ ಪವಿತ್ರವಾದ ಕಾರ್ಯ, ಧರ್ಮಬದ್ದ 
ವಾದುದು ಹಾಗೂ “ಗೆದ್ದರೆ ರಾಜ್ಯ ಸತ್ತರೆ ವೀರಸ್ವರ್ಗ ” ವೆಂಬ ಭಾವನೆಯನ್ನು ಸೈನಿಕರಲ್ಲಿ ಮೂಡಿಸಿ ಅವರಲ್ಲಿ ಮಾನಸಿಕ 
ಸಿದ್ದತೆಯನ್ನುಂಟು ಮಾಡಲಾಗುತಿತ್ತು ಆದರೆ ವೀರಗಲ್ಲು ಶಾಸನಗಳಲ್ಲಿ ಯುದ್ದಪೂರ್ವ ಆಚರಣೆಗಳ ಬಗ್ಗೆ ಹೆಚ್ಚಿನ 
ವಿವರಣೆಯು ಕಂಡುಬರುವುದಿಲ್ಲ. 
೩.೬ ವೀಳ್ಯ ನೀಡುವುದು: 

ಯುದ್ಧಕ್ಕೆ ಸೈನಿಕರನ್ನು ಅಥವಾ ಸೇನಾಪ್ರಮುಖರನ್ನು ವೀಳ್ಯ ನೀಡಿ ನೇಮಿಸುವುದು ಮತ್ತು ಯುದ್ಧದ 
ಜವಾಬ್ದಾರಿಯನ್ನು ಅವರಿಗೆ ವಹಿಸುವುದು ಮಧ್ಯಕಾಲೀನದಲ್ಲಿ ಅಸಿತ್ವದಲ್ಲಿದ್ದಿತು. ಆ ಮೂಲಕ ವೀರನಿಂದ ಯುದ್ಧದಲ್ಲಿ 
ಭಾಗವಹಿಸುವ ಕರಾರಿಗೆ ಒಪ್ಪಿಗೆ ಪಡೆಯಲಾಗುತಿತ್ತು ವೀರರು ವೀಳ್ಯವನ್ನು ಸ್ವೀಕರಿಸುವುದು ಗೌರವವೆಂದು 
ಭಾವಿಸುತಿದ್ದರು. ವೀಳ್ಯ ನೀಡಿ ಯುದ್ಧಕ್ಕೆ ಆದೇಶಿಸುವುದು ಅಥವಾ ಬೀಳ್ಕೊಡುವುದನ್ನು ಕೆಲವು ವೀರಗಲ್ಲು ಶಾಸನಗಳು 
ಉಲ್ಲೇಖಿಸಿವೆ. ಕರೆದು ವೀಳಯಮಂ ಕೊಟ್ಟು ಕಾಳಗಕ್ಕೆ ನಡೆಯೆಂಬುದುಂ,"” ವೀಳಯಮಂನಿಸಿ ಕಾದಿ 
ಕಾಳೆಗಕನುಮಾಗುಯೆಂದು ಬೆಸನಂ ಕೊಡಬಲ್ಲಾಸೊಡ್ಡಿಗನು , ಯಂವೀಳೆಯಮಂ ತಳೆದು ಕೊಂಡನಾಳದನಕಯ್ಯೊಳು,” 


೯೧ 


ಕರಸಿದ ಬಮ್ಮನ ಸೊಯ್ಯಂ / ಪರೆಯಾಳದ ವೀಳೆಯವಂ ಕೊಡುತಿಂತಂದಂ ಕರ ಕಮಳಂಗಳ ತಾಳ್ಗಲು ಸುರಭಾವ 
ತವಗಿ.. ದುರ್ಗವಂ ಗೆಲುಗೆಂದಂ॥ ಹಾಗೂ (ಬೀರ) ನಾಯ್ಕನ ಕರೆದು ವೀಳೆಯಮಂ ಕೊಟ್ಟುತನ್ನಸಮಸ್ತ ...ಮಂ 
ಕೂಡಿಕೊಂಡು ನಡೆಯೆಂಬುದು ರಹನಾದವೆಂದು ಬೀಳು ಕೊಂಡುನು, ಉಲ್ಲೇಖಗಳು ಅಂದಿನ ವೀಳ್ಯ ನೀಡುವ 
ಪದ್ದತಿಯನ್ನು ಸಮರ್ಥಿಸುತವೆ. 

ಹೀಗೆ ವೀಳ್ಯ ಪಡೆದು ಅರಸನಿಂದ ನೇಮಿತರಾದವರು ಅದನ್ನುಮಹಾಪ್ರಸಾದವೆಂದು ಮತ್ತುತಮ್ಮಮೇಲಿರಿಸಿದ 
ವಿಶ್ವಾಸ ಮತ್ತು ನಂಬಿಕೆ ಯೆಂದು ಭಾವಿಸುತ್ತಿದ್ದರು. ಅಸಕಹಳ್ಳಿಯ ಆಲದ ಬೀಚ ಸೆಟ್ಟಿಯ ಮಗ ಎಕ್ಕಡಿಗ ಬಿಕ್ಕಣನ 
ತೈಲಪ ದೇವಂ ಕರೆದು ಬೆಸೆಸಲು ಮಹಾಪ್ರಸಾದವೆಂದು ಕೈಕೊಂಡು... “ಪರಬಳಸಿಂಗ ಬರದ ವಳ್ಳಿಯ ಮದಿನಾ 
(ಗೌ)ಡನಂ ಕರದು ನೇಮವಂ ಕೊಂಡುಹುದುಂ ಮಹಾಪ್ರಸಾದವೆಂದು ಸಿಂಹನಾದಂಗೆಯ್ದು* ಎಂಬ ಉಲ್ಲೇಖಗಳನ್ನು 
ಸಮಕಾಲೀನ ಶಾಸನಗಳಲ್ಲಿನೋಡಬಹುದಾಗಿದೆ. ವೀಳ್ಯ ಪಡೆದು, ನೇಮಗೊಂಡು ಯುದ್ಧಕ್ಕೆ ಹೊರಟವರನ್ನುಸ್ಟೀಯರು 
ಹೂಮಾಲೆಹಾಕಿ, ಹರಸಿ ಬೀಳ್ಕೊಡುತಿದ್ದರು. 

ಪಂಪನು ಯುದ್ಧದಲ್ಲಿನಾಯಕತ್ವ ವಹಿಸುವ ಸೇನಾನಿಗೆ ವೀರಪಟ್ಟವನ್ನುಕಟ್ಟುವ ಚಿತ್ರಣವನ್ನುನೀಡಿದ್ದಾನೆ. ಇದು 
ಕೂಡಾ ಯುದ್ದ ದ ಜವಾಬ್ದಾರಿ ವಹಿಸುವ ಮತ್ತೊಂದು ಆಚರಣೆಯಾಗಿದೆ. ಹಲವು ವಾದ್ಯಗಳೆ ಹಿನ್ನಲೆಯಲ್ಲಿ ವೇಶ್ಯಾ 
ಸ್ತೀಯರು ಚಾಮರ ಬೀಸುತ್ತಾ ಪಂಚರತ್ನಗಳ ರಾಶಿಯಿಂದ ಕೂಡಿದ ಚಿನ್ನದ ಕಲಶಗಳಲ್ಲಿ ಪುಣ್ಯ ತೀರ್ಥಗಳಿಂದ ಸ್ನಾನ 
ಮಾಡಿಸಿ ವೀರಪಟ್ಟವನ್ನುಕಟ್ಟುವ ಪದ್ಧತಿಯನ್ನು ಪಂಪನು ಭೀಷ್ನನ ವೀರಪಟ್ಟ ಕಟ್ಟುವ ಸಂದರ್ಭದಲ್ಲಿ ಉಲ್ಲೇಖಿಸಿರುವನು." 
ಆದರೆ ಶಾಸನಗಳಲ್ಲಿ ಇಂತಹ ವಿವರಣೆಗಳು ಇರುವುದಿಲ್ಲ ಇಂತಹ ಸಂಪ್ರದಾಯವು ಕರ್ನಾಟಕದಲ್ಲಿಇದ್ದೀತೇ? ಎಂಬ 
ಸಂದೇಹವನ್ನು ಡಾ. ಎಂ. ಚಿದಾನಂದಮೂರ್ತಿಯವರು ವ್ಯಕಪಡಿಸಿದ್ದಾರೆ. 

ಕೆಲವು ವೀರರು ಅಗತ್ಯದ ಸಂದರ್ಭದಲ್ಲಿ ತಾವೇ ಸ್ವತ: ಮುಂದೆ ಬಂದು ಅನುಮತಿ ಕೇಳಿ ಹೋರಾಟಕ್ಕೆ 
ಧಾವಿಸುತಿದ್ದರು. ಬೀಬಯನಾಯ್ಯನೆಂಬಾತನು ಮಂಗಳದಾಯಮಂ ಬೇಡಿಕೊಂಡು ಬೇಡರಯ್ಭರಸನ ವಿರುದ್ದ 
ಹೋರಾಡಿದನು. ಮಾಳದ ದಟಜಅನೆಂಬಾತನು ಹೊಸವೂರ ಸಾಸೀರ್ವರಲ್ಲಿ ಬೆಸನಂ ಬೇಡಿ, ಊರ ರಕ್ಷಣೆಗೆ 
ಧಾವಿಸಿದನು.5 ಇಂತಹ ಉಲ್ಲೇಖಗಳು ಅಂದಿನ ಜನರಲ್ಲಿದ್ದ ರಾಜನಿಷ್ಠೆ ಮತ್ತು ಸ್ಥಳ ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತವೆ. 
ವೀಳ್ಯ ನೀಡುವ ಮತ್ತು ವೀರಪಟ್ಟಕಟ್ಟುವ ಆಚರಣೆಗಳು ಯೋಧನು ಯುದ್ಧದಿಂದ ವಿಮುಖನಾಗದಂತೆ ಮಾಡುವ 
ತಂತ್ರಗಳೆನ್ನಬಹುದು. 
ಓ.೭ ಯುದ್ಧರಂಗದಲ್ಲಿ ಸೇನೆಯ ರಚನೆ: 

ಯುದ್ದವು ನಿರ್ಧಾರವಾಗಿ ಎರಡು ಪಕ್ಷಗಳು ಯುದ್ದ ಸ್ಥಳಕ್ಕೆ ಬಂದ ನಂತರ ಯುದ್ಧಕ್ಕೆ ಸೇನೆಯನ್ನು ರಚನೆ 
ಮಾಡುವುದು ಅಥವಾ ಯುದ್ದದ ಅಗತ್ಯಕ್ಕೆ ತಕ್ಕಂತೆ ಸೇನೆಯನ್ನುಯುದ್ದ ರಂಗದಲ್ಲಿ ಸಿದ್ದಪಡಿಸುವುದು ಯುದ್ಧದ ಪ್ರಧಾನ 


೯೨ 


ಹಂತವಾಗಿದೆ ಇದನ್ನು ಸಂಸ್ಕೃತದಲ್ಲಿ "ವ್ಯೂಹ? ವೆಂದು ಕನ್ನಡದಲ್ಲಿ "ಒಡ್ಡು ಎಂದು ಕರೆಯಲಾಗಿದೆ. ಯುದ್ದರಂಗದ 
ಸ್ವರೂಪವನ್ನಾಧರಿಸಿ ವ್ಯೂಹವನ್ನು ರೂಪಿಸಲಾಗುತಿತು” ಸೈನ್ಯವು ಎದುರಾಳಿಯನ್ನು ಯಶಸ್ಸ್ಥಿಯಾಗಿ ಎದುರಿಸುವಂತೆ 
ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ವ್ಯೂಹ ರಚನೆಯ ಜ್ಞಾನವಿರಬೇಕಾದುದು ದಂಡನಾಯಕನಿಗೆ ಇರಬೇಕಾದ 
ಅರ್ಹತೆಗಳಲ್ಲಿ ಒಂದಾಗಿದೆ. ಪ್ರಾಚೀನ ಕೃತಿಗಳಲ್ಲಿವ್ಯೂಹ ರಚನೆ ಅಥವಾ ಸೇನಾ ರಚನೆ ಯ ಲಕ್ಷಣಗಳ ಕುರಿತು ಸಾಕಷ್ಟು 
ವಿವರಣೆಯಿದೆ. ಶತ್ರುಗಳಿಗೆ ತಿಳಿಯದಂತೆ ವ್ಯೂಹವನ್ನು ರಚಿಸಬೇಕೆಂದು ಕೌಟಿಲ್ಯನು ಹೇಳಿದ್ದಾನೆ” 

ವೀರಗಲ್ಲು ಶಾಸನ ಪಠ್ಯಗಳಲ್ಲಿ ವ್ಯೂಹ ಅಥವಾ ಒಡ್ಡಿನ ರಚನೆಯ ವಿಧಾನ ಅಥವಾ ಸ್ವರೂಪದ ವಿವರಣೆಯು 
ಕಂಡು ಬರುವುದಿಲ್ಲ, ಆದರೆ "ಒಡ್ಡು ರಚಿಸುತ್ತಿದ್ದಉಲ್ಲೇಖಗಳಿವೆ. "ಕರಿ ಘಟೆಗಳೊಡ್ಡನೊಡೆಯಿಚೆದರಿ ಬಳಮಂ ಗೆಲ್ಲು 
ಚಕ್ರಿ ತೈಲಪನ ಸಂಗರದೊಳ್ಳೆಚ್ಚಿಸಿದ ದಟ ಪರಬಳಮಲ್ಲಕೊನ್ನದ ಬೀರಂ' ಎಂದು ಶಿಕಾರಿಪುರ ತಾಲ್ಲೂಕಿನ ಶಾಸನವೊಂದು 
ಹೇಳಿದೆ” ಇದು ಒಡ್ಡಿನ ರಚನೆಯಲ್ಲಿಆನೆಗಳ ಬಳಕೆಯನ್ನುಮತ್ತುಅಂತಹ ಒಡ್ಡನ್ನು ಬೇಧಿಸುವಲ್ಲಿಯಶಸ್ವಿಯಾಗಿ ಚಕ್ರವರ್ತಿ 
ತೈಲಪನನ್ನು ಮೆಚ್ಚಿಸಿದ ಕೊನದ ಬೀರನೆಂಬ ವೀರನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಕ್ರಿ.ಶ. ೧೧೫೮ ರಲ್ಲಿ ಹೈವೆಯ 
ಬೊಪ್ಪದೇವ ಮತ್ತುಹುಂಚದ ಬಂಮರಸರು ಕುಪಟೂರು ಬಯಲೊಳಗೆ ಒಡ್ಡನೊಡ್ಡಿಕಾದಿದರೆಂದು ಸೊರಬ ತಾಲ್ಲೂಕಿನ 
ವೀರಗಲ್ಲು ಶಾಸನವೊಂದು ಉಲ್ಲೇಖಿಸಿದೆ.” ಕ್ರಿ.ಶ. ೧೧೬೦ ರಲ್ಲಿ ಸಾಂತಾರರ ಜಗದೇವರಸ ಅವರಗುಪ್ನೆಯಲ್ಲಿದ್ದಾಗ 
ಭಟ್ಕಳದ ತೈಲಪದೇವ ಮತುಮಲ್ಲಿದೇವರು ಒಡ್ಡನ್ನೊಡ್ಡಿಕಾದಿದರೆಂದು ಸಾಗರ ತಾಲ್ಲೂಕಿನ ವೀರಗಲ್ಲುಶಾಸನವೊಂದು 
ಉಲ್ಲೇಖಿಸಿದೆ" ಇವೆರಡು ಶಾಸನ ಉಲ್ಲೇಖಗಳಿಂದ ಸ್ಪಷ್ಟವಾಗುವುದೆಂದರೆ ಬಯಲು ಕಾಳಗಗಳಲ್ಲಿ ವ್ಯೂಹ ಅಥವಾ ಒಡ್ಡನ್ನು 
ರಚಿಸಿಕೊಂಡು ಯುದ್ದ ಮಾಡುವುದು ಪದ್ಧಶಿಯಾಗಿದ್ದಿತು. 

ವೀರಗಲ್ಲುಶಾಸನಗಳು ಉಲ್ಲೇಖಿಸಿರುವಂತ ವ್ಯೂಹ ಅಥವಾ ಒಡ್ಡಿನ ರಚನೆ ಘೋಷಿತ ಯುದ್ದಗಳಲ್ಲಿಮಾತ್ರವಲ್ಲ 
ತುರುಗೋಳ್‌ ಸಂದರ್ಭದಲ್ಲಿಯು ಅನುಸರಿಸಲ್ಪಡುತಿತ್ತು, “ಹಾಲ್ಲಟ್ಟದ ಬಯಲಲೊಡ್ಡನೊಡ್ಡಿದರಿಬಲವು ಬೊಪ್ಪಗವುಂಡ 
ಕೊಂದು ತುಆವಂ ಮಗುಳ್ಳಿಸುರಲೋಕಪ್ರಾಪ್ಪನಾದ್‌್‌" ಮತ್ತು "ಹನ್ನಿರ್ವರು ಮನ್ನೆಯರು ಮುರ್ತಿ ಕಾದುವಲ್ಲಿ ಒಡ್ಡ 
ಮರರ್ಚಿ ಹಲವರಂ ಕೊಂದು ತುಖವಂ ಮಗಳ್ಳಿಸುರಲೋಕ ಪ್ರಾಪನಾದ '' ಎಂದು ತುರುಗೋಳ್‌ ವೀರಗಲ್ಲು 
ಶಾಸನಗಳು ಉಲ್ಲೇಖಿಸಿವೆ. ಆದರೆ ಯಾವರೀತಿಯ ಒಡ್ಡುಗಳನ್ನುರಚಿಸಲಾಗುತಿತ್ಲೆಂಬ ಸ್ಪಷ್ಟವಿವರಣೆಯು ಶಾಸನಗಳಲ್ಲಿ 
ದೊರಕುವುದಿಲ್ಲ, 

ವೀರಗಲ್ಲು ಶಿಲ್ಲಗಳಲ್ಲಿ ಕೆಲಮಟ್ಟಿಗೆ ಸೇನಾರಚನೆಯ ಚಿತ್ರಣವು ದೊರೆಯುತ್ತದೆ. ಸಾಗರದ ಹೊಸಗುಂದದಲ್ಲಿರುವ 
ಕ್ರಿ. ಶ. ೧೨೨೬ ರ ವೀರಗಲ್ಲು ಶಾಸನಶಿಲ್ಲದಲ್ಲಿ ಮತುಹೊಸನಗರದ ಎಂ. ಗುಡ್ನೇಕೊಪ್ಪ ದಲ್ಲಿರುವಕ್ತಿ.ಶ. ೧೯೦ಕ್ಕೆ 
ಸೇರಿದ ವೀರಗಲ್ಲುಶಾಸನ ಶಿಲ್ಪಗಳಲ್ಲಿ ಹೋರಾಟದ ಚಿತ್ರಣ ನೀಡುವ ದೃಶ್ಯಪಟ್ಟಿಕೆಗಳಲ್ಲಿ ಅಶ್ವವ್ಯೂಹವನ್ನು 
ನೋಡಬಹುದಾಗಿದೆ (ಛಾಯಾ ಚಿತ್ರದ ಸಂಖ್ಯೆ-೪ ಮತ್ತು೫). ಸಾಗರದ ಜಂಬಾನಿಯಲ್ಲಿರುವ ವೀರಗಲ್ಲೊಂದರಲ್ಲಿ 


೯೩ 


ಎಡಭಾಗದಲ್ಲಿರುವ ಸೈನ್ಯದ ಮುಂಭಾಗದಲ್ಲಿಭರ್ಚಿ, ಗುರಾಣಿಗಳನ್ನು ಹಿಡಿದವರು, ಅವರ ಹಿಂಭಾಗದಲ್ಲಿ ಮೂರು 
ಹಂತಗಳಲ್ಲಿ ಕ್ರಮವಾಗಿ ಬಿಲ್ಲಾರರು, ಅಶ್ವದಳ ಮತ್ತು ಭರ್ಜಿ ಹಾಗೂ ಗುರಾಣಿಯನ್ನುಹಿಡಿದ ಸೈನಿಕರನ್ನುನಿಲ್ಲಿಸಲಾಗಿದೆ. 
ಇದಕ್ಕೆ ಎದುರಾಗಿ ನಿಂತ ಸೈನ್ಯದಲ್ಲಿ ಮೊದಲ ಹಂತದಲ್ಲಿ ಪದಾತಿದಳವನ್ನು ನಿಲ್ಲಿಸಲಾಗಿದೆ. ಎರಡು ಬದಿಗಳಲ್ಲಿ 
ವಾದ್ಯಗಾರರಿದ್ದಾರೆ. (ಛಾಯಾ ಚಿತ್ರ ಸಂಖ್ಯೆ-೩) 
ಅದೇ ತಾಲ್ಲೂಕಿನ ನಾಡಕಲಸಿಯ ವೀರಗಲ್ಲೊಂದರಲ್ಲಿ ಕಂಡುಬರುವ ಸೇನಾರಚನೆಯು ಉಳಿದವುಗಳಿಗಿಂತ 
ಭಿನ್ನವಾಗಿದೆ. ಇಲ್ಲಿಎರಡು ಪಕ್ಷಗಳಲ್ಲಿಯೂ ಮೊದಲ ಹಂತದಲ್ಲಿಅಶ್ವದಳವು ಎರಡನೇ ಹಂತದಲ್ಲಿಭರ್ಚಿ ಹಿಡಿದ ಕಾಲ್ಗಳ 
ಹಾಗೂ ಮೂರನೇ ಹಂತದಲ್ಲಿ ಬಿಲ್ಲಾರರು ಮತ್ತುಖಡ್ಗಧಾರಿಗಳು ಕೆಂಡು ಬರುತಾರೆ. (ಛಾಯಾ ಚಿತ್ರ ಸಂಖ್ಯೆ -೬) 
ಆನೆಗಳ ಶಿಲ್ಲವು ಕಂಡುಬರುವ ಸಾಗರದ ಹೊಸ ಗುಂದದ ವೀರಗಲ್ಲೊಂದರಲ್ಲಿ, ಆನೆಯನ್ನು ಅಶ್ವದಳದ ಹಿಂದೆ 
ಬರುತಿರುವಂತೆ ತೋರಿಸಲಾಗಿದೆ. ಸೊರಬದ ಮಾವಲಿಯಲ್ಲಿನ ವೀರಗಲ್ಲೊಂದರಲ್ಲಿ ಕಾಲ್ಕಳದ ಹಿಂದೆ ಆನೆಯು 
ಬರುತಿರುವಂತೆ ತೋರಿಸಲಾಗಿದೆ, ಹಾನ್‌ಗಲ್‌ನ ವೀರಗಲ್ಲೊಂದರಲ್ಲಿಕಂಡುಬರುವಂತೆ ಕಾಲ್ಗಳ ಮತ್ತುಅಶ್ವದಳದ ನಂತರ 
ಆನೆಗಳನ್ನುನಿಲ್ಲಿಸಲಾಗಿದೆ. ಈ ಆನೆಗಳ ಮೇಲೆ ಬಿಲ್ಲಾರರು ಕುಳಿತು ಬಾಣ ಪ್ರಯೋಗಮಾಡುತಿದ್ದಾರೆ. ಅಂದರೆ ವೀರಗಲ್ಲು 
ಶಿಲ್ಪಗಳಲ್ಲಿ ಕಂಡುಬರುವಂತೆ ಆನೆಗಳನ್ನು ಅಂದಿನ ಯುದ್ಧರಂಗದಲ್ಲಿ ಕಾಲ್ಲಳೆ ಮತ್ತು ಅಶ್ವದಳದ ಹಿಂಭಾಗದಲ್ಲಿ 
ನಿಲ್ಲಿಸಲಾಗುತಿತ್ತು ಆದರೆ ಮಾನಸೋಲ್ಲಾಸವು ಆನೆಗಳನ್ನುವ್ಯೂಹದ ಪ್ರವೇಶದ್ವಾರದಲ್ಲಿ ನಿಲ್ಲಿಸಬೇಕೆಂದು ಸೂಚಿಸಿದೆ. 
ಪಂಪಭಾರತದಲ್ಲಿ ಹಲವು ವಿನ್ಯಾಸದ ಸೇನಾರಚನೆ ಯನ್ನುಅಥವಾ ವ್ಯೂಹಗಳನ್ನು ಪ್ರಸಾಪಿಸಲಾಗಿದೆ. ಮಕರ, 
ಸೂಚಿ, ಚಕ್ರ, ಅರ್ಧಚಂದ್ರ, ಶಕಟ, ಪದ್ಧ ಮೊದಲಾದವುಗಳನ್ನು ರಚಿಸಿಕೊಂಡು ಕೌರವರು -ಪಾಂಡವರು ಯುದ್ಧ 
ಗಳನ್ನು ಮಾಡಿದವರೆಂದು ವಿವರಿಸಲಾಗಿದೆ” ಇವೆಲ್ಲವು ಮಹಾಭಾರತದಲ್ಲಿ ಕಂಡುಬರುವ ಸಾಂಪ್ರದಾಯಿಕ 
ವ್ಯೂಹಗಳಾಗಿವೆ. ವೀರಗಲ್ಲು ಶಾಸನಗಳಲ್ಲಿ ಇವುಗಳ ಪ್ರಸಾಪವಿಲ್ಲ ವೀರನ ಶೌರ್ಯವನ್ನು ವರ್ಣಿಸುವಾಗ ಮಾತ್ರ 
ಚಕ್ರವ್ಯೂಹದ ಪ್ರಸಾಫವಿದೆ.5" ವೀರಗಲ್ಲು ಶಾಸನಶಿಲ್ಲಗಳಲ್ಲಿಯೂ ಇಂತಹ ವ್ಯೂಹಗಳ ದೃಶ್ಯಗಳಿಲ್ಲ, 
ಮಾನಸೋಲ್ಲಾಸವು ಯುದ್ದರಂಗದಲ್ಲಿಸೈನ್ಯವನ್ನುರಚಿಸುವ ವಿಧಾನವನ್ನುಕುರಿತು ವಿವರಣೆ ನೀಡಿದೆ. ಅದರಲ್ಲಿ 
ನೀಡಲಾದ ಸೈನ್ಯದ ಸಂಖ್ಯಾ ಪ್ರಮಾಣವನ್ನು ಗಮನಿಸಿದರೆ, ಅದು ದೊಡ್ಡಪ್ರಮಾಣದ ಯುದ್ಧಕ್ಕೆ ಅನ್ವಯವಾಗುತುದೆ. 
ಸರ್ವ ಲಕ್ಷಣವಾದ ಭೂ ಭಾಗದಲ್ಲಿರಿಪು ಮರ್ದನನಾದ ರಾಜನು ವೈರಿ ವ್ಯೂಹ ವಿಭೇಧಕವಾದ ಉತ್ತಮ ವ್ಯೂಹವನ್ನು 
ರಚಿಸಬೇಕು ಎಂದಿರುವ ಸೋಮೇಶ್ವರನು ವ್ಯೂಹದ ಭಾಗಗಳು ಮತ್ತುಲಕ್ಷಣಗಳನ್ನು ಹೀಗೆ ವಿವರಿಸಿದ್ದಾನೆ."” 
“ವ್ಯೂಹದ ಪ್ರಾರಂಭದ ಭಾಗವು ಮುಖವು (ಪ್ರವೇಶದ್ವಾರ) ಅದರ ನಂತರ ಉರವು, ಉರದ ಹಿಂಭಾಗ 
ಪ್ರೌರಸ್ಯ, ಅದರ ಹಿಂಭಾಗ ಪ್ರತಿ ಗೃಹವೆಂದು ಹೇಳಲ್ಲಡುತದೆ. ಪಾರ್ಶ್ವಗಳಲ್ಲಿ ಕ್ರಮವಾಗಿ ಕಕ್ಷ - ಪ್ರಕಕ್ಷಗಳು ಹಾಗೂ 


, 


ಪಕ್ಷ- ಪ್ರಪಕ್ಷಗಳು ಇರುತವೆ. ಪ್ರತಿಗ್ಗಹದ ಆಚೆಯ ಭಾಗವು ಪೃಷ್ಠವೆಂದು ಹೇಳಲ್ಪಡುತ್ತದೆ. ಹೀಗೆ ವ್ಯೂಹದ ವಿಭಾಗಗಳನ್ನು 


೯೪ 


ತಿಳಿದುಕೊಂಡು ಕೆಲ್ಲಿಸಿದ ಬಳಿಕೆ ರಾಜನು, ವ್ಯೂಹಮುಖದಲ್ಲಿ, ಶೂರರಿಂದ ಆರೂಢವಾದ ಚೆನ್ನಾಗಿ ತರಬೇತಿಪಡೆದ 
ಕವಚದಾರಿಗಳಾದ, ಇಬ್ಬರು ಯೋಧರಿಂದೊಡಗೂಡಿದ, ಹಿಂಭಾಗದ ಆಸನದಲ್ಲಿ ಕುಳಿತ ಸುಭಟನನ್ನು ಹೊಂದಿದ 
ಆನೆಯನ್ನುನಿಲ್ಲಿಸಬೇಕು. ಮುನ್ನೂರು, ಆರುನೂರು ಅಥವಾ ಒಂಬತುನೂರು ಖಡಪಾಣಿಗಳನ್ನುಮೂರು ಗುಂಪುಗಳಾಗಿ 
ವಿಭಾಗಿಸಿ ಕಕ್ಷಭಾಗ ಹಾಗೂ ಪೃಷ್ಠಭಾಗದ ಮೂರು ಸ್ಥಾನಗಳಲ್ಲಿ ನಿಲ್ಲಿಸಬೇಕು. ಪ್ರಕಕ್ಷ ಪ್ರದೇಶದಲ್ಲಿಬಿಲ್ಲುಬಾಣಗಳನ್ನು 
ಹೊಂದಿದ ಉತ್ತಮ ಗುರಿಯುಳ್ಳ ನೂರು ಸಂಖ್ಯೆಯ ಸುಭಟರು , ಪಕ್ಷ ಪ್ರದೇಶದಲ್ಲಿ ಶಕ್ತಿ- ಖೇಟಕ ಮುಂತಾದ 
ಆಯುಧಗಳನ್ನು ಹಿಡಿದ ಎರಡು ಸಾವಿರ ಅಥವಾ ಅದರ ಅರ್ಧದಷ್ಟುಸಂಖ್ಯೆಯ ಶೂರರನ್ನುನಿಲ್ಲಿಸಬೇಕು. ಪ್ರಪಕ್ಷದಲ್ಲಿ 
ವೇಗವುಳ್ಳ ಚಿಲಕತ್ತು ಧರಿಸಿದ ಕುದುರೆಗಳನ್ನು ಹಾಗೂ ಸರ್ವಾಯುಧವುಳ್ಳ ಅಶ್ವಾರೋಹಿಗಳನ್ನು ಹಾಗೂ 
ಪ್ರಪಕ್ಷದ್ವಯಗಳಲ್ಲಿ ಐದು ನೂರರ ಸಂಖ್ಯೆಯಲ್ಲಿರುವ ತುರಗ, ಶೂರರಾದ ಕಾಲಾಳುಗಳು ಇವೆಲ್ಲವುಗಳಿಂದ ಸುತ್ತು 
ವರೆಯಲ್ಲಟ್ಟ ಆನೆಯನ್ನು ಮುಂಭಾಗದಲ್ಲಿ ಇರಿಸಬೇಕು. ಈ ರೀತಿ ವಿವಿಧ ಬಲಗಳಿಂದೊಡಗೂಡಿದ ಸರ್ವಸ್ಥೆನ್ಯವನ್ನು 
ನಿಯಂತ್ರಿಸಬಲ್ಲ, ವೈರಿ ಸೈನ್ಯವನ್ನು ಮೆಟ್ಟಬಲ್ಲ ಆನೆಯನ್ನು ವ್ಯೂಹದ ಮುಂಭಾಗದಲ್ಲಿ ನಿಲ್ಲಿಸಬೇಕು. ವೈರಿಯವ್ಯೂಹವನ್ನು 
ಬೇಧಿಸಲು ಅನುಕೂಲವಾಗುವಂತೆ ರಾಜನು ತನ್ನ ವ್ಯೂಹವನ್ನು ಬೇಕಾದರೆ ಏಕ ಮುಖ, ದ್ವಿಮುಖ ಮತ್ತು ತ್ರಿಮುಖವನ್ನಾಗಿ 
ಮಾಡಿಕೊಳ್ಳಬಹುದು. ” 

ಯುದ್ದ ಭೂಮಿಯಲ್ಲಿ ಉರ ಭಾಗದಲ್ಲಿ ಶ್ರೇಣಿ, ಅಟವಿಕ, ಅಮಿತ್ರ ಹಾಗೂ ಅಮುಖ್ಯವಾದ ಭೃತ್ಯ 
ಬಲವನ್ನಿರಿಸಬೇಕು. ಪ್ರೌರಸ್ಯದಲ್ಲಿವಿವಿಧ ಯುದ್ದ ಭಂಡಾರಗಳನ್ನು ಶಸ್ಟಗಳನ್ನಿರಿಸಬೇಕು ) ನೀರನ್ನು ಒಂಟೆಗಳ ಮೇಲೆ 
ತಂದಿರಿಸಬೇಕು. ಪ್ರತಿಗೃಹ ಭಾಗದಲ್ಲಿ ರಾಜನು ಇರಬೇಕು ಎಂದಿರುವ ಸೋಮೇಶ್ವರನು ರಾಜನ ರಕ್ಷಣೆಗೆ ವಿಶೇಷ 
ಆದ್ಯತೆನೀಡಿ ಅದಕ್ಕಾಗಿ ಯುದ್ದದ ಸಂದರ್ಭದಲ್ಲಿಮಾಡಬೇಕಾದ ವ್ಯವಸ್ಥೆಯನ್ನು ವಿಸೃತವಾಗಿ ವಿವರಿಸಿರುವನು. ಅದರ 
ವಿವರಣೆಯು ಈ ರೀತಿಯಿಬೆ. 

“ಭದ್ರವಾದ ಲಕ್ಷಣ ಸಂಪೂರ್ಣವಾದ ಐರಾವತಕುಲದಲ್ಲಿ ಜನಿಸಿದ, ವಿಷಣಂಶಕವಾದ, ಒಳ್ಳೆಯ 
ವರ್ತನೆಯುಳ್ಳ, ಕಳಿಂಗವನದಲ್ಲಿ ಹುಟ್ಟಿದ, ಪರ್ವತ ಶಿಖರಗಳಲ್ಲಿ ಸಂಚರಿಸುವ, ವಧ್ಯ- ಅವಧ್ಯ ಕರ್ಮಗಳಲ್ಲಿ 
ತರಬೇತಿಪಡೆದ, ನಾಲ್ಕನೇ ಮದಾವಸ್ಥೆಯನ್ನು ಹೊಂದಿದ, ಬೆಟ್ಟದಂತಿರುವ, ಶೌರ್ಯಯುತವಾದ, ಶಕಿಶಾಲಿಯಾದ , 
ಸಂಯಮವುಳ್ಳ ಅಂಕುಶಕ್ಕೆ ಪ್ರತಿಕಾರವನ್ನರಿತ, ಬಂಗಾರದಿಂದ ಮಾಡಿದ ಸುಂದರವಾದ ರಕ್ಷಾಕವಚ; ಮುಖಿಕ್ಕೆ 
ರಕ್ಷಾಕವಚವನ್ನುಧರಿಸಿದ. ಸದೃಡವಾದ ಅಂಬಾರಿಯನ್ನು ಹೊತ್ತಆನೆಯನ್ನುರಾಜನು ಏರಬೇಕು. ಧ್ವಜ - ದಂಡಗಳು, 
ವಿಚಿತ್ರ ಚಿಹ್ನೆಯ ಪಠಾಕೆಗಳಿಂದ ಶೋಭಿತನಾಗಿ ಯೋಧರ ಮಧ್ಯದಲ್ಲಿ, ಹಿಂಭಾಗದಲ್ಲಿಭಲ್ಲೆಯನ್ನು ಹಿಡಿದವನಿಂದ, ಶಕ್ತಿ 
ತೋಮರವಾಣಿಯಾದ ಮಾವುತನಿಂದ, ಖೇಟಕ ದ್ವಯವನ್ನು ಧರಿಸಿದ ಶೂರನಿಂದೊಡಗೂಡಿರಬೇಕು. ಏವಿಧ 
ಅಂಗರಕ್ಕೆಗಳನ್ನು ಧರಿಸಿದ ನಿಷ್ಠಾವಂತ ಅಂಗರಕ್ಷಕರಿಂದ ರಾಜನು ರಕ್ಷಿತನಾಗಿರಬೇಕು. 


೯೫ 


“ ರಾಜನ ರಕ್ಷಣೆಗೆ ಕಕ್ಷ ಪ್ರದೇಶದಲ್ಲಿ ಹತ್ತುಸಾವಿರ ಅಥವಾ ಅದರ ಅರ್ಥದಷ್ಟುಸ್ಸೆನ್ನವು ಪ್ರಕಕ್ಷಪ್ರದೇಶದಲ್ಲಿ 
ಸಚಿವ, ಅಮಾತ್ಯ ಮತ್ತುರಾಜಕುಮಾರರು ಆನೆಗಳ ಸಮೂಹ ಸಹಿತ, ಪಕ್ಷ ಭಾಗದಲ್ಲಿ ಬಿಲ್ಲು- ಬಾಣಗಳನ್ನು ಶಕ್ತಿತೋಮರ 
ಮೊದಲಾದವುಗಳನ್ನು ಧರಿಸಿದ ಮಿತ್ರ ಮತ್ತು ಭೃತ್ಯ ಬಲ , ಪ್ರಕಕ್ಷದಲ್ಲಿ ಶ್ರೇಷ್ಠವಾದ ಚೆಲಕತ್ತುಗಳನ್ನು ಧರಿಸಿ ಸನ್ನದ್ದರಾದ 
ಲಕ್ಷಸಂಖ್ಯೆಯಲ್ಲಿರುವ ಸ್ಥಾನ ನಾಮಗಳಲ್ಲಿಕ್ರಮವಾಗಿ ಇರಿಸಲ್ಲಟ್ಟಸುಭಟರಿಂದ ಹಾಗೂ ನಾನಾ ವಿಧದ ಆಯುಧಗಳನ್ನು 
ಧರಿಸಿದ ಮತ್ತುತರಬೇತಿ ಪಡೆದ ಇಪ್ಪತ್ತುಸಾವಿರ ಅಶ್ವರೋಜಹಿಗಳಿರಬೇಕು” 

ವ್ಯೂಹದ ಪುಷ್ಠಭಾಗದಲ್ಲಿಹೆಣ್ಗಾನೆಗಳು ಹೊತ್ತಮಂಟಪಗಳಲ್ಲಿ ಅಂತ:ಪುರಸ್ಪೀಯರಿರಬೇಕು. ಸೈನ್ಯಕ್ಕೆ ಬೇಕಾದ 
ಆಹಾರ ಸಾಮಗ್ರಿ ಗಳಿರಬೇಕು. ಅವುಗಳ ರಕ್ಷಣೆಗೆ ಸೂಕವಾದ ಸೈನ್ಯಬಲ ಮತ್ತು ಅಶ್ವ ಬಲವನ್ನಿರಿಸಬೇಕು. 

ಸೋಮೇಶ್ವರನು ನೀಡಿದ ಸೇನಾರಚನೆಯ ವಿವರವು ದೊಡ್ಡ ಪ್ರಮಾಣದ ಯುದ್ದಕ್ಕೆ ಮತುದೀರ್ಪ ಕಾಲದ 
ಕಾರ್ಯಾಚರಣೆಗೆ ಅನ್ವಯಿಸುವಂತದ್ದು. ಇದರಲ್ಲಿ ರಥಬಲವನ್ನು ಉಲ್ಲೇಖಿಸಿರುವುದಿಲ್ಲ ಮತ್ತು ಸಮಕಾಲೀನ ಕನ್ನಡ 
ಕಾವ್ಯಗಳಲ್ಲಿ ಪ್ರಸಾಪವಾಗಿರುವ ಸಾಂಪ್ರದಾಯಿಕ ವ್ಯೂಹಗಳನ್ನು ಉಲ್ಲೇಖಿಸದೇ ಇರುವುದು ಗಮನಾರ್ಹವಾಗಿದೆ. ಈ 
ವಿವರಣೆಯನ್ನಾಧರಿಸಿ ಸೇನಾರಚನೆಯ ನಕ್ಷೆಯ ಮಾದರಿಯನ್ನು ಪುಟ ಸಂಖ್ಯೆ -೩೫೩ ರಲ್ಲಿ ನೀಡಲಾಗಿದೆ. 

ಅಗ್ನಿಪುರಾಣದಲ್ಲಿ ಯುದ್ಧ ರಂಗದಲ್ಲಿ ಸೇನಾರಚನೆ ಕುರಿತು ನೀಡಲಾದ ವಿವರಣೆಯಲ್ಲಿ ಸೈನ್ಯದ ವಿವಿಧ 
ವಿಭಾಗಗಳನ್ನು ತೀರಾ ಸಮಾಪ ಅಥವಾ ದೂರನಿಲ್ಲಿಸಬಾರದು. ಸೈನಿಕರು ತಮ್ಮ ಆಯುಧಗಳನ್ನು ಬಳಸಲು ಯಾವುದೇ 
ಅಡೆತಡೆಯಿರಬಾರದು. ಮುಂಭಾಗದಲ್ಲಿ ಶ್ರೇಷ್ಠವಾದ ಸೈನ್ಯವನ್ನು ನಿಲ್ಲಿಸಬೇಕು. ಕಾಯ್ದಿಟ್ಟ ಪಡೆಯೊಂದನ್ನು 
ಇಟ್ಟುಕೊಳ್ಳಬೇಕು. ವ್ಯೂಹದ ಹಿಂಭಾಗವನ್ನು ಕಡೆಗಣಿಸಬಾರದೆಂದು ಹೇಳಲಾಗಿದೆ. ವ್ಯೂಹದ ಮುಂಭಾಗದಲ್ಲಿ ಕತ್ತಿ 
ಮತ್ತುಭರ್ಜಿಗಳನ್ನು ಹಿಡಿದ ಸದ್ಭಡ ಸೈನಿಕರು , ನಂತರ ಅಶ್ವದಳೆ, ಅದರ ಹಿಂದೆ ರಥವಿಭಾಗ, ಆನಂತರ ಗಜದಳವನ್ನು 
ನಿಲ್ಲಿಸಬೇಕು. ಸೈನ್ಯದ ಮುಂಭಾಗದಲ್ಲಿದ್ವಜ- ಲಾಂಛನಗಳೊಂದಿಗೆ ಸೇನಾ ನಾಯಕನು ನಿಂತುಕೊಳ್ಳಬೇಕು. ಮುಂಭಾಗದ 
ಸೈನ್ಯವು ಪಾರ್ಶ್ವಗಳಲ್ಲಿನ ಸೈನ್ಯಗಳ ಚಲನೆಗೆ ತೊಂದರೆಯಾಗದಂತೆ ನಿಲ್ಲಿಸಬೇಕು ಎಂದು ಅದೇಕೃತಿಯಲ್ಲಿ ಹೇಳಲಾಗಿದೆ." 
ರಾಜನು ಯುದ್ಧರಂಗದಲ್ಲಿ ನೇರವಾಗಿ ಭಾಗಿಯಾಗಬಾರದು, ಹಿಂಭಾಗದಿಂದ ಸೈನ್ಯವನ್ನು ಹುರಿದುಂಬಿಸಬೇಕು. 
ಒಂದೊಮ್ಮೆ ರಾಜನು ಭಾಗವಹಿಸಿ ಆತನಿಗೇನಾದರೂ ಆಕಸ್ಮಿಕಗಳು ಸಂಭವಿಸಿದಲ್ಲಿಯುದ್ದದ ಫಲಿತಾಂಶವು ಆ ತಕ್ಷಣ 
ನಿರ್ಧರಿಸಲ್ಲಡುತದೆ"” ಹೀಗಾಗಿ ರಾಜರು ನೇರವಾಗಿ ಯುದ್ದಗಳಲ್ಲಿ ಭಾಗವಹಿಸುವ ಸಂದರ್ಭವು ಕಡಿಮೆ ಇರುತಿತ್ತು 
ಅಗ್ನಿ ಪುರಾಣದಲ್ಲಿ ಹೇಳಲಾದ ಸೇನಾ ರಚನೆಯ ಲಕ್ಷಣಗಳು ವೀರಗಲ್ಲು ಶಿಲ್ಪದೃಶ್ಯದಲ್ಲಿ ಕೆಲಮಟ್ಟಿಗೆ ಕಂಡುಬರುತವೆ. 


ಬಲಿ 


ಆದರೆ ರಥದಳದ ಚಿತ್ರಣವಿಲ್ಲ. 


೯೬ 


ಹ.ಲೆ ಯುದ್ದದ ನಿಯಮಗಳು: 

ಪ್ರಾಚೀನ ಕೃತಿಗಳು ಹಲವು ಯುದ್ದ ನಿಯಮಗಳನ್ನು ಉಲ್ಲೇಖಿಸಿವೆ. ಆದರೆ ಮಧ್ಯಕಾಲೀನದ ವೇಳೆಗೆ ಅವು 
ಎಷ್ಟರ ಮಟ್ಟಿಗೆ ಅನುಸರಿಸಲ್ಲಡುತಿದ್ದವೆಂಬುದು ಸಂದೇಹಾಸ್ಪದ. ಅಂತಹ ನಿಯಮಗಳು ಕಣ್ಣರೆಯಾಗಿದ್ದವೆಂದು 
ಎ. ಎಸ್‌. ಅಲೆಕರ್‌ರವರು ಅಭಿಪ್ರಾಯ ಪಡುತಾರೆ. ವೀರಗಲ್ಲು ಶಾಸನಗಳನ್ನು ಗಮನಿಸಿದರೆ ಇದು ಸ್ಥಷ್ಠವಾಗುತದೆ. 
ಕವಚವನ್ನುಧರಿಸದಿರುವವನೊಂದಿಗೆ, ನಿರಾಯುಧನೊಂದಿಗೆ ಯುದ್ದ ಮಾಡಬಾರದು. ಓರ್ವ ಸೈನಿಕರು ಒಬ್ಬನೊಂದಿಗೆ 
ಮಾತ್ರ ಹೋರಾಡಬೇಕು. ಆಯಾ ವಿಭಾಗದ ಸೈನಿಕರು ಆಯಾ ವಿಭಾಗದವರೊಡನೆ ಮಾತ್ರ, ಅಂದರೆ ಸಮಾನ 
ಬಲದವರೊಡನೆ ಮಾತ್ರ ಹೋರಾಡಬೇಕು. ವಿಷಪೂರಿತ ಆಯುಧಗಳನ್ನು ಬಳಸಬಾರದು. ಅಸಮರ್ಥನಾದ, 
ಗಾಯಗೊಂಡ ಹಾಗೂ ಪುತ್ರ ಸಂತಾನವಿಲ್ಲದ ವೈರಿಯನ್ನುಕೊಲ್ಲಬಾರದು. ಆಯುಧ ಮುರಿದುಹೋದ, ಬಿಲ್ಲಿನಹುರಿ 
ಕಿತ್ತುಹೋದ ಹಾಗೂ ರಥವನ್ನುಕಳೆದುಕೊಂಡ ವೈರಿಯ ಮೇಲೆ ದಾಳಿಮಾಡಬಾರದು. ಶರಣಾದವನು, ಯುದ್ದ ರಂಗದಲ್ಲಿ 
ಕೈಮುಗಿಯುತಿರುವವನು ಮತ್ತುಆಯುಧ ತ್ಯಜಿಸಿದವನ ಮೇಲೆ ದಾಳಿಮಾಡಬಾರದು, ಆದರೆ ಬಂಧಿಸಬಹುದು. 
ಸಂಧಿಗಾಗಿ ಬಂದ ಬಾಹ್ಮಣ ಮತ್ತುಯುದ್ದ ರಂಗದಿಂದ ಭೀತಿಗೊಂಡು ಓಡುತಿರುವವನ ಮೇಲೆ ದಾಳಿಮಾಡಬಾರದು. 
ವೃದ್ಧರು- ಸ್ತ್ರೀಯರು , ಮಕ್ಕಳು ಹಾಗೂ ಬಾಯಿಯಲ್ಲಿಹುಲ್ಲನ್ನುಕಚ್ಚಿಕೊಂಡು ಶರಣಾಗತಿಯ ಸಂಕೇತ ತೋರುತಿರುವವರನ್ನು 
ಕೊಲ್ಲಬಾರದು. ನಿದ್ದೆಯಲ್ಲಿರುವಾಗ ಹಸಿದಿರುವಾಗ ಮತ್ತು ಆಯುಧವನ್ನು ಕಳೆಚಿಟ್ಟ ಸಂದರ್ಭದಲ್ಲಿ ವೀರರನ್ನು 
ನಾಗರಿಕರನ್ನು , ಶಿಬಿರದಿಂದ ಆಹಾರ ತರಲು ಹೊರಹೋಗಿರುವ ಸೈನಿಕರನ್ನು ಶಿಬಿರದಲ್ಲಿನ ಸಹಾಯಕರನ್ನು ಹಾಗೂ 
ದ್ವಾರಪಾಲಕರನ್ನುಕೊಲ್ಲಬಾರದು. ಹುತ್ತ ವೇರಿದವನನ್ನು ನಪುಂಸಕನನ್ನುಮತ್ತು ಯುದ್ದ ವಾದ್ಯಕಾರರನ್ನುಕೊಲ್ಲಬಾರದು. 
ಪ್ರೇಕ್ಷಕರಾಗಿ ಹೋದವರನ್ನು ಕೊಲ್ಲಬಾರದು./ಧರ್ಮ ಯುದ್ದದ ಮತ್ತೊಂದು ಪ್ರಧಾನ ಅಂಶವೆಂದರೆ ಹಣ್ಣು-ಹೂವಿನ 
ತೋಟ, ದೇವಾಲಯಗಳನ್ನುಮತ್ತುಇತರೆ ಸಾರ್ವಜನಿಕ ಪವಿತ್ರಸ್ಥಳೆಗಳನ್ನುಯುದ್ದದಿಂದ ಅಪವಿತ್ರ ಗೊಳಿಸಬಾರದು. 
ಯುದ್ಧ ಕೈದಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಗಾಯಾಳುಗಳು ಯಾವುದೇ ಪಕ್ಷದವರಾದರು ಕರುಣೆ ತೋರಿ ಹಿ 
ಉಪಚರಿಸಬೇಕು," ಈ ನಿಯಮಗಳನ್ನು ಮಹಾಕಾವ್ಯಗಳು ಹಾಗೂ ಪ್ರಾಚೀನ ಶಾಸ್ಪಕ್ಟತಿಗಳು ಉಲ್ಲೇಖಿಸಿವೆ. 

ಸಮಕಾಲೀನ ಕೃತಿಗಳಲ್ಲಿ ಮಾನಸೋಲ್ಲಾಸವು ಯುದ್ದ ರಂಗದಲ್ಲಿಭೀತರಾಗಿ ಓಡುತಿರುವವರನ್ನುಧರ್ಮದಿಂದ 
ರಕ್ಷಣೆ ಮಾಡಬೇಕು ಮತ್ತು ಶರಣು ಬಂದವನನ್ನು ಪ್ರಾಣ- ಧನಗಳಿಂದ ರಕ್ಷಿಸಬೇಕು ಎಂದಿದೆ, 5 ರನ್ನನು ಲಿಂಗವನ್ನು ನಸ 
ಅಪ್ಲಿದವರನ್ನು ನೀರನ್ನು ಹೊಕ್ಕವರನ್ನು, ಹೆಣ್ಣಿನ ಉಡುಪು ಧರಿಸಿದವನನ್ನು ಮತ್ತು ಹುತ್ತವನ್ನು ಹೆತಿದವರನ್ನು ಕೊಲ್ಲ A 
ಕೂಡದು ಎಂದು ಉಲ್ಲೇಖಿಸಿರುವನು2: ಪಂಚತಂತ್ರದ ಕೃತಿಕಾರ ದುರ್ಗಸಿಂಹನು, ಹುತ್ತವನ್ನು ಏರಿದವನನ್ನು, 
ನಿರಾಯುಧನನ್ನು ಗಾಯ ಗೊಂಡವನನ್ನು ರಣರಂಗದಿಂದ ಬೆನ್ನು ಗೊಟ್ಟು ಓಡುತ್ತಿರುವವನನ್ನು ಹುಲ್ಲನ್ನು ಕಚ್ಚಿದವನನ್ನು, 


ಶರಣಾಗತನನ್ನು ಮಹಾಬ್ರಾಹ್ನಣ-ಸ್ತ್ರೀ ಬಾಲವೃದ್ದರನ್ನು ಕೊಲ್ಲಬಾರದು ಎಂದು ಅಭಿಪ್ರಾಯಿಸಿರುವನು£. FAS 


೯೭ 


ವಿಜ್ಞಾನೇಶ್ವರನು ಶರಣಾಗತನನ್ನು ನಪುಂಸಕನನ್ನು, ನಿರಾಯುಧನನ್ನು, ಮತ್ತೋರ್ವ ನೊಡನೆ ಹೋರಾಡುತಿರುವವನನ್ನು 
ಯುದ್ದ ರಂಗದಿಂದ ಓಡುತಿರುವವನನ್ನು ಮತ್ತು ಯುದ್ಧವನ್ನು ವೀಕ್ಷಿಸುತಿರುವವರನ್ನು ಕೊಲ್ಲಬಾರದು ಎಂದಿದ್ದಾನೆ." RV 
ಇವೆಲ್ಲವು ಪ್ರಾಚೀನ ಕೃತಿಗಳಲ್ಲಿನ ನಿಯಮಗಳ ಪುನರುಕಿಯಾಗಿದೆ."ಧರ್ಮಯುದ್ದ' ಎಂಬ ಪರಿಕಲ್ಪನೆಯ ಹಿನ್ನಲೆಯಲ್ಲಿ 
ರೂಪುಗೊಂಡ ನಿಯಮಗಳಾಗಿವೆ. ಮಧ್ಯಕಾಲೀನದ ವೇಳೆಗೆ ಧರ್ಮ ಯುದ್ದಗಳು ಮತ್ತುಘೋಷಿತ ಯುದ್ಧಗಳಿಗಿಂತ 
ಹಠಾತ್‌ ದಾಳಿಗಳೇ ಅಧಿಕವಾಗಿದ್ದವು. ಶಾಸನಗಳಲ್ಲಿಯೂ ಹುತವನ್ನೇರಿ, ಹುಲ್ಲು ಕಚ್ಚಿದವರನ್ನು ಕೊಲ್ಲದೆ ಕಳುಹಿಸಿದ 
ಮತ್ತು ಶರಣಾದವರನ್ನು ರಕ್ಷಿಸಿದ ಉಲ್ಲೇಖಗಳಿವೆ."” ಅವು ವಾಸ್ತವವೇ? ಅಥವಾ ಶಾಸನ ಪಠ್ಯಗಳ ರಚನೆಯಲ್ಲಿನ 1 
ಅಲಂಕಾರಿಕ ಬಳಕೆಯೇ? ಸಷ್ಟವಾಗದು. ಏಕೆಂದರೆ ಇಂತಹ ಉಲ್ಲೇಖಗಳಿಗಿಂತ ಅಧಿಕವಾಗಿ ಯುದ್ದ ನಿಯಮಗಳನ್ನು 
ಮಾರಿದ ಉಲ್ಲೇಖಗಳು ವೀರಗಲ್ಲು ಶಾಸನ ಪೆಠ್ಯ ಮತ್ತು ಶಿಲ್ಲಗಳಲ್ಲಿವೆ. 

ಮಧ್ಯಕಾಲೀನದ ಸಂದರ್ಭದಲ್ಲಿ ಗ್ರಾಮ, ನಾಡುಗಳ ಮೇಲೆ ದಾಳಿಮಾಡಿ ಲೂಟಿ ಮಾಡುವುದು ಮತ್ತು 
ಗ್ರಾಮಗಳನ್ನು ಸುಟ್ಟುಹಾಕುವುದು ಆಚರಣೆಯಲ್ಲಿದ್ದಿತು. ಕಿ.ಶ. ೧೧೧೫ ರಲ್ಲಿ ಗೋವಿಂದರಸ ಎಂಬ ದಂಡನಾಯಕನು 
ತೆಂಕಣ ಗೊಗ್ಗಿಯ ಮೇಲೆ ದಾಳಿಮಾಡಿದಾಗ ಕಲ್ಲೂರು ಎಂಬ ಗ್ರಾಮವನ್ನು ಸುಟ್ಮನೆಂದು ಶಿಕಾರಿಪುರ ತಾಲ್ಲೂಕಿನ ಸಗ, 
ಶಾಸನವೊಂದು ಉಲ್ಲೇಖಿಸಿದೆ." ಕ್ರಿ. ಶ. ೧೧೫೯ ರಲ್ಲಿ ಉದ್ದರೆಯ ಎಕ್ಕಲರಸನು "ಛತ್ರದ ಹಳ್ಳಿಗೆ 'ದಾಳಿಮಾಡಿ 
ಸುಟ್ಟನೆಂದು ಮತ್ತುಕ್ರಿ. ಶ. ೧೨೭೬ ರಲ್ಲಿಹಡವಳ ಕಾಮಯ್ಯನು "ಸಾತೇನ ಹಳ್ಳಿಗೆ' ದಾಳಿಮಾಡಿ ಊರ ಸುಟ್ಟು ಸೂರೆ 
ಮಾಡಿದನೆಂದು ಸೊರಬ ತಾಲ್ಲೂಕಿನ ಶಾಸನಗಳು ಉಲ್ಲೇಖಿಸಿದೆ.” ಕ್ರಿ.ಶ. ೧೧೬೪ ರಲ್ಲಿಆಳ್ವರ ಜಗದೇವ ಅರಸನು ಬಿ 
"ಗೌಜ' (ಇಂದಿನ ಗೌತಮಪುರ) ಗ್ರಾಮವನ್ನುಸುಟ್ಟನೆಂಬ ಉಲ್ಲೇಖವು ಸಾಗರ ತಾಲೂಕಿನ ಶಾಸನ ವೊಂದರಲ್ಲಿದೆ” ॥ 
ಕ್ರಿ.ಶ. ೧೨೩೯ ರಲ್ಲಿಯಾದವ ದೊರೆ ಸಿಂಘಣನ ಸೈನ್ಯವು ಗುತ್ತಿನಾಡಿನ ಮೇಲೆ ದಾಳಿಮಾಡಿ ಸುಟ್ಟು ಸೂರೆಗೊಂಡದ್ದು 
ಮತ್ತುಕ್ರಿ. ಶ. ೧೨೪೯ ರಲ್ಲಿಕಲಿಸೆಯ ಅರಸ ಬೀರರಸನು ಹುಂಚಕ್ಕೆ ದಾಳಿಮಾಡಿ ಅಲ್ಲಿನ ವಸ್ತುವಾಹನಗಳನ್ನು ಕೊಂಡು 
ತಂದಿದ್ದನ್ನು ಶಾಸನಗಳು ಉಲ್ಲೇಖಿಸಿವೆ.” ಇನ್ನು ತುರುಗಳ ಅಪಹರಣಗಳು ಮತ್ತು ಸ್ತೀಯರ ಅಪಹರಣಗಳು ಇ 
ಸಾಮಾನ್ಯವಾಗಿದ್ದವು. ಅಗ್ರಹಾರಗಳ ಮೇಲಿನ ದಾಳಿಗಳು ಮತ್ತು ಬ್ರಾಹ್ಮಣರನ್ನು ಸೆರೆಹಿಡಿದಿರುವುದನ್ನು ಶಾಸನಗಳಲ್ಲಿ ಎ. 
ಗಮನಿಸಬಹುದು.” 

ವೀರಗಲ್ಲು ಶಿಲ್ಲಗಳು ಕೂಡಾ ಯುದ್ದ ನಿಯಮಗಳನ್ನು ಮಾರಿದ್ದನ್ನು ತೋರಿಸುತವೆ. ಕಾಲ್ಲಳದ ಸೈನಿಕರು 
ಅಶ್ವಾರೋಹಿಗಳೊಡನೆ ಹೋರಾಡುತಿರುವ ದೃಶ್ಯವು ಸಾಮಾನ್ಯವಾಗಿದೆ. ಸೊರಬದ ಮಾವಲಿ ಗ್ರಾಮದ 
ವೀರಗಲ್ಲೊಂದರಲ್ಲಿಕ್ಸೆ ಮುಗಿದು ಕೊಂಡಿರುವ ಎದುರಾಳಿಯ ಜುಟ್ಟನ್ನು ವೀರನು ಹಿಡಿದು ಕತ್ತಿಎತಿರುವುದನ್ನುಹಾಗೂ ಜಿ. 
ಕುಪ್ಪಗದ್ದೆ ಗ್ರಾಮದ ವೀರಗಲ್ಲೊಂದರಲ್ಲಿ ಒಬ್ಬನ ಮೇಲೆ ಇಬ್ಬರು ದಾಳಿಮಾಡುತ್ತಿರುವುದನ್ನು ನೋಡಬಹುದು. 
ಶಿಕಾರಿಪುರದ ಬಳ್ಳಿಗಾವೆ ಗ್ರಾಮದ ವೀರಗಲ್ಲೊಂದರಲ್ಲಿ ಅಶ್ವಧಾರಿಯು ಕಾಲಾಳುಗಳ ಮೇಲೆ ದಾಳಿಮಾಡುತಿರುವ 


೯೮ 


ಮತ್ತುಬಂದಳಿಕೆ ಗ್ರಾಮದ ವೀರಗಲ್ಲೊಂದರಲ್ಲಿ ಆಯುಧ ರಹಿತ ಎದುರಾಳಿಯ ಜುಟ್ಟು ಹಿಡಿದು ಆಯುಧ 
ಪ್ರಯೋಗಿಸುತ್ತಿರುವ ದೃಶ್ಯಗಳಿವೆ (ಛಾಯಾ ಚಿತ್ರ ಸಂಖ್ಯೆ -೨೯). ಯುದ್ದದಲ್ಲಿ ಮರಣಿಸಿದವನು ಯಾವುದೇ ಪಕ್ಷದವನಿರಲಿ 
ಅವನ ಮೃತ ದೇಹಕ್ಕೆ ಗೌರವ ಸಲ್ಲಿಸುವುದನ್ನು ಕಾವ್ಮಗಳಲ್ಲಿ ಉಲ್ಲೇಖಿಸಿದೆ. ಆದರೆ ಯುದ್ಧದಲ್ಲಿ ಮರಣಿಸಿದ ವೈರಿ ಸ?" 
ವೀರರ ಮೃತ ದೇಹಗಳನ್ನುಕದ್ದೊಯ್ಯುತ್ತಿದ್ದುದನ್ನುಸೊರಬ ತಾಲ್ಲೂಕಿನ ಶಾಸನವೊಂದು ಪ್ರಸಾಫಿಸಿದೆ.”” ದೇವಾಲಯಗಳ & 
ಮೇಲೆ ದಾಳಿಗಳಾದ ಪ್ರಸಂಗಗಳು ಅಧ್ಯಯನ ವ್ಯಾಪಿಯ ಪ್ರದೇಶದಲ್ಲಿನಡೆದಿಲ್ಲ ಕರ್ನಾಟಕದ ರಾಜರು ದೇವಾಲಯಗಳ 
ಮೇಲೆ ದಾಳಿಮಾಡುತಿರಲಿಲ್ಲ. ತಮಿಳುನಾಡಿನ ಚೋಳರು ಇಂತಹ ದಾಳಿಗಳನ್ನು ಮಾಡುತಿದ್ದರೆಂದು, ದಿನಕರ 
ದೇಸಾಯಿಯವರು ಅಭಿಪ್ರಾಯ ಪಟ್ಟಿರುವರ್ಮು ದೇವಾಲಯಗಳ ಮೇಲೆ ದಾಳಿನಡೆದಿಲ್ಲವಾದರೂ, ಈ ಅವಧಿಯಲ್ಲಿ 
ದೇವಾಲಯಕ್ಕೆ ನೀಡಲಾದ ಗ್ರಾಮದ ಮೇಲೆ ದಾಳಿಮಾಡಿರುವ ಉಲ್ಲೇಖವಿದೆ. ಕ್ರಿ.ಶ. ೧೦೯೧-೯೨ರಲ್ಲಿತಿಪುರಾಂತಕ 
ದೇವರಿಗೆ ಬಿಟ್ಟ ಕಿರಿಯ ಮಾಗುಂಡಿಗೆ ದಾಳಿ ಮಾಡಿ ತುರು ಅಪಹರಿಸಲಾಯಿತು.” ನಿಯಮಗಳನ್ನುಮೀರಿದ ಅಥವಾ 
ತುಮುಲ ಯುದ್ದದ ಉಲ್ಲೇಖವು ಕ್ರಿ. ಶ. ೮೦೦ಕ್ಕೆ ಸೇರಿದ ಸೊರಬ ತಾಲ್ಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿದೆ.”್‌ < 
ಬಿಜ್ಜಳನ ಅಶ್ವದಳವನ್ನು ನಾಶಮಾಡಲು ಮುನ್ನುಗ್ಗಿದ ಕೇತಯ ನಾಯಕನನ್ನು ಬಿಜ್ಜಳನು ನಿಯಮ ಮೀರಿ ತನ್ನ 
ಆನೆಯೊಂದಿಗೆ ದಾಳಿಮಾಡಿ ಕೊಂದಿರುವ ್‌ ಘಟನೆಯು ನಿಯಮ ಉಲ್ಲಂಘನೆಗೆ ಇನ್ನೊಂದು ಉತ್ತಮ ಸ 
ಉದಾಹರಣೆಯಾಗಿದೆ. ಯುದ್ದವು ನಿರ್ಣಾಯಕ ಹಂತವನ್ನುತಲುಪಿದಾಗ ಮತ್ತುಅನಿವಾರ್ಯ ಪ್ರಸಂಗದಲ್ಲಿಯುದ್ದದ 
ನಿಯಮಗಳ ಬಗ್ಗೆ ಗಮನವಿರುತ್ತಿರಲಿಲ್ಲ. ಯುದ್ದಗಳು ಲೂಟಿಗಳಾಗಿ ಪರಿವರ್ತನೆ ಹೊಂದುತಿದ್ದವು. 
೩.೯ ತುರುಗೋಳ್‌ ವಿಧಾನ ಮತ್ತು ಸ್ಪಧೂಪ: 

ಯುದ್ಧಗಳೆ ಕಾರಣವಾಗಿ ಮತ್ತು ಯುದ್ದದ ವಿಧಗಳಲ್ಲಿ ಒಂದಾಗಿ ತುರುಗೋಳ್‌ ಪ್ರಕರಣಗಳನ್ನು ಅಧ್ಯಾಯ 
ಎರಡರಲ್ಲಿ ಪ್ರಸಾಪಿಸಲಾಗಿದೆ. ಇಲ್ಲಿ ಅದರ ವಿಧಾನ ಮತ್ತು ಸ್ವರೂಪವನ್ನು ವಿಶ್ಲೇಷಿಸಲಾಗಿದೆ. ಸಾಮಾನ್ಯವಾಗಿ 
ತುರುಗೋಳ್‌ ಕಾಳಗವನ್ನು ವೀರಗಲ್ಲು ಶಾಸನ ಪಠ್ಯಗಳಲ್ಲಿಸರಳ ಮತ್ತು ಸಂಕ್ಷಿಪವಾಗಿ ವಿವರಿಸಲಾಗಿದೆ. ಇಂತಹ ದಿನ, 
ಇಂತಹ ಪ್ರದೇಶದ ಮೇಲೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದರೆಂದು ಹಾಗೂ ವೀರನು ಹೋರಾಡಿ ಅವುಗಳನ್ನು 
ರಕ್ಷಿಸಿ ಸುರಲೋಕ ಪ್ರಾಪನಾದನೆಂದು ಅವುಗಳ ಸಾರಾಂಶವಾಗಿದೆ. ಆದರೆ ಕೆಲವೇ ವೀರಗಲ್ಲು ಶಾಸನ ಪಠ್ಯಗಳಲ್ಲಿ 
ವಿಸೃತವಾದ ವಿವರಣೆ ನೀಡಲಾಗಿದೆ. ಅಧ್ಯಯನ ವ್ಯಾಪಿಯ ಸೊರಬ ತಾಲ್ಲೂಕಿನ ಕೊರಕೋಡು ಗ್ರಾಮದ" ಎರಡು ನೆ 
ವೀರಗಲ್ಲು ಶಾಸನ ಪಠ್ಯಗಳು ಹಾಗೂ ಸಾಗರ ತಾಲ್ಲೂಕಿನ ಹೊಸಗುಂದ ನ ಮತ್ತು ಬೈರಾಪುರ * ಗ್ರಾಮಗಳ 
ಒಂದೊಂದು ವೀರಗಲ್ಲು ಶಾಸನ ಪಠಗಳಲ್ಲಿ ತುರುಗೋಳ್‌ನ ವಿಸೃತವಾದ ವಿವರಣೆಯಿದೆ. ಅದರಲ್ಲಿಯೂ ಹೊಸಗುಂದದ 
ತುರುಗೋಳ್‌ ವೀರಗಲ್ಲುಶಾಸನದ ಶಿಲ್ಪವಿವರಣೆಯು ಕೂಡಾ ಭಿನ್ನವಾಗಿದ್ದು ಕಾಳಗದ ಸ್ವರೂಪವನ್ನುಎರಡು ಪಟ್ಟಿಕೆಯಲ್ಲಿ <€) 


ನೀಡಲಾಗಿದೆ(ಛಾಯಾ ಚೆತ್ರ ಸಂಖ್ಯೆ ೬); 


೯೯ 


ಮಧ್ಯಕಾಲೀನ ಸಂದರ್ಭದಲ್ಲಿ ತುರುಗಳವು ಸಮಾಜದ ಅಂಗೀಕೃತ ಯುದ್ದ ವಿಧಾನಗಳಲ್ಲಿ ಒಂದಾಗಿದ್ದಿತು. 
ತುರುಗಳು ಸಂಪತಿನ ಮೂಲವಾದುದರಿಂದ ಅಪಹರಿಸಿದ ತುರುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತಿದ್ದರೆನ್ನಲಾಗಿದೆ. 
ತುರುಗೋಳ್‌ ಅಥವಾ ತುರುಗಳವಿಗೆ ಕುದುರೆಗಳನ್ನು ಬಳಸಲಾಗುತಿತ್ತು ತುರುಗೋಳ್‌ ಶಾಸನಗಳಲ್ಲಿ ಕಂಡುಬರುವ 
“ಕುದುರೆಯ ಮೇಗಣ ರಾವುತರಂ ಕೊಂದು” ° “ಹಲವು ಕುದುರೆ ಹಲಬರು ವೀರ ಭಟರಂ ಕೆಡಹಿ ತಳುತಿಟ್‌ದು” 
ಎಂಬ ಶಾಸನ ಉಲ್ಲೇಖಗಳು ಹಾಗೂ ಪಂಪಭಾರತದ ಗೋಗ್ರಹಣ ಪ್ರಸಂಗದ ವಿವರಣೆಯು ಇದನ್ನು 
ಸಮರ್ಥಿಸುತ್ತವೆ. ಕುದುರೆಗಳ ಬಳಕೆಯಿಂದ ಗೋವುಗಳನ್ನು ಬೆದರಿಸಲು ಮತ್ತು ಯುದ್ದದ ಪರಿಣಾಮಕಾರಿ ನಿರ್ವಹಣೆಗೆ 
ಅನುಕೂಲವಾಗುತಿತ್ತು. 

ಶತ್ರುಗಳ ಗ್ರಾಮಕ್ಕೆ ದಾಳಿಮಾಡಿ ತುರುಗಳನ್ನು ಅಪಹರಿಸಿ ತೆಗೆದುಕೊಂಡು ಹೋಗುವಾಗ, ವೀರರು ಅಪಹರಣ 
ಕಾರರಿಗೆ ಅಡ್ಡವಾಗಿ ಬಂದು, ಅವರನ್ನುತಡೆದು ಹೋರಾಡುವುದು ಒಂದು ವಿಧಾನವಾಗಿದ್ದಿತ್ತು.ಈ ಗ್ರಾಮಗಳ ಹೊರಗೆ 
ಗೋಮಂಡಲಗಳು ಅಥವಾ ತುರುಹಟ್ಟಿಗಳು ಇರುತಿದ್ದುದರಿಂದ ತುರುಗಳೆ ಅಪಹರಣದಂತಹ ಸಂದರ್ಭದಲ್ಲಿ ಮೊದಲಿಗೆ 
ಗೋಪಾಲಕರು ಪ್ರತಿಭಟಿಸುತ್ತಿದ್ದರು. ಅವರ ಕೂಗನ್ನು ಕೇಳಿ ಗಾವುಂಡರು ಮತ್ತುಸ್ವಯಂ ಇಚ್ಛಿತ ವೀರರು ಸಹಾಯಕ್ಕೆ 
ಧಾವಿಸುತಿದ್ದರು. ಗೋವುಗಳ ಜವಾಬ್ದಾರಿ ಗೋಪಾಲಕರದ್ದೆಂದು, ವಿಫಲರಾದರೆ ದೆಂಡ ತೆರಬೇಕಾಗಿದ್ದಿತೆಂದು ಹಾಗೂ 
ಗೋಪಾಲಕನ ತಪ್ಪಿನಿಂದಾಗಿ ಗೋವೊಂದು ಮರಣಿಸಿದರೆ ೧೩ ೧/೨ ಪಣ ದಂಡವನ್ನು ಮತ್ತುಗೋವಿನ ಮೌಲ್ಯವನ್ನು 
ಭರಿಸಬೇಕೆಂದು ವಿಜ್ಞಾನೇಶ್ವರನು ಉಲ್ಲೇಖಿಸಿರುವನು"್‌ ಹೀಗಾಗಿ ಗೋಪಾಲಕರು ಜೀವದ ಹಂಗು ತೊರೆದು 
ಹೋರಾಡುತ್ತಿದ್ದರು. ಹೀಗೆ ಹೋರಾಡುತ್ತಗೋಪಾಲಕರು ಅಶ್ವಾರೋಜಹಿಗಳಿಗೆ ಬಲಿಯಾದುದನ್ನು ಪಂಪನು ಕೂಡಾ 
ಉಲ್ಲೇಖಿಸಿರುವನು. 

ಸೊರಬ ತಾಲ್ಲೂಕಿನ ಕೊರಕೋಡು ಗ್ರಾಮದ ಎರಡು ತುರುಗೋಳ್‌ ವೀರಗಲ್ಲುಶಾಸನಗಳಲ್ಲಿ, ಒಂದನೇ 


ನ 


ಖ್‌ 


ಶಾಸನದಲ್ಲಿ ಕಾಳಗದ ಸ್ವರೂಪವು ಹೀಗೆ ವರ್ಣಿಸಲ್ಪಟ್ಟಿದೆ. “ ಕ್ರಿ. ಶ. ೧೧೫೬ ರಲ್ಲಿ ಮಹಾಮಂಡಲೇಶ್ವರ "' 


ಜಗದೇವರಸನ ಆದೇಶದಂತೆ ಮದಸಾಲೆಯ ಕಾಳರಸನು ಸಮಸ್ತ ಸಾಮಂತರನ್ನುಸೇರಿಸಿಕೊಂಡು ಅಗ್ರಹಾರಕುಪ್ಪಗದ್ದೆಗೆ 
ಸೇರಿದ ಕೊರಕೋಡು ಗ್ರಾಮಕ್ಕೆ ದಾಳಿಮಾಡಿ ತುರುಗಳನ್ನು ಅಪಹರಿಸಿದ್ದಲ್ಲದೆ ಸ್ಪೀಯರನ್ನು ಅಪಮಾನಿಸಿದನು. ಆಗ 
ಅದೇ ಗ್ರಾಮದ ಬಾವ ಗಾವುಂಡನ ಮಕ್ಕಳಾದ ದೇವಗಾವುಂಡ ಮತ್ತು ಮಲ್ಲಗಾವುಂಡರು ಬಿಲ್ಲುಬಾಣ ತೆಗೆದುಕೊಂಡು 
ಗೋವುಗಳ ರಕ್ಷಣೆಗೆ ದಾವಿಸಿದರು. ಊರಿನ ಹೆಬ್ಬಾಗಿಲಿನಲ್ಲಿಅಡ್ಡನಿಂತು ಶತ್ರುಗಳನ್ನುಎದುರಿಸಿದರು. ಇದನ್ನು ಶಾಸನ 
ಕರ್ತೃವು ಕಾವ್ಯದ ಶೈಲಿಯಲ್ಲಿ ಹಲವು ಉಪಮೆಗಳೊಂದಿಗೆ ವಿವರಿಸಿದ್ದಾನೆ. ಈ ಸಹೋದರರಿಬ್ಬರು ಶತ್ರುಗಳ ಮೇಲೆ 
ಬಾಣಬಿಟ್ಟುಬಿಲ್ಲಿನ ಹುರಿಯೇ ಹರಿದು ಹೋದಾಗ, ಕಟ್ಟಿದ ಅಲಗನ್ನೇ ಕಿತ್ತು ವೈರಿ ಸೈನಿಕರ ಮೇಲೆ ದಾಳಿಮಾಡಿದರು. 
ಅನೇಕರನ್ನು ಕೊಂದು ಅಂತಿಮವಾಗಿ ಮೈತುಂಬಾ ಬಾಣ ಮತ್ತು ಕೊಂತಗಳು ನಾಟಿ ತೀವ್ರವಾಗಿ ಗಾಯಗೊಂಡು 


೧೦೦ 


is 


") 


ಮರಣಿಸಿದರು ಆಗ ಅವರ ಕಿರಿಯ ಸೋದರನಾದ ಬೊಪ್ಪಗಾವುಂಡನು ತನ್ನಣ್ಣಂದಿರ ಕಳೇಬರಗಳನ್ನು ಕಂಡು 
ನಿಮಗಾದುದು ನನಗೂ ಆಗಲಿ ಎಂದು ಶತ್ರುಗಳ ಬೆನ್ನಟ್ಟಿದನು. ಆ ಸಂದರ್ಭದಲ್ಲಿ ಬಂದ ಉದ್ದರೆಯ ಮಾಂಡಲೀಕ 
ಎಕ್ಕಲರಸನ ಸೈನಿಕ ಸಹಾಯ ಪಡೆದು ಹಾಲ್ಲಟ್ಟದ ಬಯಲಲ್ಲಿ ವೈರಿಗಳನ್ನು ಅಡ್ಡತಡೆದು ದಾಳಿ ಮಾಡಿ ಅವರನ್ನು ಸೋಲಿಸಿ 
ತುರುಗಳನ್ನುರಕ್ಷಿಸಿದನು . ನಂತರ ತನ್ನಣ್ಣಂದಿರ ಕಳೇಬರಗಳಿಗೆ ಸಂಸ್ಕಾರ ನಡೆಸಿ, ವೀರಗಲ್ಲು ಸ್ಥಾರಕವನ್ನು ಸ್ಥಾಪಿಸಿದನು.” 

ಎರಡನೇ ಶಾಸನದಲ್ಲಿಇದೇ ಪ್ರಕರಣದಲ್ಲಿಭಾಗವಹಿಸಿದ ಇನ್ನಿಬ್ಬರು ವೀರರ ಹೋರಾಟದ ವಿವರಣೆಯಿಂದೆ"” 
“ವೀರಗಾವುಂಡ ಮತ್ತುಮಲ್ಲ ಗಾವುಂಡರೆಂಬ ವೀರರು ತ್ಯಾಗರ್ತಿ ಮಾರ್ಗದಿಂದ ಅಡ್ಡ ಹಾಯ್ದು ಶತ್ರುಗಳ ಮೇಲೆ 
ದಾಳಿ ಮಾಡಿ, ಹಲವರನ್ನುಕೊಂದು ತಾವು ಮರಣಿಸಿದರು. ಇಲ್ಲಿಕೂಡಾ ಬಿಲ್ಲಿನ ಹುರಿಕಿತ್ತು ಹೋಗಿ, ಕಟ್ಟಿದ ಅಲಗನ್ನೇ 
ಕಿತ್ತು ಹೋರಾಡಿದರೆಂಬ ವಿವರಣೆಯಿದೆ. ಇದರಲ್ಲಿರುವ ಕುತೂಹಲಕರ ಅಂಶವೆಂದರೆ ವೀರರಿಬ್ಬರ ಕಳೇಬರವನ್ನು 
ಶತ್ರುಗಳು ಅಪಹರಿಸಿರುವುದು. ಆಗ ಅವರ ಕಿರಿಯ ಸೋದರನಾದ ಜೋದ ಗಾವುಂಡನು ಶತ್ರುಗಳನ್ನು ಬೆನ್ನಟ್ಟಿ 
ಹೋಗಿ ಅವರನ್ನು ಸೋಲಿಸಿ ತುರುಗಳನ್ನು ರಕ್ಷಿಸಿ ತನ್ನಣ್ಣಂದಿರ ಕಳೇಬರಗಳನ್ನು ತಂದು ಸಂಸ್ಕಾರಮಾಡಿ ವೀರಗಲ್ಲು 
ಸ್ಥಾರಕವನ್ನು ಸ್ಥಾಪಿಸಿದನು. ” 

ಈ ಎರಡು ಶಾಸನ ಪಠ್ಯಗಳಲ್ಲಿ ದೀರ್ಫವಿವರಣೆಯಿದ್ದರೂ ಶಾಸನ ಶಿಲ್ಲಗಳು ಮಾತ್ರ ಸರಳವಾಗಿವೆ. A 
ವೀರನೋರ್ವನು ಕೆಲವು ಸೈನಿಕರ ವಿರುದ್ಧ ಹೋರಾಡುತ್ತಿರುವ ಹಾಗೂ ಆತನ ಬೆನ್ನ ಹಿಂದೆ ರಕ್ಷಿಸಲ್ಪಟ್ಟ ತುರು 
ಮಂದೆಯನ್ನು ನೋಡಬಹುದಾಗಿದೆ. 

ಸಾಗರ ತಾಲ್ಲೂಕಿನ ಬೈರಾಪುರ ಗ್ರಾಮದಲ್ಲಿನ ತುರುಗೋಳ್‌ ವೀರಗಲ್ಲು ಶಾಸನಪೊಂದರಲ್ಲಿಕಾಳಗದ ವಿಸೃತ _ 
ವಿವರಣೆಯು ಈ ರೀತಿಯಿದೆ.” “ಕ್ರಿ. ಶ. ೧೧೯೪ ರಲ್ಲಿಮೂಡನಾಡ ದೇಸಿಂಗ ವೆರ್ಗಡೆ ಮತ್ತುಸಿರಿಯಮವೆರ್ಗಡೆ 
ಯರು ಹಿರಿಯಹಾರಕ ಗ್ರಾಮಕ್ಕೆ ದಾಳಿಮಾಡಿ ತುರುಗಳನ್ನು ಅಪಹರಿಸಿದಾಗ ಬೆಳೆಯ ಎಂಬ ವೀರನು ತುರುಗಳ ರಕ್ಷಣೆಗೆ 
ಧಾವಿಸಿ ಶತ್ರುಗಳೊಂದಿಗೆ ಹೋರಾಡಿದನು. ಕಕ್ಕಂಬು, ಮೊನೆಯಂಬು, ಕೆಲ್ಲಂಬು ಮೊದಲಾದ ಬಾಣಗಳನ್ನು ಒಂದಾದ 
ಮೇಲೊಂದರಂತೆ ಬಿಟ್ಟು ಶತ್ರುಗಳ ತಲೆತೆಗೆದು ಅಂತಿಮವಾಗಿ ತಾನೂ ಮರಣಿಸಿ ಸುರಲೋಕ ಪ್ರಾಪನಾದನು.” ಈ 
ಶಾಸನ ಪಠ್ಯದಲ್ಲಿಯುದ್ದ ರಂಗದ ಚಿತ್ರಣವನ್ನು ಕಾವ್ಯದ ಶೈಲಿಯಲ್ಲಿವರ್ಣಿಸಿದೆ. ಬೆಳೆಯನು ಶತ್ರು ಸೈನಿಕರ ತಲೆಗಳನ್ನು 
ತೆಗೆಯುವುದನ್ನು ಕಂಡು ಪಿಶಾಚಿಗಳು ಸಂತಸದಿಂದ ಕೇಕೆ ಹಾಕಿದವು. ಮೃತ ದೇಹಗಳ ಮೊಣಕಾಲಿನ ಮಾಂಸ ತಿಂದು 
ನರಿಗಳು ಕಾರಿಕೊಂಡವು. ರಣಹದ್ದುಗಳು ರಣರಂಗದಲ್ಲಿ ಹಾರಾಡಿದವು ಎಂದಿದೆ. ಈ ವೀರಗಲ್ಲು ಶಾಸನ ಶಿಲ್ಪದಲ್ಲಿ 
ನರಿಯೊಂದು ಮೃತದೇಹದ ಕಾಲೊಂದನ್ನು ತಿನ್ನುತಿರುವುದನ್ನು ಕೂಡಾ ತೋರಿಸಲಾಗಿದೆ. 

ಇದೇ ತಾಲ್ಲೂಕಿನ ಹೊಸಗುಂದ ಗ್ರಾಮದಲ್ಲಿನ ತುರುಗೋಳ್‌ ವೀರಗಲ್ಲು ಶಾಸನದಲ್ಲಿ ಶಾಸನ ಪಠ್ಯಕ್ಕಿಂತ 


ಅದರ ಶಿಲ್ಪ ವಿವರಣೆಯು ಯುದ್ದದ ವಿಸ್ಪತ ಸ್ವರೂಪವನ್ನು ನೀಡುತದೆ."” ಈ ವೀರಗಲ್ಲುಶಾಸನವುಕ್ರಿ.ಶ. ೧೨೬೬ 


೧೦೧ 


ರಲ್ಲಿ ಹೊಯ್ದಳರ ಮೂರನೇ ನರಸಿಂಹನ ಸೇನಾನಿ ಸಂಗ ಎಂಬಾತನ ನೇತೃತ್ವದಲ್ಲಿ ಹೊಸಗುಂದ ಅರಸರಿಗೆ ಸೇರಿದ 
ಹಿರಿಯ ಹಣಜೆ ಗ್ರಾಮದ ಮೇಲಿನ ದಾಳಿಗೆ ಸಂಬಂಧಿಸಿದುದಾಗಿದೆ. ಈ ಸಂದರ್ಭದಲ್ಲಿ ವೀರ ದೇಸುನಾಯಕನು 
ಕರವಾಳ ಹಿಡಿದು ವೈರಿಗಳ ಮೇಲೆ ದಾಳಿ ಮಾಡಿ ತುರುಗಳನ್ನು ರಕ್ಷಿಸಿದನು. ನಂತರ ಹೋರಾಟದಲ್ಲಿ ಕೊಂತದ 
ಇರಿತದಿಂದ ಮೃತನಾಗಿ ಸುರಲೋಕ ಪ್ರಾಪನಾದನೆಂದು ಈ ಶಾಸನವು ತಿಳಿಸುತದೆ. | ಇದರಲ್ಲಿ ಯುದ್ದದ ದೃಶ್ಯವನ್ನು 
ಎರಡು ದೊಡ್ಡಪಟ್ಟಿಕೆಯಲ್ಲಿ ಕೆತ್ತಲಾಗಿದೆ, ಎರಡು ಹಂತಗಳಲ್ಲಿಯೂ ಪ್ರಧಾನ ವೀರನು ಎದುರಾಳಿ ಅಶ್ವಾರೋಹಿಯೊಡನೆ ' 
ಹೋರಾಡುತಿದ್ದಾನೆ. ಶಾಸನ ಪಠ್ಯದಲ್ಲಿ ವೀರನು ಕರವಾಳವೆಂಬ ಕತ್ತಿ ಹಿಡಿದ ಉಲ್ಲೇಖವಿದ್ದರೆ, ಶಿಲ್ಪದಲ್ಲಿ ಎರಡು 
ಹಂತಗಳಲ್ಲಿಯೂ ಭರ್ಜಿಯನ್ನು ಹಿಡಿದಿರುವನು. ವೀರನ ಹಿಂದೆ ಭಯದಿಂದ ಭೀತರಾದ ಮೇಲಿನ ಉಡುಪು 
ಅಸ್ಪವ್ಯಸಗೊಂಡ ಸ್ಪೀಯರು, ಅವರಲ್ಲಿ ಒಬ್ಬಳು ಕಂಕುಳಲ್ಲಿ ಮಗುವೊಂದನ್ನುಹೊತ್ತುಕೊಂಡಿರುವಂತೆ ಹಾಗೂ ಬೆದರಿದ 
ತುರುಮಂದೆಯನ್ನು ತೋರಿಸಲಾಗಿದೆ. ಕೆಳ ಹಂತದಲ್ಲಿ ಇಬ್ಬರು ಮಲ್ಲಯುದ್ದದಲ್ಲಿ ತೊಡಗಿರುವ ಕೆತ್ತನೆ ಇದೆ. 
ಉಳಿದಂತೆ ಪರಸ್ಪರ ಯುದ್ದದಲ್ಲಿ ತೊಡಗಿದ ಪದಾತಿದಳದ ಸೈನಿಕರು ಮತ್ತು ದಾಳಿಮಾಡುತಿರುವ ಅಶ್ವಾರೋಹಿಗಳು 
ಹಾಗೂ ಯುದ್ದ ವಾದ್ಯಗಾರರು ಕೆಂಡುಬರುತಾರೆ. ಇದೊಂದು ಪ್ರಮುಖ ಯುದ್ದವಾದರೂ ಇದಕ್ಕೆ ಸಂಬಂಧಿಸಿದಂತೆ 
ಈ ಪ್ರದೇಶದಲ್ಲಿ ದೊರೆತಿರುವ ವೀರಗಲ್ಲು ಶಾಸನವು ಇದೊಂದೇ ಆಗಿದೆ. ಅಲ್ಲದೆ ಇಲ್ಲಿಯವರೆಗೆ ಹೊಸಗುಂದದಲ್ಲಿ ಇ 
ದೊರೆತಿರುವ ಏಕೈಕ ತುರುಗೋಳ್‌ ವೀರಗಲ್ಲು ಶಾಸನವು ಇದಾಗಿದೆ (ಛಾಯಾ ಚಿತ್ರ ಸಂಖ್ಯೆ -೭ ). 

ತುರುಗೋಳ್‌ ನಡೆಯುವಾಗ ಬೆದರಿದ ತುರುಮಂದೆಯನ್ನು ಕೆಲವು ವೀರಗಲ್ಲು ಶಿಲ್ಪಗಳಲ್ಲಿ 
ನೋಡಬಹುದಾಗಿದೆ. ಸೊರಬ ತಾಲ್ಲೂಕಿನ ಕಾತವಳ್ಳಿಯ ವೀರಗಲ್ಲು ಶಿಲ್ಲವೊಂದರಲ್ಲಿ ಇಂತಹ ಚಿತ್ರಣವಿದೆ(ಛಾಯಾ 


ಚಿತ್ರ ಸಂಖ್ಯೆ-೯)."* ಅದೇ ತಾಲ್ಲೂಕಿನ ಹಾಯ ಗ್ರಾಮದ ವೀರಗಲ್ಲು ಶಿಲ್ಲವೊಂದರಲ್ಲಿಯುದ್ದದಿಂದ ಹೆದರಿ ಬಾಲ 


ಎತಿಕೊಂಡು ತಮ್ಮ ಮೂಲ ಸ್ಥಳಕ್ಕೆ ಓಡುತಿರುವ ತುರು ಮಂದೆಯ ಕೆತನೆಯಿದೆ.5 ಪಂಪನು ಕೂಡಾ ತುರುಗೋಳ್‌ # 
ಸಂದರ್ಭದಲ್ಲಿ ಇಂತಹ ವಿವರಣೆಯನ್ನೇ ನೀಡಿದ್ದಾನೆ. ತುರುಗೋಳ್‌ ಕಾಳಗದಲ್ಲಿಮಡಿದ ವೀರರ ಶವಗಳ ತುಳಿದಾಟದಲ್ಲಿ 
ಸಿಕ್ಕಿಕೊಂಡು, ನಿಂತುಕೊಳ್ಳದೆ-ಹೆದರಿದಂತೆ ತೋರುವ, ನೀಳವಾದ ಕೋಡುಗಳುಳ್ಳ, ಡುಬ್ಬವಾದ ಹಿಣಿಲೂ, ಒಳಗೆ 
ಸೇರಿಕೊಂಡು ಬಿಗಿದಿಡುವ ಕೆಚ್ಚಲು, ಕುಡಿ ಬಾಲ ಎತಿಕೊಂಡು ಓಡುತಿರುವ ಹಸುಗಳು ಎಂದು ವರ್ಣಿಸಿರುವನು. ೨ ಹಂಪ 
ತುರುಗಳ ಅಪಹರಣವೇ ಪ್ರಧಾನ ಕಾರಣವಾಗಿದ್ದರೆ ತುರುಗಳ ಅಪಹರಣದೊಂದಿಗೆ ಕಾಳಗವು ಮುಕ್ತಾಯಗೊಳ್ಳುತಿತ್ತು. 

ತುರು ಅಪಹರಣವು ಯುದ್ಧಕ್ಕೆ ನೆಪವಾಗಿದ್ದರೆ, ನಂತರವೂ ಯುದ್ದವು ಮುಂದುವರೆಯುತ್ತಿದ್ದಿತು. 


೧೦೨ 


೩.೧೦ ಕೋಟೆ ಕಾಳಗ 
೩.೧೦.೧ ಕೋಟೆಗಳ ಪ್ರಾಮುಖ್ಯತೆ ಮತ್ತು ಪ್ರಮುಖ ಕೋಟೆಗಳು 
ಕೋಟೆಗಳು ಮೂಲತಃ ರಕ್ಷಣಾತ್ಕಕ ಉದ್ದೇಶದಿಂದ ನಿರ್ದಿತವಾದವುಗಳು. ಕ್ರಮೇಣ ಮಿಲಿಟರಿ ನೆಲೆಯಾಗಿ 
ಮತ್ತುಆಡಳಿತ ಕೇಂದ್ರಗಳಾಗಿ ರೂಪುಗೊಂಡು, ರಾಜ್ಯ ವ್ಯವಸ್ಥೆಯ ಪ್ರಧಾನ ಅಂಶಗಳಲ್ಲಿ ಒಂದೆನಿಸಿದವು. ಭಾರತೀಯ 
ರಾಜ್ಯನೀತಿಯಲ್ಲಿ" ರಾಜ್ಯದ ಸಪಾಂಗ' ಗಳಲ್ಲಿ ದುರ್ಗ ಅಥವಾ ಕೋಟೆಯನ್ನು ಒಂದೆಂದು ಉಲ್ಲೇಖಿಸಲಾಗಿದೆ. 
ಪ್ರಜೆಗಳೆ ಮತ್ತು ಕೋಶದ ರಕ್ಷಣೆಗಾಗಿ ಹಾಗೂ ತನಗಾಗಿ ರಾಜನು ಕೋಟೆಯನ್ನು ನಿರ್ದಿಸಬೇಕೆಂದು ವಿಜ್ಞಾನೇಶ್ವರನು ಖ್ಞ 
ಅಭಿಪ್ರಾಯಿಸಿದ್ದಾನೆ.* ಕೋಟೆಗಳಿಲ್ಲದ ಅರಸನು ಗಾಳಿಯೊಡಗೂಡಿದ ಮೋಡಗಳಿಗೆ ಸಮನೆಂಬ ನೀತಿಯೊಂದನ್ನು 
ದುರ್ಗಸಿಂಹನು ತನ್ನ ಕೃತಿಯಲ್ಲಿ ಪ್ರ ಸಾಪಿಸಿರುವನು.5* ಆಯಕಟ್ಟಿನ ಸ್ಥಳದಲ್ಲಿ, ಬಲವಾಗಿ ನಿದ್ದಿಸಲಾದ ಕೋಟೆಯನ್ನು 8೪5 
ಹೊಂದಿದ ರಾಜ್ಯವನ್ನು ವಶಪಡಿಸಿಕೊಳ್ಳುವುದು ಸುಲಭಸಾಧ್ಯವಲ್ಲ ಹೀಗಾಗಿ ಪ್ರಾಚೀನ ಕಾಲದಿಂದಲೂ ಕೋಟೆಗಳ 
ನಿರ್ಧಾಣಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ,. ರಾಜನೀತಿ ಕೃತಿಗಳು ಕೋಟೆಯ ವಿಧಗಳು, ಲಕ್ಷಣಗಳು ಮತ್ತುಕೋಟೆಯಲ್ಲಿ 
ಅನುಸರಿಸಬೇಕಾದ ಮುಂಜಾಗರೂಕತಾ ಕ್ರಮಗಳನ್ನು ಅಲ್ಲದೆ ವಿವಿಧ ರೀತಿಯ ಕೋಟೆಗಳನ್ನು ವಶಪಡಿಸಿಕೊಳ್ಳುವ 
ವಿಧಾನವನ್ನು ವಿವರಿಸಿವೆ. ಮಾನಸೋಲ್ಲಾಸದಲ್ಲಿ "ದುರ್ಗಾಧ್ಯಾಯ' ಮತ್ತು" ದುರ್ಗಭಂಗಯುದ್ದದ' ಸಂದರ್ಭದಲ್ಲಿ 
ಇಂತಹ ವಿವರಣೆಯಿದೆ. 2ನ ಸೌಲ್‌ 

ಕರ್ಣಾಟಕ ಪಂಚತಂತ್ರ ಕೃತಿಯಲ್ಲಿ ದುರ್ಗಸಿಂಹನು ದುರ್ಗಗಳಲ್ಲಿ ಮುಖ್ಯವಾಗಿ ನಾಲ್ಕು ಎಧಗಳೆಂದು, ಹಂಸ 
ಪ್ರತಿಯೊಂದರಲ್ಲಿಯೂ ಎರಡು ಉಪ ವಿಧಗಳೆಂದು ಹೀಗೆ ಒಟ್ಟು ಎಂಟು ವಿಧಗಳನ್ನು ಉಲ್ಲೇಖಿಸಿದ್ದಾನೆ. ಈ" 
ಅವುಗಳೆಂದರೆ : 

೧ ಜಲದುರ್ಗ ;- ಇದರಲ್ಲಿ ಮೊದಲನೆಯದು " ಅಂತರ್ದೀಪ'. ಎರಡು ನದಿಗಳ ಸಂಗಮದ ಮಧ್ಯದ 
ಪ್ರದೇಶದಲ್ಲಿರುವುದು. ಎರಡನೆಯದು "ಮಹಾಸ್ಸಳ' ದೊಡ್ಡಕೆರೆ ಹಾಗೂ ಮುಳ್ಳುಗಳಿಂದ ತುಂಬಿದ ಸರೋವರಗಳಿಂದ 
ಆವೃತವಾದುದು. 

೨ ಗಿರಿದುರ್ಗ :-ಇದರಲ್ಲಿಮೊದಲನೆಯದು " ಗುಹ್ಯ' ನಾಲ್ಕು ದಿಕ್ಕುಗಳಲ್ಲಿಯೂ ಎತ್ತರವಾದ ಬೆಟ್ಟಗಳನ್ನು 
ಹಾಗೂ ಒಂದೇ ಒಂದು ಬಾಗಿಲನ್ನು ಹೊಂದಿರುವ ದುರ್ಗ. ಎರಡನೆಯದು" ಪ್ರಸರ' ಎತ್ತರವಾದ ಬೆಟ್ಟಗಳ ನಡುವೆ 
ಕಿರಿದಾದ ದಾರಿಯನ್ನು ಹೊಂದಿರುವುದು. 

೩ ಸ್ಥಲದುರ್ಗ :- ಇದರಲ್ಲಿ ಮೊದಲನೆಯದು "ಉದಕ ಸ್ತಂಭ” ಇದರ ಹೊರ ಭಾಗದಲ್ಲಿ ನೀರು, 
ದೊಡ್ಡಮರಗಳು, ಹುಲ್ಲು ಬಳ್ಳಿಗಳಿಲ್ಲದೆ, ಒಳಭಾಗದಲ್ಲಿ ಹುಲ್ಲು- ಜಲಗಳಿಂದ ಸಮೃದ್ದಿಯಾಗಿರುವುದು. ಎರಡನೆಯದು 


"ವೈರಿಣಿ' ಇದರ ಹೊರಭಾಗದಲ್ಲಿ ಉಪ್ಪಾದ ಕುಡಿಯಲು ಬಾರದ ಹಾಗೂ ಸ್ವಲ್ಪ್ಲಪ್ರಮಾಣದ ನೀರಿರುತದೆ. 


೧೦೩ 


೪ ವನದುರ್ಗ - ಇದರಲ್ಲಿ ಮೊದಲನೆಯದು ಸುತಲೂ ನೀರು ತುಂಬಿದ ಜಲಾಶಯವಿದ್ದು, ಅದು ಅತೀ 
ಶೀತವಾದ ಕೆಸರಿನಿಂದ ಕೂಡಿರುವ " ಕರ್ದ ಮೋದಕೆ' ವೆಂಬುದು ಎರಡನೆಯದು ಅನೇಕ ಮರಗಳಿಂದ 


ಯಥೇಚ್ಛವಾಗಿ ಹುಲ್ಲು ಬೆಳೆದಿರುವ "ಸಂಭಗಹನ ' ವೆಂಬ ವಿಧವಾಗಿದೆ . "ಮಾನಸೋಲ್ಲಾಸವು' ಒಂಭತ್ತು ವಿಧದ ಸ 


ಕೋಟೆಗಳನ್ನುಹೇಳಿದೆ. ಅದರೊಂದಿಗೆ ಕೋಟಿಗಳಲ್ಲಿ ಸಂಗ್ರಹಿಸಿಡಬೇಕಾದ ಅಗತ್ಯ ವಸುಗಳನ್ನು ಉಲ್ಲೇಖಿಸಿದೆ.” 
ಈ ಕೃತಿಯಲ್ಲಿಹೇಳಲಾದ ಒಂಬತ್ತುವಿಧದ ಕೋಟೆಗಳು ಹೀಗಿವೆ: 
೧. ಜಲದುರ್ಗ : ಆಳವಾದ ನೀರಿನಿಂದ ಸುತ್ತುವರೆಯಲ್ಪಟ್ಟದ್ದು. 
೨.  ಗಿರಿದುರ್ಗ: ಬೆಟ್ಟದ ಮೇಲಿರುವ, ಹತಲು ಕಷ್ಟಕರವಾದ ಮತ್ತು ನೀರಿನಿಂದ ಸುತ್ತು 
ವರೆಯಲ್ಪಬ್ಬದ್ದು 
೩. ಪಾಷಾಣ ಅಥವಾ ಅಶ್ನದುರ್ಗ : ಕಲ್ಲುಗಳಿಂದ ನಿರ್ದಿತವಾದುದು.. 
೪,  ಇಷಿಕಾದುರ್ಗ: ಇಟ್ಟಿಗೆಗಳಿಂದ ಕಟ್ಟಿ ಸುಣ್ಣಬಳಿದ ಹಾಗೂ ಆಳವಾದ ಕಂದಕದಿಂದ ಸುತುವರೆಯಲ್ಲಟದ್ದಾಗಿದೆ. 
೫. ಮೃತಿಕಾಮಯ ದುರ್ಗ : ಮಣ್ಣಿನಿಂದ ನಿರ್ದಿಸಲ್ಪಟ್ಟದ್ದು. 
೬. ವನದುರ್ಗ: ಮುಳ್ಳು ಕಂಟಿ ಪೊದೆಗಳಿಂದ ಆವೃತವಾದುದು. 
೭.  ಮರುದುರ್ಗ : ಒಳಗೆಸಂಗ್ರಹಿಸಲಾದ ನೀರು ಹೊರಗಿನವರಿಗೆ ಸಿಗುವುದು ದುಸರವಾಗುವಂತೆ . 
ಮರಳುಗಾಡಿನಲ್ಲಿ ಕಟ್ಟಿದ ದುರ್ಗ 
೮,  ದಾರುಮಯದುರ್ಗ: ಮರ ಮತ್ತುಬಂಬುಗಳಿಂದ ನಿರ್ದಿತವಾದುದು. 
೯.  ನರದುರ್ಗ : ಶಸ್ತಧಾರಿಗಳಾದ ಮಹಾಯೋಧರಿಂದ ನಿರ್ಮಿತವಾದುದು. 
ಇವುಗಳಲ್ಲಿ ಜಲದುರ್ಗ ಮತ್ತು ಗಿರಿದುರ್ಗಗಳು ಉತಮವಾದುವುಗಳು , ಉಳಿದವುಗಳು ಮಧ್ಯಮ 
ದುರ್ಗಗಳು, ದಾರುಮಯದುರ್ಗವು ಕನಿಷ್ಠವಾದುದೆನ್ನಲಾಗಿದೆ. ವೈರಿಗಳ ಆಕ್ರಮಣಕ್ಕೆ ಸುಲಭ ಸಾಧ್ಯವಾಗದಂತಹ 
ಸ್ಥಳಗಳಲ್ಲಿ ಕೋಟಿಗಳನ್ನು ನಿದ್ದಿಸಲಾಗುತಿತು. ಪ್ರಾಕೃತಿಕ ರಕ್ಷಣೆಯಿರುವ ಅರಣ್ಯ ಪ್ರದೇಶದಲ್ಲಿ, ಬೆಟ್ಟಗುಡ್ಡ ಗಳ 
ಮೇಲೆ, ನದಿಯ ದಂಡೆಯ ಮೇಲೆ ಹಾಗೂ ಕೆರೆ ಮತ್ತು ಸರೋವರಗಳ ಬಳಿ ಕೋಟೆಗಳ ನಿರ್ಮಾಣಕ್ಕೆ ಆದ್ಯತೆ 
ನೀಡಲಾಗುತಿತ್ತು ಕೋಟೆಯೊಳಗೆ ಮೂಲಭೂತ ಅಗತ್ಯವಾದ ನೀರಿಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತಿತ್ತು 


ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪ್ತಿಯಲ್ಲಿನ ಕೋಟೆಗಳಲ್ಲಿ ಹೆಚ್ಚಿನವು ಮಣ್ಣಿನಿಂದ 


ನಿರ್ದಿಸಲ್ಲಟ್ಟವುಗಳು, ವಡ್ಡಾರಾಧನೆಯ ಚಾಣಕ್ಕ ಯಷಿಯ ಕಥೆಯಲ್ಲಿ ಕೋಟೆಯನ್ನು ಕಟ್ಟಲು ಮಣ್ಣನ್ನು ತರಿಸಿದ ಬಣ್ಣ 


ಉಲ್ಲೇಖವಿದೆ. ಬನವಾಸಿ, ಹಾನಗಲ್‌ ಮತ್ತು ಹುಂಚದ ಕೋಟೆಗಳನ್ನು ಜಂಬಿಟ್ಟಿಗೆ ಮತ್ತು ಮಣ್ಣಿನಿಂದ ನಿದ್ದಿಸಲಾಗಿದೆ. 
ವೀರಗಲ್ಲು ಶಾಸನಗಳಲ್ಲಿ ಕೆಲವೇ ಕೆಲವು ಕೋಟೆಗಳನ್ನು ನೇರವಾಗಿ ಉಲ್ಲೇಖಿಸಲಾಗಿದೆ. ಯುದ್ದದ ಸ್ವರೂಪದ 


೧೦೪ 


ವಿವರಣೆಯನ್ನು ಆಧರಿಸಿ ಇನ್ನು ಕೆಲವು ಕೋಟಿಗಳನ್ನುಪಟ್ಟಿ ಮಾಡಬಹುದು . ಅಲ್ಲದೆ ಅನೇಕ ಗ್ರಾಮಗಳಲ್ಲಿಇಂದಿಗೂ 
ಮಣ್ಣಿನ ಕೋಟೆಯ ಅವಶೇಷಗಳು ಕಂಡುಬರುತ್ತವೆ. ಪ್ರತಿಯೊಂದು ಗ್ರಾಮವು ಮಧ್ಯಕಾಲೀನದ ವೇಳೆಗೆ ತನ್ನ 
ರಕ್ಷಣೆಗಾಗಿ ಸುತ್ತಲೂ ಗೋಡೆಯನ್ನು ಹೊಂದಿರುತಿತ್ತು ಹೀಗಾಗಿ ಇಂದಿಗೂ ಗ್ರಾಮಗಳಲ್ಲಿ ಅಗಸೆಬಾಗಿಲು, ಹೆಬ್ಬಾಗಿಲು, 
ದಿಡ್ಡಿಬಾಗಿಲು ಎಂದು ಬಳಸುವುದಿದೆ. ಈ ಕಾಲಕ್ಕೆ ಸೇರಿದ ಮಣ್ಣಿನ ಗೋಡೆಯ ಕೋಟೆಗಳು ಇಂದು ಶಿಧಿಲಾವಸ್ಥೆಯಲ್ಲಿವೆ. 
ಮಳೆಯಿಂದ ಗೋಡೆಗಳು ಜರಿದಿವೆ. ಕಂದಕಗಳಲ್ಲಿ ಹೂಳು ತುಂಬಿದೆ. ಗೋಡೆಯ ಮಣ್ಣನ್ನು ಬೇರೆ ಉದ್ದೇಶಕ್ಕಾಗಿ 
ಬಳಸಿರುವುದರಿಂದ ಗೋಡೆಯ ಗಾತ್ರವು ತಿಳಿಯದಾಗಿದೆ. ಮತ್ತು ಕೋಟಿಯ ಆಕಾರಕ್ಕೆ ಧಕ್ಕೆ ಬಂದಿದೆ. ಕೆಲವೆಡೆ 
ಕಂದಕಗಳನ್ನು ನೆಲಸಮ ಮಾಡಲಾಗಿದೆ. ಅನೇಕ ಕಡೆಯಲ್ಲಿ ತೋಟ - ಗದ್ದೆಗಳಾಗಿ ಕೋಟೆ ಪ್ರದೇಶವು 
ಬಳಕೆಯಾಗುತ್ತಿದೆ. ಕಲ್ಲಿನಿಂದ ನಿದ್ದಿಸಿದ ಕೋಟಿಗಳಷ್ಟು ಪ್ರಾಮುಖ್ಯತೆಯನ್ನು ಮಣ್ಣಿನ ಕೋಟೆಗಳಿಗೆ ನೀಡಲಾಗಿಲ್ಲ 
ಬನವಾಸಿ ಹಾನಗಲ್‌ನಂತವುಗಳು ಈ ಆಭಿಪ್ರಾಯದಿಂದ ಹೊರತಾಗಿವೆ. ಬಹುಶಃ ಅವುಗಳು ರಾಜಧಾನಿಗಳಾಗಿದ್ದುದು 
ಕಾರಣವಾಗಿರಬಹುದು. ಮಣ್ಣಿನ ಕೋಟೆಗಳ ಸುತ್ತಲೂ ಕಂದಕವಿದೆ. ಕಂದಕ ನಿರ್ದಾಣಕ್ಕೆ ತೆಗೆಯಲಾದ ಮಣ್ಣನ್ನು 
ಈಚೆ ಭಾಗಕ್ಕೆ ಹಾಕಿರುವುದರಿಂದ ಮತೊಂದು ಗೋಡೆಯಂತೆ ಕಾಣುತದೆ. ಇದು ಯುದ್ದದ ಸಂದರ್ಭದಲ್ಲಿ 
ದಾಳಿಕಾರರಿಗೆ ರಕ್ಷಣಾ ಗೋಡೆಯಾಗುವ ಸಂಭವವಿದ್ಧಿತು. ಕಂದಕದ ಅಗಲವು ಹೆಚ್ಚಾದಷ್ಟು ದಾಳಿಕಾರರು 
ಪ್ರಯೋಗಿಸುತಿದ್ದ ಬಾಣಗಳು ತಮ್ಮವೇಗ ಕಳೆದುಕೊಳ್ಳುತಿದ್ದುದರಿಂದ ಅಪಾಯವು ಕಡಿಮೆಯಾಗುತಿತ್ತು ಅಧ್ಯಯನದ 
ಕಾಲ ಮತ್ತುಪ್ರಾದೇಶಿಕ ವ್ಯಾಪಿಯಲ್ಲಿನ ಕೆಲವು ಕೋಟೆಗಳೆ ಸಂಕ್ಷಿಪ್ತ ವಿವರಣೆಯನ್ನುಇಲ್ಲಿನೀಡಲಾಗಿದೆ. ಇವುಗಳಲ್ಲಿ 
ಬನವಾಸಿ ಮತ್ತು ಹಾನಗಲ್‌ ಕೋಟೆಗಳ ಕುರಿತು ಡಾ: ಎಸ್‌ ಕೆ. ಜೋಷಿಯವರು ಮತ್ತು ಡಾ :ಚನ್ನಬಸಪ್ಪ 
ಎಸ್‌.ಪಾಟೀಲರವರು ವಿಸ್ಪತವಾದ ಅಧ್ಯಯನ ಮಾಡಿರುತಾರೆ. 
. ಬನವಾಸಿ: 

ಇಂದಿನ ಉತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನಲ್ಲಿರುವ ಬನವಾಸಿಯು ಕದಂಬರ ರಾಜಧಾನಿಯಾಗಿ 
ಪ್ರಸಿದ್ಧವಾದುದು. ಇದು ಮಲೆನಾಡು ಲಕ್ಷಣವನ್ನು ಹೊಂದಿರುವ ಪ್ರದೇಶವಾಗಿದೆ. ಹಲವು ಶಾಸನಗಳಲ್ಲಿ ಇಲ್ಲಿನ 
ಕೋಟೆಯು ಉಲ್ಲೇಖಿತವಾಗಿದೆ.” ವರದಾ ನದಿಯ ದಂಡೆಯ ಮೇಲಿ ಕೋಟೆಯನ್ನು ನಿರ್ದಿಸಲಾಗಿದೆ. ಇದನ್ನು 
ಕ್ರಿ.ಶ. ೧-೨ನೇ ಶತಮಾನದಲ್ಲಿ ಚುಟು ಅರಸರು ಕಟ್ಟಿಸಿದ್ದು, ಕದಂಬರ ಮತ್ತು ನಂತರದ ಕಾಲದಲ್ಲಿ ಅಗತ್ಯಕ್ಕೆ 
ತಕ್ಕಂತೆ, ಮಾರ್ಪಾಡು ಹಾಗೂ ದುರಸ್ಸಿಯಾಗಿದೆ. ಕೋಟೆಯ ದಕ್ಷಿಣ ಭಾಗಕ್ಕೆ ನದಿಯ ಸ್ವಾಭಾವಿಕ ರಕ್ಷಣೆಯಿದೆ. 
ಕೋಟೆಯು ಉತರ - ದಕ್ಷಿಣ ದಿಕ್ಕುಗಳಲ್ಲಿ ಉದ್ದವಾಗಿದ್ದು, ಧೀರ್ಪ ಅಂಡಾಕೃತಿಯಲ್ಲಿದೆ. ಕೋಟೆಯ ಗೋಡೆಯ 
ಅಗಲವು ಸುಮಾರು ೧೦ ಮೀಟರ್‌ ಮತ್ತು ಎತರ ಸುಮಾರು ೧೦ ಮೀಟರ್‌ ಆಗಿದೆ ಕೋಟೆಗೆ ಉತ್ತರ ದಿಕ್ಕಿನಲ್ಲಿ 


ಒಂದು ಬಾಗಿಲು ಪೂರ್ವ ದಿಕ್ಕಿನಲ್ಲಿ ಎರಡು ದಿಡ್ಡಿ ಬಾಗಿಲುಗಳು , ಆಗ್ನೇಯದಲ್ಲಿ ನರೂರು ಬಾಗಿಲು, ಹಾಗೂ 


೧೦೫ 


ಪಶ್ಚಿಮಕ್ಕೆ ಒಂದು ದಿಡ್ಡಿಬಾಗಿಲುಗಳಿವೆ. ಕೋಟೆಯ ಸುತ್ತಲೂ ಅಗಲವಾದ ಮತ್ತುಆಳವಾದ ಕಂದಕವಿದೆ. ಕಂದಕವು 
ಕೋಟೆಯ ಗೋಡೆಯ ಪಕ್ಕದಲ್ಲಿಯೇ ನಿದ್ದಿಸಲ್ಲಟ್ಟಿದೆ. ಗೋಡೆ ಮತ್ತು ಕಂದಕಗಳ ನಡುವೆ ಅಂತರವಿಲ್ಲ. ನದಿಯಿಂದ 
ಕಾಲುವೆ ತೋಡಿ ಕಂದಕಕ್ಕೆ ನೀರು ಬಿಡುವ ವ್ಯವಸ್ಥೆಯಿದ್ದಿತು. ಕೋಟೆಯ ಕೆಳಗಿನ ಭಾಗವನ್ನು ಇಟ್ಟಿಗೆಯಿಂದ ಮಧ್ಯದ 
ಭಾಗವನ್ನು ಜಂಬಿಟ್ಟಿಗೆಯಿಂದ ಮತ್ತು ಮೇಲಿನ ಭಾಗವನ್ನು ಮಣ್ಣಿನಿಂದ ಕಟ್ಟಿ, ಕೋಟೆಯ ಒಳ ಮತ್ತು ಹೊರ 
ಮೈಯನ್ನು ಮಣ್ಣಿನಿಂದ ಮುಚ್ಚಲಾಗಿದೆ. ಕೋಟೆಯ ಕೆಳಭಾಗವು ಅಗಲವಾಗಿದ್ದು ಮೇಲೆ ಹೋದಂತೆ ಅಗಲವು 
ಕಡಿಮೆಯಾಗುತದೆ. ಆದುದರಿಂದ ಮಣ್ಣಿನಿಂದ ಮುಚ್ಚದ ಒಳೆ ಮತ್ತುಹೊರ ಮೈಗಳು ಇಳಿಜಾರಾಗಿವೆ. ಇದನ್ನು 
ಸ್ಥಲದುರ್ಗ ವೆಂದು ಗುರುತಿಸಲಾಗಿದೆ. 
ಹಾನಗಲ್ಲು : 

ಇಂದಿನ ಹಾವೇರಿ ಜಿಲ್ಲೆಯ ಒಂದು ತಾಲ್ಲೂಕು ಕೇಂದ್ರವಾಗಿರುವ ಇದು ಕ್ರಿ.ಶ ೧೧ರಿಂದ ೧೩ನೇ 
ಶತಮಾನದ ಅವಧಿಯಲ್ಲಿ ಬನವಾಸಿ ೧೨೦೦೦ ಮಂಡಲದ ಕೇಂದ್ರವಾಗಿದ್ದಿತು. ಕದಂಬರ ಒಂದು ಶಾಖೆಯು 
ಇಲ್ಲಿ ಆಡಳಿತವನ್ನು ನಡೆಸುತಿದ್ದು ಕಳಚೂರಿ ಮತ್ತು ಹೊಯಳ ಚಕ್ರವರ್ತಿಗಳು ಈ ಕೋಟೆಯ ಮೇಲೆ 
ದಾಳಿಮಾಡಿದ್ದಾರೆ. 5: ಇದೊಂದು ನಾಲ್ಕುಸುತ್ತಿನ ಕೋಟಿ. ಧರ್ಮಾನದಿ, ಆಚಕರೆ, ಕಂಬಳಕೆರೆ ಮತ್ತುಆನೆಕಿರೆಗಳಿಂದ 4೧ 
ಸುತ್ತುವರೆಯಲ್ಲಟ್ಟು ಪ್ರಾಕೃತಿಕ ರಕ್ಷಣೆಯನ್ನು ಹೊಂದಿದೆ . 

ನಾಲ್ಕನೆ ಸುತಿನ ಅಂದರೆ ಹೊರಸುತ್ತಿನ ಕೋಟೆಯು ಮಣ್ಣಿನಿಂದ ನಿದ್ದಿತ ವಾಗಿದ್ದು ಇಂದಿನ ಹಾನಗಲ್ಲು 
ಊರಲ್ಲದೆ ಹೆಚ್ಚಿನ ಪ್ರದೇಶವನ್ನು ಆವರಿಸಿದೆ. ಗೋಡೆಯ ಸುತ್ತಲೂ ಕಂದಕವಿದೆ. ಧರ್ಮಾ ನದಿಯ ದಂಡೆಯ ಮೇಲೆ 
ಕೋಟಿಯನ್ನು ಕಟ್ಟಿದ್ದು, ಆಗ್ನೇಯ ದಿಕ್ಕಿನಲ್ಲಿ ನದಿಯೇ ನೈಸರ್ಗಿಕ ಕಂದಕವಾಗಿದೆ. ಉಳಿದಂತೆ ಕಂದಕಕ್ಕೆ ಆನೆಕೆರೆ 
ಮತ್ತು ಆಚಕೆರೆಯಿಂದ ನೀರು ಬರುತದೆ. ಕೋಟಿಗೆ ವಾಯುವ್ಯ, ದಕ್ಷಿಣ, ಪಶ್ಚಿಮ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ 
ಬಾಗಿಲುಗಳಿವೆ. ಉತರ ದಿಕ್ಕಿನಲ್ಲಿ ಆಯತಾಕಾರದ ದೊಡ್ಡದಾದ ಮತ್ತುವಾಯುವ್ಯದಲ್ಲಿ ವೃತಕಾರದ ಒಂದು ಮತ್ತು 
ಪೂರ್ವದಲ್ಲಿ ವೃತಕಾರದ ಎರಡು ಕೊತ್ತಳಗಳಿವೆ. ಹೊರ ಸುತಿನ ಕೋಟೆಯು ಮೂರನೇ ಸುತಿನ ಕೋಟೆಯನ್ನು 
ಸಂಪೂರ್ಣವಾಗಿ ಸುತ್ತುವರೆದಿದ್ದು ಇದರ ಗೋಡೆಯು ೫ ಮಾಟರ್‌ ಎತ್ತರ ೧೦ ಮಾಟರ್‌ ಅಗಲವಿದೆ. 

ಮೂರನೇ ಸುತ್ತಿನ ಕೋಟಿಯನ್ನು ಜಂಬಿಟ್ಟಿಗೆ ಗೋಡೆಯ ಮೇಲೆ ಮಣ್ಣನ್ನು ಮೆತ್ತಿ ನಿರ್ದಿಸಲಾಗಿದೆ. ಅದು 
ದಕ್ಷಿಣದಲ್ಲಿಹೊರತು ಪಡಿಸಿ ಉಳಿದ ದಿಕ್ಕುಗಳಲ್ಲಿ ಎರಡನೇ ಸುತ್ತಿನ ಕೋಟೆಯನ್ನುಸುತುವರಿದಿದೆ. ಇದರ ಗೋಡೆಯು 
ನಾಲ್ಕನೇ ಸುತಿನದಕ್ಕಿಂತ ಎತರ ಮತ್ತು ಅಗಲದಲ್ಲಿ ಹೆಚ್ಚಿದೆ. ಎತ್ತರವು ೧೦ ಮಾಟರ್‌ , ಅಗಲವು ೧೫ ಮಾಟರ್‌ 
ಇದ್ದು ಸುತಲೂ ಕಂದಕವಿದೆ. ಪಶ್ಚಿಮ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ಬಾಗಿಲುಗಳಿವೆ. ಎರಡನೇ ಸುತ್ತಿನ ಕೋಟಿಯ 


ಗೋಡೆಯನ್ನು ಇಟ್ಟಿಗೆಯಿಂದ ಕಟ್ಟಿ ಮಣ್ಣನ್ನು ಮುಚ್ಚಿ ನಿದ್ದಿಸಲಾಗಿದ್ದು, ಇದು ಉತ್ತರ ದಿಕ್ಕನ್ನು ಹೊರತು ಪಡಿಸಿ ಉಳಿದ 


೧0೬ 


ದಿಕ್ಕುಗಳಲ್ಲಿ ಒಂದನೇ ಕೋಟೆಯನ್ನು ಸುತ್ತುವರೆದಿದೆ. ಇದರ ಗೋಡೆಯ ಎತ್ತರವು ೨೦ ಮಾಟರ್‌, ಅಗಲವು ೨೦ 
ಮಾಟರ್‌ ಸುತಲೂ ಕಂದಕವಿದ್ದು, ಪೂರ್ವ - ಪಶ್ಚಿಮ ಮತ್ತುವಾಯುವ್ಯ ದಿಕ್ಕುಗಳಲ್ಲಿ ಒಂದೊಂದು ಬಾಗಿಲುಗಳಿವೆ. 
ಇದರ ಕಂದಕಕ್ಕೆ ಆನೆಕೆರೆ ಮತ್ತು ಶಾಸ್ತ್ರಿಕೆರೆಯಿಂದ ನೀರು ಬರುತದೆ. 
ಒಂದನೇ ಸುತಿನ ಅಂದರೆ ಮುಖ್ಯ ಕೋಟೆಯ ಗೋಡೆಯು ಕೂಡಾ ಮಣ್ಣಿನ ಗೋಡೆಯಾಗಿದ್ದು ಇದರ 

ಎತ್ತರವು ೨೫ ಮಾಟರ್‌ ಆಗಲವು ೨೦ ಮಾಟರ್‌ ಆಗಿದೆ. ಉತ್ತರ ದಿಕ್ಕಿನಲ್ಲಿಬಾಗಿಲು ಇದ್ದು ನಾಲ್ಕು ಕಡೆ ವೃತಾಕಾರದ 
ಕೊತಳವನ್ನು ಹೊಂದಿದೆ. ಈಗ ಈ ಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆಯವರು ಹಣ್ಣಿನ ತೋಟವನ್ನು ಬೆಳೆಸಿದ್ದಾರೆ. 
ನಂತರದ ಸುತಿನಲ್ಲಿ ಖಾಸಗಿಯವರು ಕೃಷಿಕಾರ್ಯ ನಡೆಸುತಿದ್ದಾರೆ. ಕಂದಕ, ಗೋಡೆಗಳನ್ನುಹೊರತು ಪಡಿಸಿ ಕೋಟೆಯ 
ತೆನೆ ಇತ್ಯಾದಿಗಳ ಅವಶೇಷವು ಈಗ ಕಂಡು ಬರುವುದಿಲ್ಲ. ಛಾಯಾ ಚಿತ್ರ ಸಂಖ್ಯೆ - ೧೧ ರಲ್ಲಿಕೋಟೆಯ ಕಂದಕ ಮತ್ತು 
ಗೋಡೆಯ ಇಂದಿನ ದೃಶ್ಯವನ್ನು ನೋಡಬಹುದು. 
ಉದ್ದರೆ (ಉದ್ರಿ) : 

ಇಂದಿನ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಿನಲ್ಲಿ ರುವ ಈಗಿನ ಉದ್ರಿಯ ಮಧ್ಯಕಾಲೀನದಲ್ಲಿ ಉದ್ದರೆ 
ಯೆಂದು ಕರೆಯಲ್ಲಡುತಿತ್ತು ಇದು ಅಂದಿನ ಜಿಡ್ಗುಳಿಗೆ ೭೦ ನಾಡಿನ ಆಡಳಿತ ಕೇಂದ್ರವಾಗಿತ್ತು ಗಂಗ ವಂಶಕ್ಕೆ ಸೇರಿದ 
ಅರಸರು ಆಳುತ್ತಿದ್ದರು. ಶಾಸನಗಳಲ್ಲಿ ಉದ್ದರೆಯ ಮೇಲಿನ ಹೊಯ್ದಳರ ಮತ್ತು ಯಾದವರ ದಾಳಿಗಳು 
ಉಲ್ಲೇಖಿಸಲ್ಲಟ್ಟಿವೆ.” ಈ ಕೋಟೆಯು ಮೊದಲಿಗೆ ಹಾನಗಲ್‌ ಕದಂಬ ಮತ್ತು ಹೊಯಲಳರ ನಡುವಿನ, ನಂತರ 
ಯಾದವ ಮತ್ತು ಹೊಯ್ಗಳರ ನಡುವಿನ ಸಂರುಷದ ಕಾರಣ ಮತ್ತುನೆಲೆಯಾಗಿದ್ದಿತು. ಇದು ಮಣ್ಣಿನ ಕೋಟೆಯಾಗಿದೆ. 
ದೊಡ್ಗಕೆರೆಯ ಸಮಾಪದಲ್ಲಿ ನಿದ್ದಿಸಲಾಗಿದ್ದು ಕೋಟೆಯ ಸುತ್ತಲೂ ಆಳವಾದ ಕಂದಕವಿದೆ. ಕೆರೆಯ ನೀರು ಕಂದಕಕ್ಕೆ 
ಹರಿಯುತ್ತದೆ. ಕೋಟೆಯ ಗೋಡೆಯು ಸುಮಾರು ೧೦ ಮಾಟರ್‌ ಎತ್ತರ ಇದ್ದು ಕಂದಕವು ಸುಮಾರು ೩೦-೩೫ ಅಡಿ 
ಅಗಲವಿದ್ದು, ಈಗಿನ ಊರಿನ ಪ್ರವೇಶದ್ವಾರದ ಬಳಿ ಕಂದಕವು ಹೆಚ್ಚುಅಗಲವಿದೆ. ಒಂದು ಹಂತದಲ್ಲಿ ಕೆರೆಯೇ 
ಕಂದಕವಾಗಿದೆ ಕೋಟೆಯ ಗೋಡೆಯು ಕಂದಕಕ್ಕೆ ಹೊಂದಿಕೊಂಡೇ ಇದೆ (ಛಾಯಾ ಚಿತ್ರ ಸಂಖ್ಯೆ -೧೨). ಈಗ 
ಊರಿನೊಳಗೆ ಅಂದಿನ ಬಸದಿ, ದೇವಾಲಯಗಳು, ತುಂಬೋಹೊಂಡ, ವೀರಕಲ್ಲು ಮತ್ತು ಮಾಸಿಕಲ್ಲುಗಳು 
ಕಂಡುಬರುತ್ತವೆ. 
ಗುತ್ತಿ: 

ಇದು ಕೂಡ ಸೊರಬ ತಾಲ್ಲೂಕಿನಲ್ಲಿದೆ. ಇಂದು ಚೆಂದ್ರಗುತಿಯೆಂದು ಹೆಸರಾಗಿದೆ. ಇಲ್ಲಿ ಎರಡು ಕೋಟೆಗಳಿವೆ. 
ಒಂದು ಊರಿನ ಹೊರ ಭಾಗದಲ್ಲಿರುವ ಹಳೆಕೋಟೆ, ಇನ್ನೊಂದು ರೇಣುಕಾಂಬ ದೇವಾಲಯದ ಪಕ್ಕದಲ್ಲಿರುವ ಏಳು 
ಸುತಿನ ಗಿರಿದುರ್ಗ. ಇದರಲ್ಲಿಊರ ಹೊರಗಿರುವ ಹಳೆ ಕೋಟೆಯು ಮಣ್ಣಿನ ಗೋಡೆಯನ್ನು ಹೊಂದಿದೆ. ಗುತ್ತಿ 


೧೦೭ 


ದುರ್ಗದ ಮೇಲೆ ಬಿಜ್ಮಳೆನು ತನ್ನ ಮಂಡಲೀಕರನ್ನು ಮೂರುಬಾರಿ ದಾಳಿಗೆ ಕಳುಹಿಸಿದ್ದನೆಂದು ಹಾಗೂ ಯಾದವರ 
ಸಿಂಘಣನ೩೦ ಸಾವಿರ ಕುದುರೆಗಳನ್ನೊಳಗೊಂಡ ಸೈನ್ಯವೊಂದು ಈ ಕೋಟೆಯ ಮೇಲೆ ದಾಳಿ ಮಾಡಿತೆಂದು ಶಾಸನಗಳಲ್ಲಿ 
ಉಲ್ಲೇಖಿತವಾಗಿದೆ.” ಇವುಗಳನ್ನು ಗಮನಿಸಿದರೆ ಕ್ರಿ.ಶ. ೧೨-೧೩ನೇ ಶತಮಾನದಲ್ಲಿ ಗುತ್ತಿನಾಡಿಗೆ ಬಲವಾದ 
ರಕ್ಸಣೆಯನ್ನು ನೀಡಿದ್ದು. ಅಲ್ಲಿನ ಗಿರಿದುರ್ಗ ಆಗಿರಬೇಕು. ನಂತರದಲ್ಲಿ ಈ ದುರ್ಗವನ್ನು ಸಂಪೂರ್ಣವಾಗಿ 
ಮಾರ್ಪಾಡುಗೊಳಿಸಲಾಗಿದೆ. ಈಗ ಮಧ್ಯಕಾಲೀನ ಕೋಟೆಯ ಲಕ್ಷಣಗಳು ಕಂಡುಬರುವುದಿಲ್ಲ ಅಲ್ಲಿ ಮದ್ದುಅರೆಯುವ 
ಕಲ್ಲು ಫಿರಂಗಿಗಳು ಮತ್ತು ಕಮಾನುಗಳ ಅವಶೇಷಗಳು ಕಂಡುಬರುತವೆ. ಗುತ್ತಿ ದುರ್ಗದ ಮೇಲಿನ ದಾಳಿಯನ್ನು 
ಉಲ್ಲೇಖಿಸುವ ಶಾಸನಗಳು ಗುತ್ತಿ ಊರಿನಲ್ಲಿ ದೊರೆತಿಲ್ಲ ಕಲ್ಲೂರು, ಹಿರೇ ಇಡಗೋಡು ಮತ್ತು ಬೈರೇಕೊಪ್ಪ 
ಗ್ರಾಮಗಳಲ್ಲಿ ದೊರೆತಿವೆ. ಈಗ ಊರಿನ ಹೊಸ ಭಾಗದಲ್ಲಿ ಸುಮಾರು ೧೬ ಎಕರೆ ಪ್ರದೇಶದಲ್ಲಿ ಮಣ್ಣಿನ ಗೋಡೆಯ 
ಕೋಟೆಯ ಅವಶೇಷಗಳಾದ ಗೋಡೆ ಮತ್ತುಕಂದಕಗಳು ಕಂಡುಬರುತವೆ. ಗೋಡೆಯ ಎತ್ತರವು ಸುಮಾರು ೨೦ 
ರಿಂದ ೨೫ ಅಡಿಯವರೆಗೆ ಇದೆ. ಕಂದಕವು ಸುಮಾರು ೧೦ ಮಾಟರ್‌ ಅಗಲವಿದ್ದು, ಒಂದೆಡೆ ೧೫ ರಿಂದ ೧೮ 
ಮಾಟರ್‌ವರೆಗೆ ಅಗಲವಿದೆ. ಕಂದಕಕ್ಕೆ ನೀರು ಪೂರೈಸಲು ಸಮಾಪದಲ್ಲಿಲ್ಲೂ ಕೆರೆಯಾಗಲೀ, ನದಿಯಾಗಲೀ ಇಲ್ಲ, 
ವರದಾನದಿಯು ಸುಮಾರು ೨ ಮೈಲಿ ದೂರದಲ್ಲಿದೆ. ಮಳೆಯ ನೀರು ಕಂದಕಕ್ಕೆ ಬರುತದೆ ಈಗ ಕಂದಕದಲ್ಲಿ ಹೂಳು 
ತುಂಬಿದ್ದು ಅದರ ಮೂಲ ಆಳ ಮತ್ತು ಅಗಲ ತಿಳಿಯುವುದು ಅಸಾಧ್ಯವಾಗಿದೆ. ಒಳ ಪ್ರದೇಶದಲ್ಲಿ ಒಂದು 
ದೇವಾಲಯವಿದೆ. ಅಲ್ಲದೆ ಪ್ರಾಚೀನ ವಸತಿ ನೆಲೆಗಳ ಅವಶೇಷಗಳು ಕಂಡುಬರುತವೆ. 
ಕೊಡಕಣಿ :ಃ 

ಸೊರಬ ತಾಲ್ಲೂಕಿನ ಶಾಸನವೊಂದರಲ್ಲಿ ಕೊಡಕಣಿಯು ದುರ್ಗದ ಉಲ್ಲೇಖವಿದೆ. " ಕಾವದೇವನ 
ಪ್ರಧಾನನಾದ ಕಲ್ಲವೆರ್ಗಡೆ ಎಂಬಾತನು ಈ ದುರ್ಗವನ್ನು ಮೂರು ಸುತಾಗಿ ಮುತ್ತಿದನೆಂದು ಅದರಲ್ಲಿ ಹೇಳಿದೆ. ಆದರೆ 
ಈಗಿನ ಕೊಡಕಣಿ ಗ್ರಾಮದಲ್ಲಿ ಉಳಿದಕಡೆಗಳಲ್ಲಿ ಕಂಡು ಬರುವಂತೆ ದುರ್ಗದ ಗೋಡೆಯ ಹಾಗೂ ಕಂದಕದ 
ಅವಶೇಷಗಳು ಕಂಡುಬರುವುದಿಲ್ಲ. ಬಹುಶಃ ಅಂದಿನ ದುರ್ಗವು ಸಣ್ಣ ಪ್ರಮಾಣದ್ದಾಗಿದ್ದು ಕಾಲಕ್ರಮೇಣ 
ನಾಶವಾಗಿರಬೇಕು. ಅಲ್ಲಿನ ವೀರಗಲ್ಲು ಶಿಲ್ಲದಲ್ಲಿಯೂ ಕೋಟೆಯ ತೆನೆಗಳನ್ನು ಹೊರತುಪಡಿಸಿ ಬೇರೆ ಚಿತ್ರಣವು 
ಕಂಡುಬರುವುದಿಲ್ಲ. 
ಹೆಚ್ಚಿ: 

ಸೊರಬ ತಾಲ್ಲೂಕಿನ ಗ್ರಾಮಗಳಲ್ಲಿ ಒಂದಾದ ಇದು ಮಧ್ಯಕಾಲೀನದಲ್ಲಿ ಹೆದ್ಗಸೆ, ಪೆರ್ದೆಸೆ ಎಂದು 
ಕರೆಯುಲ್ಲಟ್ಟಿದ್ದು, ಬ್ರಹ್ಮಕ್ಷತ್ರಿಯ ಮಾಟೂರ ವಂಶದ ಕೆಲವು ಅರಸರು ಇಲ್ಲಿಆಳುತಿದ್ದರು.” ವೀರಗಲ್ಲು ಶಾಸನಗಳಲ್ಲಿ 
ಈ ಕೋಟೆಯ ಉಲ್ಲೇಖವಿಲ್ಲ ಇದುವರೆಗೆ ಅಂತಹ ಶಾಸನಗಳು ದೊರೆತಿಲ್ಲ ಈಗಿನ ಊರಿನಲ್ಲಿ ಕೋಟೆಯ ಣು 


೧೦೮ 


ಅವಶೇಷವಿದೆ. ಇದು ಕೂಡ ಮಣ್ಣಿನ ಕೋಟೆ. ಈ ಕೋಟೆಗೆ ಎರಡು ಸುತಿನ ಗೋಡೆಯಿದೆ. ಮೊದಲನೆ ಸುತ್ತು 
ಊರನ್ನು ಸುತ್ತುವರೆದಿದೆ. ಇನ್ನೊಂದು ಗೋಡೆಯು ದಿಡ್ಡಿ ಬಾಗಿಲಿನಿಂದ ಆರಂಭಗೊಂಡು “ವಕ್ಕಲು ಕೊಪ್ಪ್ರ”ದ 
ಬಳಿ ಒಂದನೇ ಗೋಡೆಯನ್ನು ಸೇರಿಕೊಂಡಿದೆ. ಅದು ಅರ್ಧ ಚೆಂದ್ರಕಾರದಲ್ಲಿದ್ದು, ಎರಡು ಗೋಡೆಗಳ ಸುತ್ತಲೂ 
ಕಂದಕವಿದೆ. ಕೆಲವೆಡೆ ಕಂದಕವನ್ನು ದಾರಿಯಾಗಿ, ಗದ್ದೆಯಾಗಿ ಮಾರ್ಪಡಿಸಿಕೊಳ್ಳಲಾಗಿದೆ. ಉಳಿದಂತೆ ಕಂದಕವನ್ನು 
ಈಗ ಗದ್ದೆಗೆ ನೀರು ಹಾಯಿಸುವ ಕಾಲುವೆಯಾಗಿ ಬಳಸಿಕೊಳ್ಳಲಾಗುತಿದೆ. ಕೋಟೆಯ ಗೋಡೆಯ ಎತ್ತರ ಸುಮಾರು 
೨೦- ೨೫ ಅಡಿಗಳಿದ್ದು ಕಂದಕದ ಅಗಲವು ಸುಮಾರು ೩೦-೩೫ ಅಡಿಗಳದ್ದಾಗಿದೆ. ಹೆಚ್ಚೆಕೆರೆಯಿಂದ ಈ ಕಂದಕಗಳಿಗೆ 
ನೀರು ಬರುವ ವ್ಯವಸ್ಥೆ ಇದ್ದಿತು.(ಛಾಯಾ ಚಿತ್ರ ಸಂಖ್ಯೆ -) 
ಗಿಣಲ ಗುಂಡಿ: 
ಣ 

ಸೊರಬ ಮತ್ತು ಹಿರೇಕೆರೂರು ತಾಲ್ಲೂಕಿನ ವೀರಗಲ್ಲು ಶಾಸನಗಳಲ್ಲಿಈ ಕೋಟೆಯ ಪ್ರಸಾಪವಿದೆ." 

ಇದನ್ನು ಹೊಯ್ಗಳ ಮಾಂಡಲೀಕನು ಆಕ್ರಮಿಸಿದಾಗ ಆತನಿಂದ ಕೋಟೆಯನ್ನು ಪುನರ್‌ ವಶಪಡಿಸಿಕೊಳ್ಳಲು ಗುತ್ತಿಯ 
ksi ss 

ಮಾಂಡಳೀಕ ಬಮ್ಮರಸ ಮತ್ತು ಬೀರರಸರು ಇದರ ಮೇಲೆ ದಾಳಿ ಮಾಡಿದರೆಂದು ಅವು ಉಲ್ಲೇಖಿಸಿವೆ. ಆದರೆ "ಗಿಣ್ಣಲ 


ಗುಂಡಿ ಸ್ಥಳವನ್ನು ಈವರೆಗೂ ಗುರುತಿಸಲು ಸಾಧ್ಯವಾಗಿಲ್ಲ ಸಾಗರದ ಆನಂದಪುರಂ ಸಮೀಪದಲ್ಲಿ ಗಿಳಲಗುಂಡಿ 
ಎಂಬ ಗ್ರಾಮವಿದೆಯಾದರೂ ಅಲ್ಲಿ ಕೋಟೆಯ ಅವಶೇಷವು ಕಂಡುಬರುವುದಿಲ್ಲ ವೀರಗಲ್ಲು ಶಾಸನಗಳಲ್ಲಿನ 
ವಿವರವನ್ನು ಗಮನಿಸಿದರೆ ಇದೊಂದು ಪ್ರಧಾನ ಕೋಟೆಯೇ ಆಗಿರಬೇಕು. 
ಹೊಸಗುಂದ: 

ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕಿನಲ್ಲಿರುವ ಗ್ರಾಮವಾದ ಹೊಸಗುಂದವು ಕ್ರಿ. ಶ. ೧೩೦೦ ರವರೆಗೆ ಈ 
ಪ್ರದೇಶದಲ್ಲಿ ಗಮನಾರ್ಹ ಪಾತ್ರವಹಿಸಿದ್ದಿತು. ಹೊಸಗುಂದದ ಅರಸರು ಇಲ್ಲಿಂದ ಆಳ್ವಿಕೆ ನಡೆಸುತಿದ್ದರು. ಇದು 
RENEE RST SAT Sade ssa aol 
ಧೀರ್ಪಕಾಲ ಅಧೀನರಾಗಿರಲಿಲ್ಲ, ಇದರ ಮಣ್ಣಿನ ಗೋಡೆಯು ಸುಮಾರು ೧೦ ಮಾಟರ್‌ ಎತ್ತರವಿದ್ದು ಸುತಲೂ 
ಕಂದಕವನ್ನು ಹೊಂದಿದೆ. ಕಂದಕದ ಅಗಲವು ೧೦ ರಿಂದ ೧೫ ಮಾಟರ್‌ ಇದೆ. ಕೋಟೆಯ ಬಹುಪಾಲು ಗೋಡೆ 
ಮತ್ತು ಕಂದಕವು ಮೂಲ ರೂಪವನ್ನುಕಳೆದುಕೊಂಡಿವೆ ಹೊಯ್ದಳರ ಮತ್ತುಯಾದವರ ದಾಳಿಗಳು ಈ ಕೋಟೆಯ 
ಮೇಲೆ ನಡೆದಿವೆ." ಕೋಟೆಯ ಒಳ ಆವರಣದಲ್ಲಿ ಉಮಾಮಹೇಶ್ವರ ದೇವಾಲಯ, ಇತರ ದೇವಾಲಯಗಳ 
ಅವಶೇಷಗಳು, ವೀರಕಲ್ಲುಗಳು ಮತ್ತು ವಸತಿನೆಲೆಗಳ ಅವಶೇಷಗಳು ಕಂಡುಬರುತದೆ. 


೧೦೯ 


ನಾಡಕಲಸಿ: 

ಸಾಗರ ತಾಲ್ಲೂಕಿನಲ್ಲಿರುವ ನಾಡಕಲಸಿಯು ಕಲಿಸೆನಾಡಿನ ಕೇಂದ್ರ . ಇಲ್ಲಿನ ಅರಸರನ್ನುಕಲಿಸೆಯ ಅರಸರೆಂದು 
ಕರೆಯಲಾಗಿದೆ. ಬಾಳೆಯಮ ವೇರ್ಗಡೆ ಮತ್ತು ಬೀರರಸರು ಇವರಲ್ಲಿ ಪ್ರಸಿದ್ಧರು. ಶಾಸನಗಳಲ್ಲಿ ಕೋಟೆಯ 
ಉಲ್ಲೇಖವಿಲ್ಲ ಆದರೆ ಊರಿನಲ್ಲಿ ಕೋಟೆಯ ಅವಶೇಷವಿದ್ದು ಮಣ್ಣಿನ ಗೋಡೆಯು ಕಂಡುಬರುತ್ತದೆ. ಇದು ಸುಮಾರು 
೧೦ ಮಾಟರ್‌ ಎತರವಿದೆ. 
ಅಂಧಾಸುರ: 

ಸಾಗರ ತಾಲ್ಲೂಕಿನ ಆನಂದಪುರಂ ಸಮಾಪದಲ್ಲಿರುವ ಅಂಧಾಸುರಕ್ರಿ.ಶ. ೭ರಿಂದ ೧೪ ನೇ ಶತಮಾನದವರೆಗೆ 
ಕನ್ನಡನಾಡಿನ ಪ್ರಸಿದ್ದ ದುರ್ಗವಾಗಿತೆನ್ನಲಾಗಿದೆ. ಇದನ್ನು ಸಾಂತಾರಸಂತತಿಯ ಸ್ಥಾಪಕ ಜಿನದತನು ಅಂಧಕಾಸುರನೆಂಬ 
ರಾಕ್ಟನನನ್ನು ಕೊಂದು ಸ್ಥಾಪಿಸಿದನೆನ್ನಲಾಗಿದೆ. ಇದು ಸಾಂತಾರರ ಎರಡನೇ ಕೇಂದ್ರವಾಗಿದ್ದಿತು. ಈ ಪ್ರದೇಶದಲ್ಲಿ 
ಕಳೆಚೊರ್ಯ ಮತ್ತು ಸಾಂತರರ ನಡುವೆ ಕದನಗಳು ನಡೆದಿವೆ.” ಚೋಳರ ಬಿಜ್ನರಸನ ಕವ ಗೋವರಸನು 
ಈ ಕೋಟೆಯಲ್ಲಿ ಬೀಡು ಬಿಟ್ಟದ್ದನೆಂದು ಶಾಸನ hla SI 
ಅವಶೇಷವಾಗಲೀ, ಸ್ನಾರಕಗಳಾಗಲೀ ಕಂಡು ಬರದಿರುವುದು ಆಶ್ಚರ್ಯಕರವಾಗಿದೆ. 
ಹುಂಚಃ 

ಇಂದಿನ ಹೊಸನಗರ ತಾಲ್ಲೂಕಿನಲ್ಲಿರುವ ಹುಂಚವು ಮಧ್ಯಕಾಲೀನದಲ್ಲಿ ಸಾಂತಾಕರ ರಾಜನಾಸಮಾಗಿದಿು; 
ಇಲ್ಲಿ ಕೋಟೆಯ ಅವಶೇಷಗಳು ಕಂಡುಬರುತ್ತದೆ. ಇಟ್ಟಿಗೆ ಮತ್ತುಮಣ್ಣಿನಿಂದ ನಿದ್ದಿಸಲಾದ ಕೋಟೆಯ ಗೋಡೆಯು 
ಸುಮಾರು ೨೦ ಮಾಟರ್‌ ಎತರವಿದ್ದು, ಸುಮಾರು ೫ ರಿಂದ ೬ ಮಾಟರ್‌ ಅಗಲವಿದೆ. ಸುತ್ತಲು ಕಂದಕವಿದೆ. ದಟ್ಟ 
ಅರಣ್ಯದ ಒಳಗೆ ನಿದ್ದತವಾದ ಇದು ಹೊಸಗುಂದದಂತೆ ವನದುರ್ಗವಾಗಿದ್ದಿತು. ಶಾಸನಗಳಲ್ಲಿ ಕನಕಪುರ, ಪೊಂಬುರ್ಚ, 
ಹೊಂಬುಚ ಎಂದು ಇದನ್ನು ಉಲ್ಲೇಖಿಸವಾಗಿದೆ. ಜಿನದತನು ಇಲ್ಲಿನ ಕುಂದದ ಕೋಟೆಯೊಳಗಿದ್ದ ಕರ ಮತ್ತು 
ಕರದೂಷಣ ರನ್ನುಸೋಲಿಸಿ ಇದನ್ನುವಶಪಡಿಸಿಕೊಂಡನೆಂದು ಶಾಸನದಲ್ಲಿರುವ ಉಲ್ಲೇಖದಿಂದ ಸಾಂತಾರರ ಅಳ್ಳಿಕೆಯ 
ಕಾಲಕ್ಕೆ ಮೊದಲೇ ಇಲ್ಲಿ ಕೋಟೆಯಿದ್ದಿತೆಂದು ತಿಳಿಯುತ್ತದೆ.” 
ಕೋಡೂರು: 

ರಿಪ್ಪನ್‌ ಪೇಟೆ ಮತ್ತುಹೊಸನಗರದ ನಡುವೆಯಿರುವ ಈ ಗ್ರಾಮವು ದಟ್ಟವಾದ ಅರಣ್ಯದಿಂದ ಸುತುವರೆದಿದೆ. 
ಶಾಸನದಲ್ಲಿ “ಕೋಡೂರುದುರ್ಗಮಂ ಮುರಿದೊಳಬಿದ್ದುಕೊಂಬಲ್ಲಿ? ಎಂದು ಉಲ್ಲೇಖವಾಗಿದೆ. ಇದು ಅಣ್ಣಮ 
ವೆರ್ಗಡೆ ಎಂಬ ಮಾಂಡಲೀಕನ ಅಳ್ವಿಕೆಗೆ ಒಳಪಟ್ಟಿತ್ತು ಕೋಟೆಯಿದ್ದ ಪ್ರದೇಶ ಈಗ ಹಳೆಕೋಟೆಯೆಂದು 
ಕರೆಯಲ್ಲಡುತಿದ್ದು. ಇಲ್ಲಿ ಹಳೆಬಾವಿ ಮತ್ತು ವಸತಿ ನೆಲೆಗಳೆ ಅವಶೇಷವು ಕಂಡುಬರುತ್ತದೆ. 


೧೧೦ 


ಶಾಸನಗಳಲ್ಲಿ ಕೋಟೆ ಅಥವಾ ದುರ್ಗಗಳೆಂಬ ಉಲ್ಲೇಖವಿರದಿದ್ದರೂ, ವೀರಗಲ್ಲು ಶಾಸನಗಳಲ್ಲಿ 

ವಿವರಿಸಲಾದ ದಾಳಿಯಸ್ಪರೂಪವನ್ನು ಗಮನಿಸಿದಾಗ ಅನೇಕ ಕಡೆಗಳಲ್ಲಿಕೋಟೆಗಳಿದ್ದುದು ಸ್ಪಷ್ಟವಾಗುತ್ತದೆ. “ಕುಪ್ಲೆಯಂ 
ಮೂವಳಿ ಸಾಸಿರ್ಮುತಿಕಾದುತ್ತಮಿರಲು,”” ಕೊರಕೋಡಿಗೆ ಕಾಳೆರಸನು ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದಾಗ 
ವೀರರಿಬ್ಬರು “ ಬಿಲ್ಲುಮಂಬುಮಂ ಕೊಂಡೀರ್ವರುಂ ಹೆಬ್ಬಾಗಿಲೊಳಡ್ಡಂ” ನಿಂದು ಹೋರಾಡಿದರೆಂಬ ಉಲ್ಲೇಖ 
೫೬ ಕ್ಷುಪಟೂರು ಗ್ರಾಮವನ್ನು “ ಮೂವಳೆಸಾಗಿ ಮುತ್ತಿಯಿರಿದು” ಎಂಬ ಉಲ್ಲೇಖ", “ ಬೆನವೂರ ಬಾಗಿಲನು 
ಮುತ್ತಿ”, ್‌ « ಸೇತುವಿನ ಕಟಾರವಂ ಮುರಿದು” ಹಾಗೂ “ಪಟಗುಪೆಯು ಮುತ್ತಿ ಕಾದಿದಲ್ಲಿ?”. ಎಂಬ 
ಉಲ್ಲೇಖಗಳಿಂದ ಈ ಪ್ರದೇಶಗಳಲ್ಲಿ ಕೋಟೆಗಳಿದ್ದುದು ಸ್ಪಷ್ಠವಾಗುತದೆ. ಇವುಗಳು ಕಲ್ಲಿನಿಂದ ನಿರ್ದಿಸಿದ 
ಕೋಟೆಗಳಾಗಿರಲಿಲ್ಲ, ಇವುಗಳಲ್ಲಿ ಸೇತು ಮತ್ತು ಪಟಗುಪ್ಪೆಗಳು ಶರಾವತಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿವೆ. 
ಸೊರಬದ ಚಿಟ್ಟೂರು ಕೋಟೆಯ ಉಲ್ಲೇಖವು ಶಾಸನದಲ್ಲಿದೆ, ಇದೇ ತಾಲೂಕಿನ ಮಾವಲಿ ಗ್ರಾಮದಲ್ಲಿ ಸಾಗರದ 
ಆನಂದಪುರಂ ಮತ್ತು ಆವಿನಹಳ್ಳಿಯ ದೀವರ ಹರಿವು ಪ್ರದೇಶದಲ್ಲಿ. ಈ ಕಾಲಕ್ಕೆ ಸೇರಿದ ಮಣ್ಣಿನ ಕೋಟೆಗಳ 
ಅವಶೇಷಗಳು ಕಂಡುಬರುತವೆ. ಅನುಬಂಧ ೨ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪಿಗೆ ಒಳಪಟ್ಟ 
ಶಾಸನೋಕ್ತಕೋಟೆಗಳ ಪಟ್ಟಿಯನ್ನು ನೀಡಲಾಗಿದೆ. 
ಹ. ೧೦. ೨ ವೀರಗಲ್ಲು ಶಿಲ್ಪಗಳಲ್ಲಿ ಕೋಟೆಗಳ ಚಿತ್ರಣ : 

ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಕೋಟೆಗಳ ಚಿತ್ರಣ ಕಡಿಮೆಯೆಂದು ಹೇಳಬಹುದು. ಅಧ್ಯಯನದಪ್ರಾದೇಶಿಕ 
ಮತ್ತುಕಾಲದ ವ್ಯಾಪಿಯಲ್ಲಿ ಕೆಲವು ವೀರಗಲ್ಲು ಶಾಸನ ಶಿಲ್ಲಗಳಲ್ಲಿ ಕೋಟೆಗಳ ಕೆತನೆ ಕಂಡು ಬರುತ್ತದೆ. ಅವುಗಳು 
ಕೋಟೆಯ ಚಿತ್ರವನ್ನು ಸಂಪೂರ್ಣವಾಗಿ ನೀಡುವುದಿಲ್ಲ. ಶಾಸನ ಪಠ್ಯಗಳಲ್ಲಿ ಕೂಡಾ ಕೋಟೆಯ ವಿವರಣೆ ಮತ್ತು 
ಕೋಟೆಕಾಳಗದ ವಿಧಾನದ ವಿವರಣೆಯು ಕೂಡಾ ಅತ್ಯಲ್ಲವಾಗಿದೆ. 

ಶಿಕಾರಿಪುರ ತಾಲ್ಲೂಕಿನ ಬಂದಳಿಕೆಯ ಎರಡು ವೀರಗಲ್ಲು ಶಿಲ್ಪಗಳಲ್ಲಿ ಹಾಗೂ ಸೊರಬ ತಾಲೂಕಿನ 
ಕೋಟಿಪುರದ ಒಂದು ವೀರಗಲ್ಲು ಶಿಲ್ಪದಲ್ಲಿ ಅವುಗಳ ಕೆಳಭಾಗದಲ್ಲಿ ಕೋಟೆಯ ಪ್ರಾತಿನಿಧಿಕವಾಗಿ ತೆನೆಗಳ 
ಸಾಲುಗಳನ್ನು ತೋರಿಸಲಾಗಿದೆ. ಹಾನಗಲ್‌ನ ವೀರಗಲ್ಲೊಂದರಲ್ಲಿ ಯುದ್ಧದ ವಿವರಣೆಯನ್ನು ನೀಡುವ ಮೂರನೇ 
ಹಂತದ ದೃಶ್ಯಪಟ್ಟಿಕೆಯಲ್ಲಿ ಕೋಟೆಯ ತೆನೆಗಳ ಸಾಲನ್ನು, ಅದರ ಹಿಂದೆ ಭರ್ಜಿ ಮತ್ತು ಗುರಾಣಿ ಯನ್ನು ಹಿಡಿದ 
ಸೈನಿಕರ ಸಾಲನ್ನು ಚಿತ್ರಿಸಲಾಗಿದೆ. ಹೊರಗಿನಿಂದ ದಾಳಿಮಾಡುವವರ ಮೇಲೆ ಪ್ರತಿ ದಾಳಿ ಮಾಡಲು ಆ ಸೈನಿಕರು 
ಸಜ್ಜಾಗಿರುವಂತಿದೆ. ಮಧ್ಯಭಾಗದಲ್ಲಿ ಧ್ವಜವೊಂದು ಹಾರಾಡುತಿರುವುದು ಕಂಡು ಬರುತದೆ. ಕೋಟಿಯ ಮೇಲ್ಭಾಗದಲ್ಲಿ 
ಧ್ವಜವನ್ನು ಹಾರಿಸಲಾಗುತಿತ್ಲೆಂಬುದು ಮತ್ತು ತೆನೆಗಳ ಹಿಂಭಾಗದಲ್ಲಿ ರಕ್ಷಣೆ ಪಡೆದು ದಾಳಿಕಾರರ ಮೇಲೆ ಪ್ರತಿ 


ದಾಳಿ ನಡೆಸುತ್ತಿದ್ದುದು ಇದರಿಂದ ಸ್ಥಷ್ಟವಾಗುತದೆ (ಛಾಯಾ ಚಿತ್ರ ಸಂಖ್ಯೆ - ೧೫). 


೧೧೧ 


ಹಿರೇಕೇರೂರಿನ ಕಛವಿ ಗ್ರಾಮದಲ್ಲಿನ ಎರಡು ವೀರಗಲ್ಲುಗಳಲ್ಲಿ ಕೋಟೆಯ ಒಂದು ಪಾರ್ಶ್ವದ ದೃಶ್ಯವು 
ಕಂಡು ಬರುತದೆ. ಅದರಲ್ಲಿ ಕೋಟಿಯ ಮೇಲಿರುವ ಓರ್ವನು ಕಹಳೆ ಊದುತಿದ್ದಾನೆ. ಬಹುಶಃ ಆತನು ವೈರಿಗಳ 
ದಾಳಿಯ ಎಚ್ಚರಿಕೆ ನೀಡುತ್ತಿರುವ ಕಾವಲುಗಾರನಿರಬೇಕು. ಇದು ಕೋಟೆಯ ರಕ್ಷಣೆಗೆ ಅಂದಿನ ದಿನಗಳಲ್ಲಿ 
ಮಾಡಿಕೊಳ್ಳಲಾದ ವ್ಯವಸ್ಥೆಯನ್ನು ಸೂಚಿಸುತದೆ (ಛಾಯಾ ಚಿತ್ರ ಸಂಖ್ಯೆ-೧೬). ಶಿಕಾರಿಪುರದ ಬಳ್ಳಿಗಾವೆಯ 
ವೀರಗಲ್ಲೊಂದರಲ್ಲಿ ಹೋರಾಟ ಮಾಡುತ್ತಿರುವವರ ಎರಡು ಪಕ್ಷಗಳ ನಡುವೆ ಕೋಟೆಯನ್ನು ತೋರಿಸಲಾಗಿದೆ. 
ಕೋಟೆಯನ್ನು ರಕ್ಷಿಸುತಿರುವವರ ಮತ್ತುಆಕ್ರ ಮಣಕಾರರ ನಡುವಿನ ಹೋರಾಟವಿದಾಗಿದೆ. 

ಹಾನಗಲ್‌ನ ಮತೊಂದು ವೀರಗಲ್ಲಿನಲ್ಲಿ ಕೋಟಿಯ ಒಂದು ಭಾಗದ ಚಿತ್ರಣವಿದೆ. ಎತರವಾದ ಗೋಡೆಯ 
ಮೇಲೆ ದೊಡ್ಡದಾದ ತೆನೆಗಳನ್ನು ಕೆತಲಾಗಿದೆ. ಕೋಟೆಯ ಗೋಡೆಯ ಎತರ ಮತ್ತು ತೆನೆಗಳನ್ನು ನೋಡಿದರೆ ಶಿಲ್ಲಿಯು 
ಒಂದು ಬೃಹತ್‌ ಕೋಟೆಯು ಚಿತ್ರಣ ನೀಡಲು ಪ್ರಯತ್ನಿಸಿರುವುದು ಸ್ಪಷ್ಟ ವಾಗುತದೆ. ಇದರಲ್ಲಿ ಯುದ್ಧವು 
ಕೋಟೆಯ ಹೊರಭಾಗದಲ್ಲಿ ಬಿರುಸಿನಿಂದ ನಡೆಯುತಿರುವುದನ್ನು ನೋಡಬಹುದು. ಇದರಲ್ಲಿ ಅಶ್ವದಳವೇ 
ಪ್ರಧಾನವಾಗಿದೆ ( ಛಾಯಾ ಚಿತ್ರ ಸಂಖ್ಯೆ-೧೭) . 

ಶಿವಮೊಗ್ಗದ ಕೋಟೆ ಪೋಲೀಸ್‌ ಠಾಣೆಯು ಮುಂಭಾಗದಲ್ಲಿ ನಿಲ್ಲಿಸಿರುವ ವೀರಗಲ್ಲು ಶಿಲದಲ್ಲಿ 
ಕೋಟೆಕಾಳಗದ ಚಿತ್ರಣವು ವಿವರವಾಗಿದೆ ( ಛಾಯಾ ಚಿತ್ರ ಸಂಖ್ಯೆ -೧೮). ಇದು ಮಧ್ಯಕಾಲೀನ ಕೋಟೆಯ ಮೇಲಿನ 
ದಾಳಿಯ ವಿಧಾನದ ಬಗ್ಗೆ ಒಂದು ಚಿತ್ರ ನೀಡುತದೆ. ಇಲ್ಲಿಶಿಲ್ಲಿಯು ಕೋಟೆಯನ್ನು ಮೇಲ್ಭಾಗದಿಂದ (ಪಕ್ಸಿ ನೋಟ) 
ಕಾಣುವ ರೀತಿಯಲ್ಲಿ ಕೆತಿದ್ದಾನೆ. ಇದರಲ್ಲಿ ದಾಳಿಕಾರರು ಕೋಟೆಗೆ ಮೂರು ದಿಕ್ಕುಗಳಲ್ಲಿ ಮುತಿಗೆ ಹಾಕಿದ್ದಾರೆ. 
ಮಧ್ಯದಲ್ಲಿರುವಸೈೆನಿಕರ ದಂಡು ಕೋಟೆಯ ಮುಂದಿನ ದ್ವಾರದ ಬಳಿ ಒಳನುಗ್ಗಲು ಯತ್ನಿಸುತ್ತಿದ್ದಾರೆ. ಕೋಟೆಯ ರಕ್ಷಕರು. 
ದೊಡ್ಡ ಭರ್ಟಿ ಮತ್ತು ಬಿಲ್ಲು- ಬಾಣವನ್ನು ಹಿಡಿದು ಅವರನ್ನು ತಡೆಯುತ್ತಿರುವುದು ಕಂಡು ಬರುತ್ತದೆ. ಎರಡು 
ಪಾರ್ಶ್ವಗಳಲ್ಲಿ ಒಂದಿಬ್ಬರು ಕೋಟಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಹಿಂದೆ ಸೈನಿಕರ ಸಾಲಿದೆ. 
ಕೋಟೆ ಹತುತ್ರಿರುವವರನ್ನು ಉದ್ದವಾದ ಭರ್ಚಿಯಿಂದ ತಳ್ಳುತ್ತಿರುವುದು, ಅವರ ಮೇಲೆ ದೊಡ್ಡಕಲ್ಲು ಎತಿಹಾಕಲು 
ಸಿದ್ದರಾಗಿರುವುದನ್ನು ಹಾಗೂ ಬಾಣಗಳಿಂದ ದಾಳಿ ಮಾಡುತಿರುವುದನ್ನು ಇದರಲ್ಲಿ ನೋಡಬಹುದಾಗಿದೆ. ಕೋಟೆಯ 
ಆಕ್ರಮಣದ ವೇಳೆಗೆ ಗಾಯ ಗೊಂಡವರನ್ನು ಕರೆದೊಯ್ಯಲು ಖಾಲಿ ಪಲ್ಲಕ್ಸಿಯನ್ನು ಹೊತ್ತು ತರುತಿರುವುದನ್ನು 
ಚಿತ್ರಿಸಲಾಗಿದೆ. ಈ ವೀರಗಲ್ಲುಶಿಲ್ಲದ ಎರಡನೇ ಪಟ್ಟಿಕೆಯ ದೃಶ್ಯದಲ್ಲಿ ಧಾಳಿಗೆ ಹೊರಟಿರುವ ಸೈನ್ಯದ ಪ್ರಯಾಣದ 
ಚಿತ್ರವಿದೆ. ಎರಡು ಸಾಲುಗಳಲ್ಲಿ ಕತಿ-ಗುರಾಣಿ ಹೊಂದಿದ ಕಾಲಾಳುಗಳು ಅವರ ಹಿಂದೆ ಒಂದುಸಾಲಿನಲ್ಲಿ ಪಲ್ಲಕ್ಷಿಯಲ್ಲಿ 
ಪ್ರಯಾಣಿಸುತ್ತಿರುವ ವೀರನು, ಮತೊಂದು ಸಾಲಿನಲ್ಲಿ ಕುದುರೆಯಾಳುಗಳು ಬರುತಿದ್ದಾರೆ. ಇವರ ಹಿಂದೆ ಅಶ್ವದಳ 


೧೧೨ 


ಮತ್ತು ಒಂಟೆಯಲ್ಲಿ ಬರುವವರ ಚಿತ್ರವಿದೆ. ಒಂಟೆಯ ಮೇಲೆ ಬರುತಿರುವವನು ರಣಭೇರಿಯನ್ನು ಬಾರಿಸುತಿರುವನು. ೬ 
ಈ ವೀರಗಲ್ಲು ಶಿಲ್ಪವು ಬಹುಶಃ ಹೊಯ್ಮಳರ ಅಥವಾ ಯಾದವರ ದಾಳಿಯನ್ನು ಕುರಿತದ್ದಾಗಿದೆ. 

ಬಂದಣಿಕೆಯ ವೀರಗಲ್ಲು ಶಿಲವೊಂದರಲ್ಲಿ ಕೋಟೆಯ ಮೇಲಿನ ಅಟ್ಟಣೆಯಲ್ಲೆ ನಿಂತುಕೊಂಡು ಬಾಣ 
ಬಿಡುಶಿರುವ ಇಬ್ಬರು ಸೈನಿಕರ ಚಿತ್ರಣವಿದೆ ( ಛಾಯ ಚಿತ್ರ ಸಂಖ್ಯೆ-೩೨). ಇದು ಕೋಟಿಯ ಮೇಲೆ ದಾಳಿಕಾರರ 
ವಿರುದ್ದ ಪ್ರತಿ ದಾಳಿಯನ್ನು ನಡೆಸಲು ಇಂತಹ ಅಟ್ಟಳೆಗಳು ಇದ್ದುದನ್ನು ತೋರಿಸುತುದೆ. ವೀರಗಲ್ಲು ಶಿಲ್ಪಗಳನ್ನು 
ಗಮನಿಸಿದಾಗ ಮಧ್ಯಕಾಲೀನದಲ್ಲಿ ಕೋಟಿಯ ತೆನೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿರುವುದು ಸ್ಪಷ್ನವಾಗುತದೆ. 
“ತೆನೆಗಳು? ಕೋಟೆಯ ರಕ್ಷಣ ಕಾರರಿಗೆ ರಕ್ಷಿತ ನೆಲೆಗಳಾಗಿದ್ದವು ಅವುಗಳೆ ಹಿಂಭಾಗದಲ್ಲಿ ನಿಂತು ದಾಳಿಕಾರರ ಮೇಲೆ 
ಆಕ್ರಮಣ ನಡೆಸಲು ಅನುಕೂಲಕರವಾಗಿದ್ದವು. ಹಾಗೆಯೇ ಕೋಟೆಗೆ ಲಗ್ಗೆ ಹಾಕುವವರಿಗೂ “ತೆನೆಗಳು ” 
ಸಾಧನವಾಗಿದ್ದವು ಈ ಹಿನ್ನಲೆಯಲ್ಲಿ ಅವುಗಳಿಗೆ ಪ್ರಾಧಾನ್ಯತೆ ನೀಡಿರಬೇಕು. ಹಾನಗಲ್‌ನ ವೀರಗಲ್ಲು ಶಿಲ್ಲಪೊಂದು 
ಕೋಟಿ ಕಾಳಗದಲ್ಲಿ ಅನೆಗಳ ಬಳಕೆಯನ್ನು ಸ್ಪಷ್ಟಪಡಿಸಿದೆ. | 
೩.೧೦.೩ ಕೋಟೆಕಾಳೆಗದ ಸ್ಪರೂಪ: 

ಮಧ್ಯಕಾಲೀನ ಕರ್ನಾಟಕದ ಕೋಟೆ ಕಾಳಗದ ಸ್ವರೂಪವನ್ನು ಸಮಕಾಲೀನ ಸಾಹಿತ್ಯ ಕೃತಿಗಳಲ್ಲಿ 
ಚಿತ್ರಿಸಿರುವಂತೆ, ಈಗಾಗಲೇ ಶ್ರೀಯುತ ಬೆಟಗೇರಿ ಕೃಷ್ಣಶರ್ಮರು, ಡಾ. ಎಂ. ಚಿದಾನಂದ ಮೂರ್ತಿ ಹಾಗೂ 
ಡಾ: ಎಚ್‌. ಜಿ. ಶ್ರೀಧರ್‌ರವರು ವಿಶ್ಲೇಷಿಸಿದ್ದಾರೆ. ವೀರಗಲ್ಲು ಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿ ವ್ಯಕವಾಗಿರುವ ಅಂಶಗಳನ್ನು 
ಡಾ. ಆರ್‌. ಶೇಷ ಶಾಸ್ತ್ರಿಯವರು ವಿಶೇಷಿಸಿದ್ದಾರೆ. ಹೀಗಾಗಿ ಇಲ್ಲಿ ಆಧ್ಯ್ಧಯನದ ಭೌಗೋಳಿಕ ಮತ್ತುಕಾಲ ವ್ಯಾಪಿಯ 
ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳನ್ನಾಧರಿಸಿ ಸಂಕ್ಷಿಪ್ತ ವಿವರಣೆಯೊಂದನ್ನು ಮಾತ್ರ ನೀಡಿದೆ. ಶಾಸನಗಳನ್ನು 
ಗಮನಿಸಿದಾಗ ಪ್ರಧಾನ ಕೋಟೆಗಳ ಮೇಲೆ ಸಂಘಟಿತದಾಳಿಗಳು ನಡೆದಿರುವುದು ಕಂಡುಬರುತದೆ. ಕ್ರಿ. ಶ. ೧೦೭೧ 
ರಲ್ಲಿ ಕಲ್ಯಾಣಿ ಚಾಲುಕ್ಕರ ಎರಡನೇ ಸೋಮೇಶ್ವರನ ದಂಡ ನಾಯಕನಾದ ಉದಯಾದಿತ್ಯನು ಬನವಾಸಿಯ ಕೋಟಿಗೆ ೪ 


ದಾಳಿಮಾಡುವಾಗ ಹನ್ನೆರಡು ಸಾಮಂತರ ಬಲವನ್ನು ಸೇರಿಸಿಕೊಂಡು ದಾಳಿಮಾಡಿದ್ದನು."”” 


ಕ್ರಿ.ಶ೧೧೫೯-೧೧೬೩ರ ನಡುವೆ. ಬಿಜ್ಜಳನು ಗುತ್ತಿಯ ಮೇಲಿನ ದಾಳಿಗೆ ತನ್ನಸಾಮಂತರು, ಮಾಂಡಲೀಕರನ್ನೊಳಗೊಂಡ ೦ 


ಸೈನ್ಯವನ್ನು ಕಳುಹಿಸಿದ್ದನು.””” ಕ್ರಿ. ಶ. ೧೨೧೪ ರಲ್ಲಿ ಬಂದಣಿಕೆಯ ಬಮ್ನಿದೇವರಸನು ಉದ್ದರೆಗೆ ದಾಳಿ ಮಾಡುವಾಗ 
ಯಾದವರ ದಂಡನಾಯಕ ದ್ರೋಣಪಾಳನ ನೆರವನ್ನು ಹೊಂದಿದ್ದನು. ್‌ ಕ್ರಿ. ಶ. ೧೨೩೯ ರಲ್ಲಿಯಾದವರ 
ಸೇನೆಯು ಗುತ್ತಿಯ ಮೇಲೆ ದಾಳಿ ಮಾಡಿದಾಗ ಆ ಸೈನ್ಯಲ್ಲಿ ಮೂವತ್ತುಸಾವಿರ ಕುದುರೆಯಾಳುಗಳು ಇದ್ದರು.” 
ವೀರಗಲ್ಲು ಶಿಲ್ಪಗಳಲ್ಲಿ ನೀಡಲಾದ ಹಾನಗಲ್‌ ಕೋಟೆಯ ಮೇಲಿನ ದಾಳಿಯ ಚಿತ್ರಣವನ್ನುಗಮನಿಸಿದರೆ, ಅಧ್ಯಯನದ 


ಪ್ರಾದೇಶಿಕ ವ್ಯಾಪಿಯಲ್ಲಿ ಬನವಾಸಿ, ಗುತ್ತಿ ಹಾನಗಲ್‌ ಕೋಟೆಗಳು ಹೆಚ್ಚುಬಲಯುತ ವಾಗಿದ್ದುದು ಸಷ್ಟವಾಗುತದೆ. 


೧೧೩ 


ಕೋಟೆಯನ್ನು ಮುತಿಗೆ ಹಾಕುವುದು ಅಥವಾ ದಾಳಿಮಾಡುವುದನ್ನು ವೀರಗಲ್ಲು ಶಾಸನಗಳಲ್ಲಿ “ಲಗ್ಗೆ 
ಹಾಕುವುದು” ಎಂದು ಉಲ್ಲೇಖಿಸಲಾಗಿದೆ." ಕೋಟೆಯನ್ನು ಮೂರು ದಿಕ್ಕುಗಳಲ್ಲೂ ಮುತ್ತಿಗೆ ಹಾಕುವುದು 
ಕೋಟೆಕಾಳಗದ ತಂತ್ರವಾಗಿದ್ದಿತು. ಕೊಡಕಣಿಯ ದುರ್ಗವನ್ನು ಮೂರು ಸುತಾಗಿ ಕಾವದೇವನ ಪ್ರಧಾನ 
ಕಲ್ಲವೆರ್ಗಡೆಯು ಮುತಿದ ನೆಂದು," ಕುಪಟೂರ ಗ್ರಾಮವನ್ನು ಸ್ವಾಮಿದಂಡನಾಥನೆಂಬುವವನು “ ಮೂವಳಸಾಗಿ 
ಮುತ್ತಿಯಿರಿದು”"*” ಹಾಗೂ ಪೆರ್ಮಾಡಿ ಸಾಂತರನು “ ಕೋಟೆಯಂ ಪರಿಮುತ್ತಮುತ್ತಿ”””" ಎಂದು ಕೋಟೆಯ 
ಮುತ್ತಿಗೆಯ ಸ್ವರೂಪವನ್ನು ವೀರಗಲ್ಲು ಶಾಸನ ಪಠ್ಯಗಳು ವರ್ಣಿಸಿವೆ. ಮೂರು ಕಡೆಯಿಂದ ಮುತುವುದರಿಂದ ಕೋಟೆಗೆ 
ಹೊರಗಿನ ಸಂಪರ್ಕ ಮತ್ತು ಸಹಾಯ ಬರದಂತೆ ತಡೆಯಬಹುದು. ಅಲ್ಲದೆ ಆಂದಿನ ಕೋಟೆಗಳು ಹೆಚ್ಚಾಗಿ ಕೆರೆ ಮತ್ತು 
ನದಿ ದಡಗಳ ಮೇಲೆ ನಿರ್ದಾಣ, ವಾಗುತ್ತಿದ್ದುದರಿಂದ ನಾಲ್ಕು ದಿಕ್ಕಿನಲ್ಲಿ ಆಕ್ರಮಣವು ಸಾಧ್ಯವಾಗದಿರುವುದು. ಇದಕ್ಕೆ 
ಕಾರಣವಿರಬಹುದು. ಮೂರು ಕಡೆಯಿಂದ ಕೋಟೆಯನ್ನು ಅಕ್ರಮಿಸಿರುವ ಶಿಲ್ಪ ವಿವರಣೆಯು ಈ ಗಾಗಲೇ ಹೇಳಿದಂತೆ 


4 


ಶಿವಮೊಗ್ಗದ ಕೋಟೆ ಪೊಲೀಸ್‌ ಠಾಣೆಯ ಮುಂಭಾಗದ ವೀರಗಲ್ಲು ಶಿಲ್ಪದಲ್ಲಿ ಕಂಡುಬರುತ್ತದೆ, ಮೂರು ಕಡೆಯಿಂದ ಸಾಮ್ಯ 
ಸಾಗಿ ಮುತಿಗೆ ಹಾಕುವ ವರ್ಣನೆ ಯು ಅನಂತನಾಥಪುರಾಣ ಮತ್ತು ವಡ್ಡಾರಾಧನೆಯ ಕಥಾ ವಿವರಣೆಯಲ್ಲಿಯೂ pe 
ಕಂಡುಬರುತ್ತದೆ.” 

ಕೋಟೆಯ ಮುಂದಿನ ಬಾಗಿಲ ಬಳಿ ಒಂದು ಪಡೆಯು, ಪಾರ್ಶ್ವಗಳಲ್ಲಿ ಒಂದೊಂದು ಪಡೆಗಳು 
ದಾಳಿಮಾಡುತ್ತಿದ್ದವು. ಕೋಟೆಯೊಳಗಿನವರ ಆಕ್ರಮಣ ವನ್ನು ತಡೆಯಲು ದೊಡ್ಡ ಗುರಾಣಿಗಳನ್ನು ಹಿಡಿದು ಸೈನಿಕರು 
ಸಾಗುತ್ತಿದ್ದರು. ಪಾರ್ಶ್ವದ ಸೈನಿಕರು ಕೋಟೆಯ ಗೋಡೆಯನ್ನು ಹತ್ತಿ ಕೋಟೆಯೊಳಗೆ ಪ್ರವೇಶ ಮಾಡುತಿದ್ದರು. 
“ಹರಿಯಣನೆಂಬ ವೀರನು ಉದರೆಯ ಕೋಟಿಯ ಸರಿಗೆ ಹತ್ತಿ ಕೋಟೆಯೊಳಗೆ ಬಿದ್ದು” ಹಲವರನ್ನು ಕೊಂದು 
ವೀರತನವನ್ನು ಮೆರೆದನೆಂದು ಶಿಕಾರಿಪುರ ತಾಲೂಕಿನ ವೀರಗಲ್ಲುಶಾಸನವೊಂದರಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ kd 
ಬಾಗಿಲಿನ ಬಳಿ ಆಕ್ರಮಣ ಮಾಡಿದವರು ಕೋಟೆಯ ಬಾಗಿಲನ್ನು ಮುರಿದು ಒಳನುಗುತ್ರಿದ್ದರು “ ಸೇತುವಿನಕಟಾರವ೦ 
ಮುರಿದು ಅವರ ಧ(ಭ) ಟರ ಮೇಗೆತಾಗಿ ,” “ಕೋದೂರ ದುರ್ಗ ಮಂ ಮುರಿದೊಳ ಬಿರ್ದು ಕೊಂಬಲ್ಲಿ” ಇ 
ಎಂಬ ಶಾಸನ ಉಲ್ಲೇಖಗಳು "ನ ಇಂತಹ ದಾಳಿಕ್ರಮವನ್ನು ವಿವರಿಸುತ್ತವೆ. 

ಕೋಟೆಯ ಮೇಲಿನ ಆಕ್ರಮಣವು ಸುಲಭವಾಗಿರುತ್ತಿರಲಿಲ್ಲ. ಆಳವಾದ ಕಂದಕಗಳನ್ನು ದಾಟಿ, ಅದರಲ್ಲಿನ 
ಜಲಚಿರಗಳು ಮತ್ತು ಮುಳ್ಳುಗಳಿಂದ ರಕ್ಷಿಸಿಕೊಂಡು ಗೋಡೆ ಹತ್ತುವವರ ಮೇಲೆ ಕೋಟೆಯೊಳಗಿನವರು ವಿವಿಧ ಅಸ್ತ್ರ 
ಪ್ರಯೋಗಿಸುತಿದರು, ಕೋಟೆಯ ತೆನೆಗಳ ಹಿಂದಿನಿಂದ, ಅಟ್ಟಣಿಗೆಯ ಮೇಲಿನಿಂದ, ಬಾಣ ಮತ್ತು ಕಲ್ಲುಗಳೆ ಮೂಲಕ 
ದಾಳಿ ಮಾಡುತ್ತಿದ್ದರು. “ ಅಸಿಮುಪಳ ಕಣೆಯ ಕೊಂತ ಮಸೆದಸರಲು” ಗಳಿಂದ ದಾಳಿಮಾಡುತಿದ್ದರೆಂದು ಶಾಸನ ಪಠ್ಯ 


ವೊಂದರಲ್ಲಿದೆ.” ಇಂತಹ ದಾಳಿಗೆ ಬಲಿಯಾದ ಆಕ್ರಮಣಕಾರರು ಗೋಡೆಯಿಂದ ಬಿದ್ದರೆ ಕಂದಕಕ್ಕೆ 


೧೧೪ 


ಬೀಳಬೇಕಾಗಿತ್ತು ಹೆಚ್ಚಿನ ಕೋಟೆಗಳಲ್ಲಿ ಕಂದಕ ಮತ್ತು ಗೋಡೆಯನೆಡುವೆ ಅಂತರವಿಲ್ಲ, ಇಂತಹ ತೊಂದರೆಗಳನ್ನೆಲ್ಲ 
ಎದುರಿಸಿ ಸೈನಿಕರು ಕೋಟೆಯೊಳಗೆ ಪ್ರವೇಶ ಮಾಡುತಿದ್ದರು. ವಿಷ್ಣುವರ್ಧನನು ಹಾನುಗಲ್‌ ಕೋಟೆಯ ಮೇಲೆ 
ದಾಳಿಮಾಡಿದಾಗ ಲೆಂಕರಾಯನೆಂಬ ವೀರನು ಕೋಟೆಯೇರಿ, Ee SNS 
ಹಲವು ವೈರಿ ಸೈನಿಕರನ್ನು ಕೊಂದುದನ್ನು ಬೇಲೂರಿನ ಶಾಸನವೊಂದು ವರ್ಣಿಸಿದೆ.” 

ಕೆಲವೊಮ್ಮೆ ಕೋಟೆಯ ಒಳೆಗಿರುವವರು ತಾವಾಗಿಯೇ ಹೊರಬಂದು ಯುದ್ದ ಮಾಡುವಂತೆ, ಕೋಟೆಯನ್ನು 
ತೆರವುಗೊಳಿಸುವಂತೆ ಉಪಾಯಗಳನ್ನು ಮಾಡುತಿದ್ದರೆಂದು ಹೇಳಲಾಗಿದೆ. ಗಿಣ್ಣಲಗುಂಡಿಯ ಕೋಟಿಯನ್ನು ಹೊಯಳ 
ಮಾಂಡಲೀಕನು ಆಕ್ರಮಿಸಿದಾಗ ಆತನನ್ನು ಉಪಾಯದಿಂದ ಹೊರ ಹಾಕಲಾಯಿತೆಂದು ವೀರಗಲ್ಲು ಶಾಸನಗಳಲ್ಲಿ 
ಉಲ್ಲೇಖಿಸಲಾಗಿದೆ.” ಆದರೆ ಅಂತಹ ಉಪಾಯ ಯಾವುದೆಂಬ ಸ್ಥಷ್ಟವವರಣೆಯಿಲ್ಲ. 


ಮತೊಂದು ಗಮನಾರ್ಹ ಅಂಶವೆಂದರೆ, ಸಮಕಾಲೀನ ಕನ್ನಡಕಾವ್ಯಗಳಲ್ಲಿ ಕೋಟೆ ಕಾಳಗದ ಸಂದರ್ಭದಲ್ಲಿ 


SS * 


ವಿವರಿಸಿರುವ ಕಾಯ್ದೆಣ್ಣೆ, ಬಿಸಿಮರಳು, ಅರಗು ಸಾಸಿವೆ ಗದಡು (ಕೆಟ್ಟ ವಾಸನೆಯ ಪದಾರ್ಥ) ಸುಣ್ಣ ಬಿಸಿ ಅಂಬಲಿ 
ಮೊದಲಾದವುಗಳ ಬಳಕೆ ಕುರಿತು ವೀರಗಲ್ಲು ಶಾಸನಗಳಲ್ಲಿ ಉಲ್ಲೇಖವಿರದಿರುವುದು. ವೀರಗಲ್ಲು ಶಾಸನ ಪಠ್ಯ 
ಮತ್ತು ಶಿಲ್ಪಗಳು ಕೋಟೆಕಾಳಗದ ಸಂದರ್ಭದಲ್ಲಿ ಉಲ್ಲೇಖಿಸಿರುವ ಆಯುಧಗಳೆಂದರೆ ಬಾಣ, ಕಣೆಯ, ಕೊಂತ, 
ಕಡಿತಲೆ, ಸಬಳ ಮತ್ತು ಕಲ್ಲು. ಹೀಗಾಗಿ ಕಾವ್ಯಗಳಲ್ಲಿ ಹೇಳಲಾದ ವಸುಗಳನ್ನು ಶಾಸನಕಾರರು ಮತ್ತು ಶಿಲ್ಲಕಾರರು 
ನಿರ್ಲಕ್ಸಿಪಿದ್ದಾರೆಯೇ ಅಥವಾ ಅವುಗಳ ಬಳಕೆಯು ಜನಪ್ರಿಯವಾಗಿರಲ್ಲಿಲ್ಲವೇ ಎಂಬ ಸಂದೇಹಗಳು ಉಂಟಾಗುತ್ತವೆ. 
ಅಲ್ಲದೆ ಕೋಟೆಕಾಳೆಗದ ಈ ಸಾಮಗ್ರಿ ಗಳೆ ಉಲ್ಲೇಖವು ವೀರಗಲ್ಲು ಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿಕಂಡುಬರುವುದಿಲ್ಲ. 
೩.೧೧ ವೈದ್ಯಕೀಯ ಸೌಲಭ್ಯ : 

ಯುದ್ಧರಂಗದಲ್ಲಿ ಗಾಯಗೊಂಡ ಸೈನಿಕರಿಗೆ ಮತ್ತು ಯುದ್ದ ಪ್ರಾಣಿಗಳಿಗೆ ನೀಡಲಾಗುತ್ತಿದ್ದ ವೈದ್ಯಕೀಯ 
ಸೌಲಭ್ಯ ಕುರಿತು ವೀರಗಲ್ಲುಶಾಸನಗಳಲ್ಲಿವಿವರಣೆಯಿಲ್ಲ ಬಹುಶಃ ಅವುಗಳ ವ್ಯಾಪಿಗೆ ಕ ವಿಷಯ ಬರದಿರುವುದರಿಂದ 
ಗಮನ ನೀಡಲಾಗಿಲ್ಲ ಎನ್ನಬಹುದು. ವೀರಗಲ್ಲು ಶಿಲ್ಪಗಳಲ್ಲಿ ಯುದ್ಧರಂಗದಲ್ಲಿ ತೋರಿಸಲಾದ ಖಾಲಿ ಪಲ್ಲಕ್ಕಿಗಳು 
ಗಾಯಾಳುಗಳನ್ನುಸಾಗಿಸಲು ಬಳಸುತ್ತಿದ್ದಿರಬೇಕು. ಹೊಸನಗರದ ಎಂ. ಗುಡ್ತೆಕೊಪ್ಪದಲ್ಲಿರುವ ವೀರಗಲ್ಲಿನಲ್ಲಿ ಗಾಯಾಳು 


a 


ಓರ್ವನನ್ನು ಕರೆದೊಯ್ಯುತ್ತಿರುವ ಚಿತ್ರಣವಿದೆ. ಇದರಲ್ಲಿ ಗಾಯಾಳುವಿನ ಜುಟ್ಟನ್ನು ಮತ್ತು ತೋಳನ್ನು ಹಿಡಿದು 


ಕರೆದೊಯ್ಯಲಾಗುತಿದೆ. ಗಾಯಾಳು ಹೊಟ್ಟೆಯ ಭಾಗವನ್ನು ಒಂದುಕೈಯಲ್ಲಿ ಹಿಡಿದು ಕೊಂಡು, ಇನ್ನೊಂದು ಕೈಯಲ್ಲಿ 


ಕೋಲೊಂದನ್ನುಹಿಡಿದು ಕೊಂಡಿರುವನು (ಛಾಯಾ ಚಿತ್ರ ಸಂಖ್ಯೆ-೩೧). ಆಯಾ ಪಕ್ಷದವರು ಯುದ್ದರಂಗಕ್ಕೆ ವೈದ್ಯಕೀಯ 
ಸಹಾಯಕರನ್ನು ಕರೆದೊಯ್ಯುತ್ತಿದ್ದಿರಬೇಕು. ರಣವಾದ್ಯಗಾರರು, ಛತ್ರಿ ಮತ್ತುದ್ಧಜಗಳನ್ನು ಹೊತವರನ್ನುಚಿತ್ರಿಸಿರುವಂತೆ 


ಇವರನ್ನು ವೀರಗಲ್ಲು ಶಿಲ್ಪಗಳಲ್ಲಿ ಚಿತ್ರಿಸಿಲ್ಲ ಪಂಪಭಾರತದಲ್ಲಿ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರು ಮತ್ತುಯುದ್ದ ಹೆ 


ಹ 


೧೧೫ 


ನ 


ಗಳಿಗೆ ನೀಡುತಿದ್ದ ಚಿಕಿತ್ಸೆಯು ಚಿತ್ರಣವಿದೆ.” ಗಾಯಗಳಿಗೆ ಹಚ್ಚಲು ಔಷಧ ಲೇಪನಗಳನ್ನು ಕಳುಹಿಸುತಿದ್ದುದನ್ನು 
ಸೈನಿಕರ ಮೈಯಲ್ಲಿ ಚುಚ್ಚಿಕೊಂಡ ಆಯುಧಗಳ ಮೊನೆ ಚೂರುಗಳನ್ನು ಹೊರತೆಗೆಯಲು ಆಯಸ್ಕಾಂತವನ್ನು 
ಬಳಸುತಿದ್ದುದ್ದನ್ನು ಉಲ್ಲೇಖಿಸಲಾಗಿದೆ. ತಲೆಯಂತಹ ಗಟ್ಟಿ ಭಾಗದಲ್ಲಿ ಚುಚ್ಚಿಕೊಂಡ ಬಾಣಗಳನ್ನು ಇಕ್ಕಳದಿಂದ 
ಹೊರತೆಗೆಯಲು ಬಲಿಷ್ಠವಾದ ದಾಂಡಿಗರು ಯತ್ನಿಸುತಿದ್ದುದನ್ನು, ಅಂತಹ ಸಂದರ್ಭದಲ್ಲಿಯೂ ವೀರರು ನೋವನ್ನು 
ಪ್ರಕಟಿಸದೇ ತಮ್ಮಸಾಮರ್ಥ್ಯ ಮೆರೆಯುತಿದ್ದರೆಂದು ಪಂಪನು ವರ್ಣಿಸಿದ್ದಾನೆ. ಇದರಲ್ಲಿಕೆಲಮಟ್ಟನ ಉತ್ಸೇಕ್ಷೆಯಿದ್ದರೂ, ಬೀಡಿ 
ಯುದ್ಧರಂಗದ ವೈದ್ಯಕೀಯ ಸೌಲಭ್ಯಕುರಿತು ಒಂದು ಚಿತ್ರಣವು ದೊರಕುತದೆ. ದೊಡ್ಡ ಪ್ರಮಾಣದ ಯುದ್ಧಗಳ 
ಸಂದರ್ಭದಲ್ಲಿ ಬಿಡಾರಗಳಲ್ಲಿ ಇಂತಹ ಸೌಲಭ್ಯವಿರುತಿತ್ತು ಅಲ್ಲದೆ ಹೋರಾಡಿ ದಣಿದ ಗಾಯಗೊಂಡ ಸೈನಿಕರಿಗೆ 
ಮನೋರಂಜನೆ ನೀಡಲು ಗಾಯಕಿಯರ ಗಾನ ಇತ್ಯಾದಿ ಗಳಿರುತಿದ್ದವು. ಗಾಯಗೊಂಡ ಕುದುರೆ ಮತ್ತು ಆನೆಗಳ 
ಕುರಿತು ಹೆಚ್ಚಿನ ಗಮನ ಹರಿಸಲಾಗುತಿತ್ತು ಆಶ್ವಶಾಸ್ತ್ರ ಮತ್ತು ಗಜಶಾಸ್ತಗಳು ಅಗತ್ಯವಾದ ವೈದ್ಯಕೀಯ ವಿಧಾನವನ್ನು 
ವಿವರಿಸಿವೆ. ಯುದ್ಧದಲ್ಲಿ ಸತ್ತವರ ದೇಹಗಳನ್ನು ನದಿಗೆ ಎಸೆಯುತ್ತಿದ್ದುದನ್ನು ಪಂಪನು ಉಲ್ಲೇಖಿಸಿದ್ದಾನೆ. ದೀರ್ಫ 
ಪ್ರಯಾಣದ ದಾಳಿಗಳ ಸಂದರ್ಭದಲ್ಲಿ ಯುದ್ಧರಂಗದ ಸಮಾಪದಲ್ಲಿಯೇ ಮೃತದೇಹಗಳ ಸಂಸ್ಕಾರ 
ಮಾಡುತಿದ್ದಿರಬೇಕು. ವೀರಗಲ್ಲು ಶಿಲ್ಪಗಳಲ್ಲಿ ಯುದ್ಧರಂಗದಲ್ಲಿ ಬಿದ್ದ ಮೃತದೇಹಗಳೆ, ಕುದುರೆಗಳ ಚಿತ್ರಣಗಳಿವೆ. 
ಇವು ಯುದ್ದರಂಗದಲ್ಲಿನ ಸ್ಥಿತಿಯನ್ನು ತೋರಿಸುತವೆ. ಬಿದ್ದ ಮೃತದೇಹಗಳನ್ನು ತಿನ್ನಲು ಬರುತ್ತಿದ್ದ ನರಿಗಳು ಮತ್ತು 
ರಣಹದ್ದುಗಳನ್ನು ವೀರಗಲ್ಲು ಶಾಸನಗಳು ಉಲ್ಲೇಖಿಸಿವೆ.” ಹ ಬೈರಾಪುರ ಗ್ರಾಮದ ವೀರಗಲ್ಲು ಶಿಲವೊಂದರಲ್ಲಿ ಶ್ರ), 
ನರಿಯೊಂದು ಮೃತದೇಹದ ಕಾಲನ್ನೆಳೆಯುತಿರುವ ಚಿತ್ರಣವಿದೆ. ಮೃತದೇಹಗಳ ಮೇಲೆ ಹೋರಾಡುತಿರುವ ದೃಶ್ಯಗಳು 
ಯುದ್ಧದ ಭಯಾನಕತೆಯನ್ನು ಪ್ರತಿನಿಧಿಸುತವೆ. 
೩. ೧೨ ಯುದ್ದದ ಪರಿಣಾಮ: 

ಯುದ್ದದ ಪರಿಣಾಮಗಳನ್ನು ಕುರಿತು ವೀರಗಲ್ಲು ಶಾಸನಗಳಲ್ಲಿ ಯಾವುದೇ ಮಾಹಿತಿ ದೊರಕುವುದಿಲ್ಲ. 
ಯುದ್ಧವನ್ನೇ ಆದರ್ಶವೆಂದೂ, ಯುದ್ಧದಲ್ಲಿ ಮರಣವನ್ನು ಸ್ವರ್ಗಕ್ಕೆ ಮಾರ್ಗವೆಂದು ಸಾರಲು ರಚಿಸಲ್ಪಟ್ಟ ಇವುಗಳು 
ನೇರವಾಗಿ ಯುದ್ದದ ಪರಿಣಾಮಗಳನ್ನು ವಿವರಿಸುವುದನ್ನು ನೀರೀಕ್ಲಿಸಲಾಗದು. ಅದರಂತೆ ವೀರ ಕಾವ್ಯಗಳು 
ಯುದ್ಧಾನಂತರದ ರಣರಂಗದ ಸ್ಥಿತಿ ಕುರಿತು ವಿವರಿಸುತವೆ ಹೊರತು ಯುದ್ಧಗಳಿಂದ ಯುದ್ಧರಂಗದ ಹೊರಗೆ ಅಗುವ 
ಪರಿಣಾಮವನ್ನು ವಿವರಿಸುವುದಿಲ್ಲ. 

“ಪ್ರಾಚೀನ ಕಾಲದ ಯುದ್ದವು ಯುದ್ದ ಇಲಾಖೆ ಮತ್ತು ಸೈನಿಕ ವರ್ಗದ ಮೇಲೆ ಮಾತ್ರ ಪರಿಣಾಮ 
ಬೀರುತಿತ್ತು ಇಂದಿನಹಾಗೆ ಇಡೀ ಸಮಾಜದ ಮೇಲೆ ಪ್ರಭಾವ ಬೀರುತಿರಲಿಲ್ಲ, ಗೆದ್ದವರು ಹಿಂದಿನ ವ್ಯವಸ್ಥೆಯನ್ನು 


ಮುಂದುವರೆಸುತಿದ್ದರು. ಬಹಳಷ್ಟುಬಾರಿ ಹಳೆಯ ರಾಜರನ್ನೇ ಮುಂದುವರೆಸುತ್ತಿದ್ದರು. ಯುದ್ಧಗಳು ನಿರಂತರವಾದರೂ 


೧೧೬ 


ದುಡುಕಿನಿಂದಾಗಲೀ, ಕ್ರೂರವಾಗಿ ಆಗಲೀ ನಡೆಯುತಿರಲಿಲ್ಲ ಮುಗ್ಗರ ಹತ್ಯೆ ನಡೆಯುತಿರಲಿಲ್ಲ. ಅನೈತಿಕ - 
ಅನ್ಯಾಯದ ಯುದ್ದಗಳನ್ನುತಡೆಯಲಾಗುತಿತ್ತು ಆಗಾಗ್ಗೆ ನಡೆಯುತ್ತಿದ್ದ ಯುದ್ಧಗಳಿಂದ ವಿಚಂಚೆಲವಾಗದೆ ಸಮಾಜವು 
ತನ್ನ ವ್ಯಾಪಾರ, ಕಲೆ, ಮುಂತಾದವುಗಳನ್ನು ಬೆಳೆಸಿಕೊಂಡು ಹೋಗುತಿತ್ತು” ಎಂದು ಅಭಿಪ್ರಾಯ ಪಡಲಾಗಿಡೆ ಪೀಕೆ 
ಭಾರತದಲ್ಲಿ ವಿದೇತಿಯರು ಅನುಸರಿಸಿದ ಯುದ್ಧಕಿಂತ, ಭಾರತದ ಯುದ್ಧ ಕಲೆಯು ದಯಾಪರವಾದುದೆಂಬ 
ಹೋಲಿಕೆಯನ್ನುಮಾಡಲಾಗಿದೆ. ಇಂತಹ ಅಭಿಪ್ರಾಯಗಳನ್ನು ಪ್ರಾಚೀನ ಕಾವ್ಯಗಳಲ್ಲಿ ವಿವರಿಸಲಾದ ಯುದ್ದಗಳನ್ನು 
ಮತ್ತು ಪ್ರಾಚೀನ ಶಾಸ್ತ್ರಕೃತಿಗಳಲ್ಲಿ ಹೇಳಲಾದ ಯುದ್ದದ ನೀತಿನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನೀಡಲಾಗಿದೆ. 
ಯುದ್ದದಂತಹ ಘಟನೆಗಳು ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವುದಿಲ್ಲವೆನ್ನುವುದು ಅವಾಸವವೆನಿಸುತದೆ. 

ಕ್ರಿ.ಶ.೧೦ ನೇ ಶತಮಾನದ ವೇಳೆಗೆ ಯುದ್ಧರಂಗದಲ್ಲಿ ಯುದ್ಧನಿಯಮಗಳನ್ನು ಕಟ್ಟು ನಿಟ್ಲಾಗಿ 
ಅನುಸರಿಸುತಿರಲಿಲ್ಲ ವೆಂಬುದನ್ನು ಈ ಹಿಂದೆ ವಿವರಿಸಲಾಗಿದೆ. ದಾಳಿ ಮಾಡಿದ ಊರುಗಳನ್ನು ಸುಡುವ, ನಾಡುಗಳನ್ನು 
ಲೂಟಿ ಮಾಡುವ ಪರಿಪಾಠವಿದ್ದುದನ್ನು ಶಾಸನಗಳು ಉಲ್ಲೇಖಿಸಿವೆ. ಅಮಾಯಕರಾದ ಸ್ತ್ರೀಯರನ್ನು ಎಳೆದೊಯ್ಯುವುದು ಂ5ಬಜ್ನ 
ಮತ್ತು ಉಡುಗೆ ಕಳಚಿ ಅವಮಾನಿಸುವುದು, ಯುದ್ದದ ತಂತ್ರವಾಗಿ ಬಳಸಿ ಕೊಳ್ಳಲಾಗಿದೆ. ಹೀಗಿರುವಾಗ ಯುದ್ದದ 
ಪರಿಣಾಮಗಳನ್ನು ಯುದ್ದರಂಗಕ್ಕೆ ಮತ್ತು ಸೈನಿಕರಿಗೆ ಮಾತ್ರ ಸೀಮಿತಗೊಳಿಸಲಾಗದು. ಯುದ್ಧವು ಕೀರ್ತಿಯ ವಿಸರಣೆ 
ಉದ್ದೇಶದಿಂದ ಮಾಡಿದಾಗ ಮಾತ್ರ ಗೆದ್ದ ಪ್ರದೇಶದಲ್ಲಿ ಹಳೆಯ ವ್ಯವಸ್ಥೆಮುಂದುವರೆಯುತಿತ್ತು ರಾಜಕೀಯ ಮತ್ತು 
ಆರ್ಥಿಕ ಹಿತಾಸಕಿಗಾಗಿ ಯುದ್ದವನ್ನು ಮಾಡಿದಾಗ ಹಳೆಯದರ ಬದಲಾವಣೆ ಅನಿವಾರ್ಯವಾಗುತಿತ್ತು ಚೋಳರಾಜ್ಯವು 
ಆರ್ಥಿಕ ಮತ್ತುವಾಣಿಜ್ಯ ಹಿತಾಸಕಿಗಾಗಿ ಭಾರತದಿಂದಾಚೆಗೆ ಯುದ್ದಗಳನ್ನು ಕೈಗೊಂಡಿದ್ದಿತು. ಯುದ್ದದ ಪರಿಣಾಮವು 
ಯುದ್ದಗಳು ಯಾರ ನಡುವೆ ನಡೆಯಿತೆಂಬುದನ್ನು ಆಧರಿಸಿರುತವೆ. ನಾಡು-ನಾಡುಗಳ ನಡುವಿನ ಯುದ್ಧಕಿಂತ 
ರಾಜ್ಯ-ರಾಜ್ಯಗಳ ನಡುವಿನ ಯುದ್ದವು ಹೆಚ್ಚುಪರಿಣಾಮವನ್ನು ಬೀರುತ್ತದೆ. 

ಯುದ್ದದ ವೆಚ್ಚಕ್ಕಾಗಿ ಜನರ ಮೇಲೆ ಹೆಚ್ಚನ ತೆರಿಗೆಯನ್ನು ವಿಧಿಸಲಾಗುತಿತ್ತು ಬೀರವಣ, ಆನೆಯಸೇಸೆ, 
ಕುದುರೆಯಸೇಸೆ ಎಂಬ ತೆರಿಗೆಗಳು ಮಧ್ಯಕಾಲೀನದಲ್ಲಿ ಜಾರಿಯಲ್ಲಿದ್ದವು. ಧೀರ್ಪಪ್ರಯಾಣದ ದಾಳಿಯ 


ಸಂದರ್ಭದಲ್ಲಿ ಸೈನ್ಯದ ನಿರ್ವಹಣೆಯನ್ನು ಮಾರ್ಗಮಧ್ಯದ ಗ್ರಾಮಗಳ ಮೇಲೆ ಬಲಾತ್ಕಾರವಾಗಿ ಹೇರಲಾಗುತಿತ್ತು 


ಅವುಗಳನ್ನು ಲೂಟಿ ಮಾಡಲಾಗುತಿತ್ತು ಗೆದ್ದನಂತರ ಗೆದ್ದರಾಜ್ಯದಲ್ಲಿ ತೆರಿಗೆಯನ್ನು ಸಂಗ್ರಹಿಸಲಾಗುತಿತ್ತು. 
ಮಧ್ಯಕಾಲೀನದಲ್ಲಿ ತುರುಗೋಳ್‌ಗಳು ಅಧಿಕವಾಗಿ ನಡೆದಿವೆ. ಅವುಗಳು ಖಂಡಿತವಾಗಿ “ಪೆಶುಪಾಲನಾ 
ವ್ಯವಸ್ಥೆಯ” ಮೇಲೆ ಪ್ರಭಾವ ಬೀರಿರುತ್ತವೆ. ಪಶುಸಂಪತಿನ ಅಪಹರಣದಿಂದಾಗಿ ಅವುಗಳ ರಕ್ಷಣೆಯಲ್ಲಿ ಹೋರಾಡಿ 


ಮೃತರಾದವರನ್ನು ಸುತಿಸುವ, ವೀರ ಸ್ವರ್ಗ ಪಡೆದವರೆಂದು ಸಾರುವ ಪರಿಪಾಠ ಬೆಳೆಯಿತೆಂದರೆ ತುರುಗಳವಿನ 


೧೧೭ 


ಪ್ರಮಾಣವು ಗಮನೀಯ ವಾಗಿದ್ದುದು ಸಷ್ಟವಾಗುತ್ತದೆ. ವೀರಗಲ್ಲು ಶಾಸನ ಶಿಲ್ಲಗಳಲ್ಲಿ ಆಕ್ರಮಣ ಕ್ಕೊಳಗಾದ ಸ್ತೀಯರ a 
ಚಿತ್ರಣವಿದೆ. ಅವುಗಳಲ್ಲಿ ಉಡುಪು ಅಸವ್ಯಸವಾಗಿರುವುದು. ಭೀತಿಗೊಂಡ ಕಣ್ಣುಗಳು , ಆಕ್ರಮಣದ ಶೈಲಿಯನ್ನು 
ಪರಿಣಾಮವನ್ನು ತೋರಿಸುತುದೆ. ದಾಳಿಕಾರರು ಮಗುವನ್ನು ಹೊತ್ತಸ್ಪೀಯರನ್ನು ಬಿಡದೆ ಅಪಹರಿಸಿರುವ ಚಿತ್ರಣವಿದೆ. 
ಯುದ್ಧದ ನೇರ ಮತ್ತು ಮೊದಲ ಪರಿಣಾಮ ಸೈನಿಕರ ಮೇಲೆ ಆಗುತಿತ್ತು ಅಪಾರ ಸಂಖ್ಯೆಯ ಸಾವು- 
ನೋವುಗಳಾಗುತಿದ್ದವು. ಮೃತರ ಪತ್ನಿಯರು ಸತಿಪದ್ಧತಿ ಅನುಸರಿಸಿದ ಉಲ್ಲೇಖಗಳಿವೆ. ಆದರೆ ಮೃತನಾದ ವೀರರನ್ನು 
ಮತ್ತು ಸತಿ ಅನುಸರಿಸಿದ ಆತನ ಪತ್ನಿಯನ್ನು ವೈಭವೀಕರಿಸಿ ಅವರ ಹೆಸರಿನಲ್ಲಿ ಸ್ನಾರಕಗಳನ್ನು ನಿ್ದಿಸಲಾಗಿದೆ. ಹಲವು 
ಮೌಲ್ಯಗಳನ್ನು ಸೃಷ್ಟಿಸಲಾಗಿದೆ ಅಂದಿನ ಯುದ್ದಗಳು ಜನಜೀವನ, ವ್ಯಾಪಾರ, ವಾಣಿಜ್ಯ , ಕಲೆ ಮತ್ತು ಶಿಕ್ಷಣಗಳ 

ಮೇಲೆ ಪರಿಣಾಮ ಬೀರಿದ್ದವು. ಅವುಗಳ ಮಟ್ಟ ದಾಳಿಯ ಉದ್ದೇಶ ಮತ್ತುಸ್ವರೂಪವನ್ನು ಆಧರಿಸಿರುತಿತ್ತು ದೇಶಿ- 

ವೀದೇಶಿ ಎಂಬ ಕಲ್ಪನೆಗಳು ಇಂದಿನಂತೆ ಮಧ್ಯಕಾಲೀನದ ಸಂದರ್ಭದಲ್ಲಿರಲಿಲ್ಲ, ಒಂದು ನಾಡಿಗೆ- ಮತೊಂದು 

ನಾಡಿನವರು. ಒಂದು ರಾಜ್ಯಕ್ಕೆ ಮತ್ತೊಂದು ರಾಜ್ಯದವರು ವಿದೇಶಿಯರೇ ಆಗಿದ್ದರು. 

ಈ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾದ ಯುದ್ಧದ ಸ್ವರೂಪಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನು 
ಗಮನಿಸಿದಾಗ, ಮಧ್ಯಕಾಲೀನ ಕರ್ನಾಟಕದ ಯುದ್ದಗಳನ್ನುಕುರಿತಂತೆ ಕೆಲವು ಪ್ರಮುಖಾಂಶಗಳು ಮ 
ಅವುಗಳೆಂದರೆ : 

೧. ಮಧ್ಯಕಾಲೀನ ಕರ್ನಾಟಕದ ಹೆಚ್ಚಿನ ಯುದ್ದಗಳು ಬಯಲು ಪ್ರದೇಶಗಳಲ್ಲಿ ನಡೆದಿವೆ. ಯುದ್ದದ ಕಾಲವು 
ಯುದ್ಧದಲ್ಲಿ ಭಾಗಿಯಾಗುವ ಸೈನ್ಯದ ಸ್ವರೂಪ ಮತ್ತು ದಾಳಿಮಾಡಬೇಕಾದ ಪ್ರದೇಶವನ್ನು ಮುಖ್ಯವಾಗಿ 
ಆಧರಿಸಿದೆ. 

(5; ಯುದ್ದದ ಪೂರ್ವ ಸಿದ್ಧತೆ ಕುರಿತು ಶಾಸನಗಳಿಂದ ಹೆಚ್ಚಿನ ವಿವರಗಳು ದೊರಕುವುದಿಲ್ಲ, ಸೈನ್ಯದ ಪ್ರಯಾಣ 
ಕುರಿತು ವೀರಗಲ್ಲುಶಿಲ್ಲಗಳು ಸ್ವಲ್ಪಮಟ್ಟಿನ ಚಿತ್ರಣವನ್ನುನೀಡುತ್ತವೆ. ಹೀಗಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ 
ಸಮಕಾಲೀನ ಕನ್ನಡ ಕಾವ್ಯಗಳನ್ನು ಆಶ್ರಯಿಸಬೇಕಾಗುತುದೆ. 

೩. ಯುದ್ದದ ಸಂದರ್ಭದಲ್ಲಿ ವೀರರಿಗೆ ವೀಳ್ಯ ನೀಡುವ ಪದ್ಧತಿಯು ವೀರರನ್ನು ಯುದ್ಧಕ್ಕೆ ಮಾನಸಿಕವಾಗಿ ಸಿದ್ದ 
ಪಡಿಸುವ ಮತ್ತು ಹೋರಾಡುವ ಷರತಿಗೊಳಪಡಿಸುವ ತಂತ್ರವಾಗಿದ್ದಿತು. 

೪, ಯುದ್ದದ ವ್ಯೂಹಗಳಿಗೆ ಸಂಬಂಧಿಸಿದಂತೆ ವೀರಗಲ್ಲು ಶಾಸನ ಪಠ್ಯಗಳಲ್ಲಿ "ಒಡ್ಡು ಮತ್ತು "ವ್ಯೂಹ' ಎಂಬ 
ಪದಗಳ ಉಲ್ಲೇಖವಿದೆ ಹೊರತು ವ್ಯೂಹಗಳ ರಚನೆ ಮತ್ತು ಸ್ವರೂಪ ಕುರಿತು.ವವರಗಳು ದೊರಕುವುದಿಲ್ಲ, 
ಶಾಸನ ಶಿಲ್ಪಗಳಲ್ಲಿ ಕೆಲವು ಮಟ್ಟಿಗೆ ಯುದ್ಧರಂಗದಲ್ಲಿ ಸೇನಾ ರಚನೆಯ ವಿಧಾನ ಕುರಿತು ಚಿತ್ರಣವು 


ದೊರೆಯುತ್ತದೆ. 


೧೧೮ 


೧೧. 


೧೨. 


ಸಮಕಾಲೀನ ಕೃತಿಗಳಲ್ಲಿ ಹೇಳಲಾದ ಯುದ್ಧನಿಯಮಗಳನ್ನು ಯುದ್ದಗಳೆ ಸಂದರ್ಭದಲ್ಲಿ ಅನುಸರಿಸದಿರುವುದು 
ಶಾಸನ ಪಠ್ಯಗಳು ಮತ್ತು ಶಿಲ್ಲಗಳಿಂದ ಸಷ್ಠವಾಗುತದೆ. ಪೆಣ್ಣುಯಲ್‌ ಮತ್ತು ಊರಳಿವು ಸಂದರ್ಭಗಳು 
ಇದಕ್ಕೆ ಸೂಕ್ಷಉದಾಹರಣೆಗಳಾಗಿವೆ. 
ಕೊಟೆ ಕಾಳಗಗಳೆ ಸಂದರ್ಭದಲ್ಲಿ ಉಪಯೋಗಿಸುತಿದ್ದ ಆಯುಧಗಳನ್ನು ಕುರಿತು ವೀರಗಲ್ಲು ಶಾಸನ ಪಠ್ಯ 
ಮತ್ತು ಶಿಲ್ಪಗಳಲ್ಲಿ ಹೆಚ್ಚಿನ ಮಾಹಿತಿಗಳಿಲ್ಲ ಕ್ರಿ.ಶ. ೧೦ರಿಂದ ೧೩ ನೇ ಶತಮಾನದ ಅವಧಿಯ ಕೋಟೆಗಳು 
ಬಹುತೇಕ ಮಣ್ಣಿನ ಕೋಟೆಗಳಾಗಿರುವುದರಿಂದ ಅವುಗಳ ಸಷ್ಟ ಚಿತ್ರಣ ಇಂದು ದೊರಕುವುದಿಲ್ಲ ವೀರಗಲ್ಲು 
ಶಿಲ್ಪಗಳಲ್ಲಿಕಂಡು ಬರುವ ದೃಶ್ಯಗಳಿಂದ ಅಂದಿನ ಕೋಟೆಗಳ ಸ್ವರೂಪವನ್ನು ಊಹಿಸಿಕೊಳ್ಳಬೇಕಾಗುತದೆ. 
ಮಧ್ಯಕಾಲೀನ ಕರ್ನಾಟಕದಲ್ಲಿ ನಡೆದ ನಿರಂತರ ಯುದ್ದಗಳು ಸಮಾಜ ಮತ್ತು ಅರ್ಥವ್ಯವಸ್ಥೆಯ ಮೇಲೆ 
ಗಂಭೀರ ಪೆರಿಣಾಮ ಬೀರಿದ್ದವು ಗೋಮಂಡಲಗಳ ಮತ್ತು ಗ್ರಾಮಗಳ ನಾಶ, ಸ್ತ್ರೀಯರನ್ನು 
ಅಪಮಾನಗೊಳಿಸುವುದು ಮೊದಲಾದವುಗಳು ಸಾಮಾನ್ಯ ಸಂಗತಿಗಳಾಗಿದ್ದವು. 

ಅಡಿಟಿಪಣಿಗಳು 
.ಕ. VI ( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ-೭೩ಿ-ಕ್ರಿ. ಶ. ೧೦೪೮ 
ಎ.ಕ. VIII ಬಿ. ಎಲ್‌. ರೈಸ್‌ ೧೯೦೪) ಸೊ -೬-ಕ್ರಿ.ಶ.೧೧೬೫,ಸಾ೧೧೯ಕ್ರಿ. ಶ. ೧೨೬೧ 
ಅದೇ, - ೧೪೧ ಕ್ರಿ.ಶ ೧೧೨೭ 
ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ. ಎಂ. (ಪ್ರ. ಸಂ) ದ್ವೀತಿಯ ವಿಂಶತಿ - ಶೋಕ ೧೧೬೮ - 
೧೧೭೦ 
ದೀಕ್ಲಿತಾರ್‌ ವಿ. ಆರ್‌. ಆರ್‌. (೧೯೯೯)- “ ವಾರ್‌ ಇನ್‌ ಎಏನ್ಸಿಯೆಂಟ್‌ ಇಂಡಿಯಾ” - ೨೩೬ 
ಅದೇ, 
ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ. ಎಂ. (ಪ್ರ. ಸಂ) ದ್ವೀತಿಯ ವಿಂಶತಿ - ಶ್ಲೋಕ ೧೧೭೨-೧೧೭೮ 
ಎ.ಕೆ. Sk ರೈಸ್‌ ೧೯೦೪) ಸೊ -೧೩೯ ಕ್ರಿ.ಶ.೧೧೭೩ 
ಅದೇ, ಸಾ -೧೪-ಕ್ರಿ.ಶ. ೧೨೪೮ 
ಅದೇ, ಸಾ -೧೮-ಕ್ರಿ.ಶ. ೧೨೭೦ 
ಅದೇ, ಸೊ -೪೬೮-ಕ್ರಿ.ಶ.೧೧೧೨ 


ಕ. ಇ.೪ (ಸಂ)- ಗೋಪಾಲ್‌ ಬಿ. ಆರ್‌ (೧೯೬೯)ಸಂ -೯ ಕ್ರಿ.ಶ.೧೦೭೨ 


೧೧೯ 


೧೩. 


(೧೪. 


೧೫. 


೬, 


೧೭. 


೧೮. 


6 


೨೦. 


೨೧. 


೨೨, 


೨೩. 


೨೪. 


೨೫. 


೨೬ 


೨೭, 


೨೪. 


ಖೀ 


೩೦. 


ಎಕ (ಬಿ. ಎಲ್‌. ರೈಸ್‌ ೧೯೦೪) ಸೊ -೨೫೫-ಕ್ರಿ.ಶ. ೧೧೫೮ 

ಅದೇ, ಸಾ -೧೧೪-ಕ್ರಿ.ಶ.೧೧೬೫ ಮತ್ತು ಸೊ -೫೬೭ಕ್ರಿ.ಶ. ೧೧೬೫ 

ಅದೇ, _ಸಾ -೪೫-ಕ್ರಿ.ಶ. ೧೩೦೧ 

ಅದೇ, ಸೊ-೩೩೬ -ಕ್ರಿ.ಶ. ೧೦೮೧ ಸೊ - ೨೮೯- ಕ್ರಿ.ಶ. ೧೧೩೮, ಮತ್ತು ಸೊ - ೧೭೫ ಹಾಗೂ 
೧೭೬-ಕ್ರಿ.ಶ. ೧೧೫೬ 

ಐ.ಕV11( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ-೭೭ -ಕ್ರಿ.ಶ.೧೧೧೦ ಮತ್ತು ಇಸಿVI॥ ( ಬಿ. ಎಲ್‌. ರೈಸ್‌ 


೧೯೦೪) ಸಾ -೨೮ ೧೧೬೦ 


ಫ್ರೀಫೆ: 
.ಎಲ್‌. ರೈಸ್‌ ೧೯೦೨) ಶಿಕಾ -೧೦೨-ಕ್ರಿ.ಶ.೧೧೬೨, ಎಂ. ಎ. ಆರ್‌- ೧೯೧೪ ೧೫ 
ಪುಟ ೫೧- ಕ್ರಿ.ಶ. ೧೧೬೨ 


ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ. ಎಂ. (ಪ್ರ. ಸಂ )ದ್ವೀತಿಯ ವಿಂಶತಿ - ಶೋಕ ೭೪೫ 


(ಪ್ರ. 
ಕೌಟಿಲ್ಯನ ಅರ್ಥಶಾಸ್ತ್ರ - ಅನುವಾದ - ಕೆ. ಕೃಷ್ಣಭಟ್ಟ -(೨೦೦೦) ಅಧಿಕರಣ - ೯ ಅಧ್ಯಾಯ - ೧ ಪುಟ 
೪೪೫ ೪೪೬ 
ಉಲ್ಲೇಖ- ದೀಕ್ಷಿತಾರ್‌ ವಿ. ಅರ್‌.ಆರ್‌. (೧೯೯೯)- ಪೂರ್ವೋಕ್ತ - ಪುಟ - ೨೩೮ 
ಕೌಟಿಲ್ಗನ್‌ ಅರ್ಥಶಾಸ್ತಪೂರ್ವೋಕ್ತ - ಫಟ -೪೪೭ 
ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವೀತಿಯ ವಿಂಶತಿ - ಶ್ಲೋಕ ೯೨೮-೯೨೯ 
ಐ.ಕ.್ಭ (ಬಿ. ಎಲ್‌. ರೈಸ್‌ ೧೯೦೧) ಬೇ - ೨೦೨ಕ್ರಿ. ಶದ ೧೧೩೮ 
ಜಾರ್ಜ್‌ ಎಂ. ಮೋರೆಸ್‌ (೧೯೯೦)- " ಕದಂಬಹೆಲ' ಪುಟ ೪೫೦- ೪೫೩ . 
ಎ.ಕೆ. VIII (ಬಿ. ಎಲ್‌. ರೈಸ್‌ ೧೯೦೪) ಸೊ - ೫೬೮ -ಕ್ರಿ.ಶ.೧೧೬೨,ಸೊ - ೨೮೭ ಕ್ರಿ.ಶ. ೧೧೬೮, 
ಸೊ-೩೧೯ಕ್ರಿ.ಶ.೧೨೩೯ 
ಐ.ಕ.್ಭV1 ( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೨೧೨ ಕ್ರಿ.ಶ.೧೧೮೨, ಎ.ಕVI1]( ಬಿ. ಎಲ್‌. ರೈಸ್‌ 
೧೯೦೪) ಸೊ -೪೩೯ಕ್ರಿ. ಶ. ೧೧೯೧ ಮತ್ತುಎ.ಕ. V1 ಶಿಕಾ - ೨೪೪ಕ್ರಿ. ಶ. ೧೨೦೩ 
ಕ. ಇ್ಭ (ಸಂ) ಗೋಪಾಲ್‌ ಬಿ. ಆರ್‌. (೧೯೬೯)ಸಂ -೭ಕ್ರಿ.ಶ ೧೦೭೧ 


ಎ.ಕ. VI11( ಬಿ. ಎಲ್‌. ರೈಸ್‌ ೧೯೦೪) ಸಾ -೧೧೪-ಕ್ರಿ.ಶ೧೧೬೬ 


೧೨೦ 


೩೧. 


೫೪. 


ಅದೇ, ಸಾ -೯೬,೯೮, ಕ್ರಿ. ಶ೧೩೦೦ 

ಅದೇ,ಸಾ -೫೮ಕ್ರಿ.ಶ೧೧೪೩ 

ಎ.ಕNI1( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೫೬-ಕ್ರಿ.ಶ೧೧೬ 
ಎ.ಕ. VII] (ಬಿ. ಎಲ್‌. ರೈಸ್‌ ೧೯೦೪) ಸೊ -೧೩೯-ಕ್ರಿ.ಶ೧೧೭೩ 


ಅದೇ,ಸೊ -೫೭-ಕ್ರಿ.ಶ೧೨೧೧ 


ಅದೇ,ಸೊ -೨೫೬-ಕ್ರಿ.ಶ೧೨೧೮ 
ಅದೇ,ಸೊ -೧೧೯-ಕ್ರಿ.ಶ೧೨೫೭ 
ಅದೇ,ಸಾ -೧೪೦-ಕ್ರಿ.ಶ೧೨೬೬ 
ಅದೇ,ಸಾ -೧೦-ಕ್ರಿ.ಶ೧೯೪ ಮತ್ತುಎಂ. ಎ.ಆರ್‌೧೯೩೧ ಸಂ- ೭೩ಕ್ರಿ.ಶ. ೧೦೯೬ 


ಅದೇ,ಸೊ -೨೫೦-ಕ್ರಿ.ಶ೧೨೩೭ 


ಅದೇ, ನಂ - ೧೨.ಕ್ರಿ.ಶ. ೧೨೯೪ 


ಎ.ಕ.V11( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೫೬-ಕ್ರಿ.ಶ೧೧೬೨ಶಿಕಾ - ೧೪೪-ಕ್ರಿ.ಶ೧೧೮೧ 


ಅದೇ, ಶಿಕಾ -೨೪೪-ಕ್ರಿ.ಶ೧೨೦೩ 

ಪಂಪಭಾರತಂ - ಆಶ್ವಾಸ - ೯-ವಚನ೯೫ 

ಐ.ಕ.VI11( ಬಿ. ಎಲ್‌. ರೈಸ್‌ ೧೯೦೪) ಸಾ -೧೧೪-ಕ್ರಿ. ಶ೧೧೬೬ 
ಎ.ಕ.VI1( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೨೪೩-ಕ್ರಿ.ಶ ೧೨೧೪ 
ಎ.ಕ. VII] (ಬಿ.ಎಲ್‌. ರೈಸ್‌ ೧೯೦೪) ಸೊ -೫೬೭-ಕ್ರಿ.ಶ೧೧೬೫ 
ಎ.ಕ.VI1 (ಬಿ.ಎಲ್‌. ರೈಸ್‌ ೧೯೦೨) ಹೊ -೫೪-ಕ್ರಿ.ಶ ೧೨೪೬ 
ಎಂ, ಎ. ಆರ್‌ - ೧೧ರ೯- ಸಂಖ್ಯೆ- ೦ಿ,ಕ್ರಿ .ಶ೧೨೫೪೫೫ 
ಎ.ಕ. VII ( ಬಿ. ಎಲ್‌. ರೈಸ್‌ ೧೯೦೪) ಸಾ -೧೧೦-ಕ್ರಿ.ಶ೧೯೪. 


ಅದೇ, ಸೊ - ೫೨೨ 


ಅದೇ, ಸೊ -೧೩೯-ಕ್ರಿ.ಶ೧೧೭೩ . ಮತ್ತು ಸಾ -೧೧೪ ಕ್ರಿ.ಶ. ೧೧೬೬ 


ಪಂಪ ಭಾರತಂ- ಆಶ್ವಾಸ- ೯ ಪದ್ಯ್ಧ- ೯೫. 


ಅದೇ, - ಆಶ್ವಾಸ - ೧೦ ವಚನ - ೪೪ಪದ್ಯ ೪೫ 


೫೫. 


ಕೌಟಿಲ್ಯನ ಅರ್ಥಶಾಸ್ತ್ರ - ಪೂರ್ವೋಕ್ತ - ಅಧಿಕರಣ ೧೦ ಅಧ್ಯಾಯ ೧ ಪುಟ ೪೭೭-೪೭೮ ಮತ್ತು 


ಅಧ್ಯಾಯ-೫ ಪುಟ -೪೯೦ 

ಆದಿಪುರಾಣಂ - ಆಶ್ವಾಸ ೧೩ ವಚನ Mv 

ಎಕ. VIII ( ಬಿ. ಎಲ್‌. ರೈಸ್‌ ೧೯೦೪)ಸಾ == ತ್ಯ ಶ೧೧೬೬ 
ಅದೇ, ಸೊ -೧೩೯-ಕ್ರಿ.ಶ೧೧೭೩ 

ಅದೇ,ಸೊ -೪-ಕ್ರಿ.ಶ೧೨೧೧ 

ಅದೇ, ನ -೩೩-ಕ್ರಿ.ಶ೧೨೯೦ 


ಅದೇ,ಸಾ -೪೫-ಕಿ.ಶ೧೩೦೧ 


. 
ಐ.ಕ.V11( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೧೦೨-ಕ್ರಿ.ಶ೧೧೬೨ 
ಅದೇ, ಶಿಕಾ -೩೮-ಕ್ರಿ.ಶ೧೧೭೩, ಶಿಕಾ- ೨೧೨ ಕ್ರಿ.ಶ. ೧೧೮೧ 


ದೀಕ್ಷಿತಾರ್‌ ವಿ. ಆರ್‌ ಆರ್‌ (೧೯೯೯)- ಪೂರ್ವೋಕ್ತ - ಪುಟ -೨೪೩ 


ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ. ಎಂ. (ಸಂ )ದ್ವಿತೀಯ ವಿಂಶತಿ - ಶೋಕ ೧೧೪೬೧೧೫. 


ಅದೇ, - ದ್ವಿತೀಯ ವಿಂಶತಿ - ಶೋಕ ೧೧K೧೧O೬O 


ಪಂಪಭಾರತಂ - ಆಶ್ವಾಸ ೧೦- ವಚನ ೨೬ , ಪದ್ಯ -೩೨ ,೩೭,೩೮ ಮತ್ತು ವಚನ -೪೬ 


ಡಾ. ಚಿದಾನಂದ ಮೂರ್ತಿ ಎಂ. (೧೯೬೬) ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ- ೨೫೬. 


ಐ.ಕ.VI11 ( ಬಿ. ಎಲ್‌. ರೈಸ್‌ ೧೯೦೪) ನ-೩೩ಿಕ್ರಿ.ಶ೧೨೯೦ 
ಅದೇ,ಸಾ -೬೩-ಕ್ರಿ.ಶ೧೨೮೩ 
ಅದೇ,ಸಾ -೮೫-ಕ್ರಿ.ಶ೧೨೮೩ 
ಅದೇ,ಸಾ -೮೬-ಕ್ರಿ.ಶ೧೨೮೩ 
ಅದೇ, ನ-೩೩ಿ-ಕ್ರಿ.ಶರ೯೦ 
ಅದೇ,ಸಾ -೧೦೨ಕ್ರಿ.ಶ೧೨೯೪ 
ಅದೇ, ಸೊ- ೧೭೪ಕ್ರಿ.ಶ. ೧೧೭೭ 
ಅದೇ,ಸಾ -೪ಜಿಕ್ರಿ.ಶ೧೩೦೧ 
ಪಂಪಭಾರತಂ ಆಶ್ವಾಸ ೧೦ ಪದ್ಯ -೧೫ 


ಡಾ. ಚಿದಾನಂದಮೂರ್ತಿ ಎಂ. (೧೯೬೬)- ಪೊರ್ಮ್ವೊಕ್ತ -ಪುಟ ೨೫೮ 


೧೨೨ 


ರ, 
೮೦. 
6೧. 
೮೨. 
೮೩. 
೮೪. 
೮೫. 
೦೬. 
೮೭. 
6೮೮. 
೮೯. 


೯೦. 


೯೧. 
೯೨. 
೯೩. 


೯೪, 


೯೫. 


ಹ 


ಕ 


೯೮. 


೯€, 


ಎಕ. VII ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೧೫- ಕ್ರಿ. ಶ(೧೧೦೩ 

ಅದೇ, ಶಿಕಾ -೨೯೮-ಕ್ರಿ.ಶ೧೦೮೯ 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ)- ದ್ವಿತೀಯ ವಿಂಶತಿ- ಶೋಕ ೧೧೭೭ 
ಕೌಟಲ್ಯನ ಅರ್ಥಶಾಸ್ತ್ರ- ಅನು ಕೆ. ಕೃಷ್ಣಭಟ್ಟ -(೨೦೦೦) ಅಧಿಕರಣ - ೧೦ ಅಧ್ಯಾಯ-೫ ಪುಟ-೪೯೦. 
ಎ.ಕ.್ಭI1 (ಬಿ. ಎಲ್‌. ರೈಸ್‌ ೧೯೦೨) ಶಿಕಾ -೧೯-ಕ್ರಿ.ಶ೧೦೬೬ 

ಐ.ಕ. VI ( ಬಿ. ಎಲ್‌. ರೈಸ್‌ ೧೯೦೪) ಸೊ -೨೨೫-ಕ್ರಿ.ಶ೧೧೫೮ 

ಅದೇ,ಸಾ -೨೮-ಕ್ರಿ.ಶ೧೧೬೦ 

ಅದೇ,ಸೊ -೧೭೫-ಕ್ರಿ.ಶ೧೧೫೬ 

ಅದೇ, ಸೊ ~ಫಿ2 ಲಿ, ಶ೧೧೭೧ 

ಪೆಂಪಭುರತಂ ಆಶ್ವಾಸ ೧೦ ವಚನ - ೫೨, ಆಶ್ವಾಸ ೧೧ ವಚನ ೮೫ , ೮೬, ಮತ್ತು ವಚನ ೧೩೨. 4 
ಎ.ಕ. VII ಬಿ. ಎಲ್‌. ರೈಸ್‌ ೧೯೦೪) ಸೊ -೪೭- ಸ್ರ ಶ೧೧೮೭,ಸೊ - ೫೦೨ ಕ್ರಿ.ಶ. ೧೨೯೪ 
ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೧೧೭೮ ರಿಂದ 
೧೨೦೭ . 

ದೀಕ್ಷಿತಾರ್‌ ವಿ. ಆರ್‌. ಆರ್‌. (೧೯೯೯) ಪೂರ್ಮೋಕ್ತ ಪುಟ ೨೪೪- ೨೪೫ 

ಅದೇ, ಪೂರ್ಮೋಕ್ತ ಪುಟ ೨೪೪- ೨೪೫ 

ಅದೇ, ಪೂರ್ಮೋಕ್ತ ಪುಟ ೨೬೫-೨೭೧ ೯ 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಶಂತಿ - ಶ್ಲೋಕ - ೧೨೨೨ pa 
ಮತ್ತು ಪ್ರಥಮ ವಿಂಶತಿ - ಶೋಕ ೩೦೧ರಿಂದ ೩೦೮. 

ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ - ೧ ಪಧ್ಯ೨೨ 

ದುರ್ಗಸಿಂಹನ ಕರ್ಣಾಟಕ ಪಂಚತಂತ್ರಂ ಅನು: ಗುಂಡ್ಮಿ ಚಂದ್ರಶೇಖರ ಐತಾಳ (೨೦೦೩)- ವಿಶ್ವಾಸ 
ಪ್ರಕರಣ - ಪುಟ. ೩೯೮-೩೯೯ 

ಮಿತಾಕ್ಷರ - ಅನು: ಜೆ.ಆರ್‌. ಗಾರ್ಪುರೆ - (೧೯೩೭) ಆಚಾರ ಅಧ್ಯಾಯ. ಶೋಕ ೩೨೬ ಪುಟ - ೫೮೯೬೭ 
ಎಂ. ಎ. ಆರ್‌ ೧೯೩೦-ಸಂ- ೬೭ಕ್ರಿ.ಶ. ೧೧೬೪, a.7VIII( ಬಿ. ಎಲ್‌. ರೈಸ್‌ ೧೯೦೪) ಸಾ -೫೮ 
ಕ್ರಿ.ಶ. ೧೧೪೩ ,ಸೊ -೪೭ ಕ್ರಿಶ. ೧೧೮೭. 


ಐ.ಕVI1( ಬಿ. ಎಲ್‌. ರೈಸ್‌ ೧೯೦೨) ಶಿಕಾ - ೧೫೭-ಕ್ರಿ.ಶ ೧೧೧೩ 


೧೨೩ 


೧೦೦. ಎ.ಕ1ಗ ( ಬಿ. ಎಲ್‌. ರೈಸ್‌ ೧೯೦೪)ಸೊ -೯೯-ಕ್ರಿ.ಶ೧೧೫೯,ಸೊ -೨೯೫ಕ್ರಿ.ಶ. ೧೨೭೬ 

೧೦೧. ಎಂ. ಬ. ಆರ್‌. ೧೯೩೦ - ಸಂ-೬೭ಕ್ರಿ.ಶ. ೧೧೬೪ 

೧೦೨. ಎ.ಕ.್ಭI11( ಬಿ. ಎಲ್‌. ರೈಸ್‌ ೧೯೦೪) ಸೊ -೩೧೯ಕ್ತಿ.ಶ೧೨ರ೯,ಸಾ - ೧೨೭ಕ್ರಿ.ಶ. ೧೨೪೯ 

೧೦೩. ಅದೇ, ಸೊ -೨೫೬ ಕ್ರಿ. ಶ೧೨೧೮. 

೧೦೪. ರನ್ನನ ಸಾಹಸಭೀಮ ವಿಜಯಂ - ಆಶ್ವಾಸ -೪ಪದ್ಯ-೫೪೫೭, 

೧೦೫. ಎ.ಕN11( ಬಿ. ಎಲ್‌. ರೈಸ್‌ ೧೯೦೪) ಸೊ -೧೭೬ ಕ್ರಿ. ಶ೧೧೫೬. 

೧೦೬. ದಿನಕರ ದೇಸಾಯಿ. ಪಿ-(೧೯೫೧) " ಮಹಾಮಂಡಲೇಶ್ವರಾಸ್‌ ಅಂಡರ್‌ ದಿ ಚಾಲುಕ್ಕಾಸ್‌ ಆಫ್‌ - 
ಕಲ್ಕಾಣಿ' ಪುಟ -೩೮೩ 

೧೦೭. ಎ.ಕ.್ಭ11( ಬಿ. ಎಲ್‌. ರೈಸ್‌ ೧೯೦೨) - ಶಿಕಾ- ೨೦೪, ೨೦೫, ೨೦೭ಕ್ರಿ.ಶ. ೧೦೯೧-೯೨ 

೧೦೮. ಎ.ಕ.್ಭI11( ಬಿ. ಎಲ್‌. ರೈಸ್‌ ೧೯೦೪) ಸೊ -೧೦ .ಕ್ರಿ.ಶ.೮೦೦ 

೧೦೯. “ ಜರ್ನಲ್‌ ಆಫ್‌ ಕರ್ನಾಟಕ ಯೂನಿವರ್ಸಿಟಿ ಸೋಷಿಯಲ್‌ ಸೈನ್ಸ್‌” - ವಾಲ್ಯೂಮ್‌ ಪುಟ-೪೯ 
ಉಲ್ಲೇಖ- ಡಾ. ಶ್ರೀಧರ್‌ ಹೆಚ್‌.ಜಿ. (೨೦೦೨) ಪ್ರಾಚೀನ ಕನ್ನಡ ಸಾಹಿತ್ಥದಲ್ಲಿ ಯುದ್ಧಕಲೆ- ಕ್ರಿ.ಶ. 
೪೫೦ ರಿಂದ ೧೩೫೦. ಪುಟ ೨೨೮. 

೧೧೦. ಎ.ಕ.್ಭI11( ಬಿ. ಎಲ್‌. ರೈಸ್‌ ೧೯೦೪) ಸೊ -೧೭೫, ೧೭೬, .ಕ್ರಿ.ಶ. ೧೧೫೬ 

೧೧೧. ಅದೇ, ಸಾ -೧೪೦, .ಕ್ರಿ.ಶ. ೧೨೬೬ 

೧೧೨. ಎಂ. ಎ. ಆರ್‌ ೧೯೩೦-ಸಂ- ೬೬ಕ್ರಿಶ. ೧೧೯೪ 

೧೧೩. ದಿನಕರ್‌ ದೇಸಾಯಿ - ಪಿ- (೧೯೫೧) ಪೂರ್ಮೋಕ್ತ- ಪುಟ - ೩೮೩. 

೧೧೪. ಐ.ಕ.್ಭI11( ಬಿ. ಎಲ್‌. ರೈಸ್‌ ೧೯೦೪) ಸೊ -೧೯೩,.ಕ್ರಿ.ಶ. ೧೧೬೩. 

೧೧೫. ಅದೇ,ಸೊ -೨೨೧, .ಕ್ರಿ.ಶ.೧೨೩೧ 

೧೧೬. ಪಂಪಭಾರತಂ - ಆಶ್ವಾಸ -೮. ಪದ್ಧ ಮತ್ತು ವಚನ . ೯೪ ಮತ್ತು ಪದ್ಧ ೯೫, 

೧೧೭. ಎ.ಕ.¥111( ಬಿ. ಎಲ್‌. ರೈಸ್‌ ೧೯೦೪) ಸೊ -ರ೯ರಿಂದ೬೨ .ಕ್ರಿ.ಶ.೧೦೩೨ ಮತ್ತುಸೊ - ೨೩೫ 
೨೩೬ .ಕ್ರಿ.ಶ. ೧೦೮೪ 

೧೧೮. ಮಿತಾಕ್ಷರಅನು: ಜೆ.ಆರ್‌. ಗಾರ್ಪುರೆ (೧೯೩೮) "ವ್ಯವಹಾರ ಅಧ್ಯಾಯ' - ಶ್ಲೋಕ ೧೬೪, ೧೬೫ ಪುಟ -ಲ 
೧೧೭೮ ಮತ್ತು೧೧೭೯ 


೧೧೯. ಎ.ಕ¥1 (ಬಿ. ಎಲ್‌. ರೈಸ್‌ ೧೯೦೪)ಸೊ -೧೭೫, .ಕ್ರಿ.ಶ. ೧೧೫೬. 


೧೨೪ 


೧೨೦. 
೧೨೧. 
೨೨. 
೧೨೩. 
೧೨೪. 
೧೨೫. 


೧೨೬. 


(ಕ 


೧೨೮. 


೧೨೯, 


೧೩೦. 


೧೩೧. 


೧೩೨. 


೧೩೩. 


O೩೪. 


೧೩೫. 


೧೩೬. 


೧೩೭. 


ಅದೇ,ಸೊ -೧೭೬ ಕ್ರಿ.ಶ.೧೧೫೬. 

ಎಂ. ಎ. ಆರ್‌ ೧೯೩೦.ಸಂ- ೬೬ಕ್ರಿ.ಶ. ೧೧೯೪ 

ಐ.ಕVIII( ಬಿ. ಎಲ್‌. ರೈಸ್‌ ೧೯೦೪) ಸಾ- ೧೪೦ .ಕ್ರಿ.ಶ. ೧೨೬೬. 

ಅದೇ,ಸೊ -೩೭೦, .ಕ್ರಿ.ಶ. ೧೧೭೧ 

ಅದೇ,ಸೊ -೩೭೦, ಕ್ರಿ.ಶ.೧೧೭೧. 

ಪಂಪಭಾರತಂ - ಆಶ್ವಾಸ -೮. ಪದ್ಯ ೧೦೪. wd 

ಮಿತಾಕ್ಷರ ಅನು: ಜೆ.ಆರ್‌.ಗಾರ್ಪುರೆ (೧೯೩೭) “ ಆಚಾರ ಅಧ್ಯಾಯ ” ಅಧ್ಯಾಯ -೧೩- ಶ್ಲೋಕ 
೩೨೧. ಪುಟ - ೫೮೩ 

ದುರ್ಗ ಸಿಂಹನ ಕರ್ಣಾಟಕ ಪಂಚತಂತ್ರಂ - ಪೂರ್ವೋಕ್ತ - ವಿಶ್ವಾಸ ಪ್ರಕರಣ - ಟೀಕು ೨೯೩ ಫ್‌ 
ಮಾನಸೋಲ್ಲಾಸ - ಅನು : ಕೆಲಬುರ್ಗಿ ಎಂ. ಎಂ. (ಪ್ರ. ಸಂ )ದ್ವಿಶೀಯ ವಿಂಶತಿ -ಶ್ಲೋಕ ೫೪೧ ರಿಂದಲ 
೫೫೫ ಮತ್ತು೧೦೫೯ ರಿಂದ ೧೦೭೪. 

ದುರ್ಗಸಿಂಹನ ಕರ್ಣಾಟಕ ಪಂಚತಂತ್ರಂ: ಪೂರ್ವೋಕ್ತ - ವಿಶ್ವಾಸ ಪ್ರಕರಣ - ಟೀಕು - ೨೯೩ 
ಮಾನಸೋಲ್ಲಾಸ ಅನು : ಕಲಬುರ್ಗಿ ಎಂ. ಎಂ. (ಪ್ರ.ಸಂ) - ದ್ವಿತೀಯು ವಿಂಶತಿ - ಶ್ಲೋಕ ೫೪೧ ರಿಂದ 
೫೪೯ 

ಡಾಃ ಎಸ್‌ಕೆ. ಜೋಷಿ(೧೯೮೫)" ಡಿಫೆನ್ಸ್‌ ಆರ್ಕೆಟೆಕ್ಷರ್‌ ಇನ್‌ ಕರ್ನಾಟಕ ಮತ್ತು ಡಾಃ ಚೆನ್ನ ಬಸಪ್ಪ 
ಎಸ್‌. ಪಾಟೀಲ್‌ (೧೯೯೯) “ ಕರ್ನಾಟಕದ ಕೋಟೆಗಳು’ ಸಂಪುಟ -೧ 

ಕ. ಇ. W ಸಂ) ಗೋಪಾಲ್‌ ಬಿ. ಆರ್‌ (೧೯೬೯)- ಸಂ-೭ಕ್ರಿ.ಶ.೧೦೭೧, ಇಸಿVI - ಸೊ - ೨೮೭, 
ಕ್ರಿ.ಶ. ೧೧೬೩. 

ಜಾರ್ಜ್‌ ಎಂ. ಮೊರೆಸ್‌ (೧೯೯೦)-" ಕದಂಬಕುಲ' ಸಂ - ೧೫ ಮತ್ತು -೧೬, ಪುಟ -೪೫೦ರಿಂದ 4 
೪೫೪ ಕ್ರಿ.ಶ.೧೧೯೬. ಮತ್ತುಎ.ಕ% -( ಬಿ. ಎಲ್‌. ರೈಸ್‌ ೧೯೦೧) ಬೇ೨೦೨ ೧೧೩೮ 

©.7.VIl( ಬಿ. ಎಲ್‌. ರೈಸ್‌ ೧೯೦೨) - ಶಿಕಾ- ೨೨೪, ಕ್ರಿ.ಶ. ೧೨೦೩, ಶಿಕಾ,- ೨೪೩, ಸ್ರ: ೧೨0೪-. 
ಎ.ಕ.್ಭI1 (ಬಿ. ಎಲ್‌. ರೈಸ್‌ ೧೯೦೪)- ಸೊ-೪೧೬- ಕ್ರಿ.ಶ.೧೧೫೯, ಸೊ -೫೬೮ಕ್ರಿ.ಶ. ೧೧೬೨ 


ಸೊ -೨೮೭ ಕ 


ಕ್ರಿ.ಶ. ೧೧೬೩,ಸೊ -೩೧೯.ಕ್ರಿ.ಶ. ೧೨೩೯ 


ಆದೇ, -ಸೊ-೧೯- ಕ್ರೈ.ಶ. ೧೧೫೨ 


ಅದೇ- ಸೊ -೪೭೬ಕ್ರಿಶ.೯೩೯,ಸೊ -೪೭೯-ಕ್ರಿ ಶ.೯೯೧ 


೧೨೫ 


೧೩೮: ಎಂ.ಎ. ಆರ್‌ -೧೯೫೮-ಸಂ-೮೧- ಕ್ರಿಶ. ೧೧೬೫, ಕ. ಇ.1V (ಸಂ) ಅಣ್ಣಿಗೇರಿ ಎ. ಎಂ. 
(೧೯೬೧)- ಸೆಂ -೨೦ ಕ್ರಿ.ಶ.೧೧೬೫ 


೧೩೯. ಎ.ಕV1( ಬಿ. ಎಲ್‌. ರೈಸ್‌ ೧೯೦೪) -ಸಾ-೧೦೨, ಕ್ರಿ.ಶ.೧೫೯೪, ಸಾ, ೯೬ ಕ್ರಿ.ಶ.೧೩೦೦-೦೧ 

೧೪೦. ಅದೇ, -ನಂ-೪೮, ಕ್ರಿ.ಶ.೧೦೬೦ 

೧೪೧. ಅದೇ,-ಸೊ -೧೭೭,ಕ್ರಿ.ಶ. ೧೧೬೩ ಸೊ -೫೬೭ ಕ್ರಿ. ಶ.೧೧೬೫ಸಾ - ೧೧೪ ಕ್ರಿ.ಶ ೧೧೬೫ 

೧೪೨. ಅದೇ-ಸಾ -೧೦೮ಮತ್ತು೧೦೯ ಕ್ರಿ.ಶ. ೧೦೪೨. 

೧೪೩. ಅದೇ-ನ-೩೫-ಕ್ರಿ.ಶ.೧೦೭,ನಂ -೪೮- ಕ್ರಿ.ಶ.೧೦೬೦ 

೧೪೪. ಅದೇ, -ಸಾ -೧೩೮ಕ್ರಿ.ಶ. ೧೨೭೦ 

೧೪೫. ಅದೇ, -ಸೊ -೧೭೪ಿಕ್ರಿ.ಶ. ೧೧೭೭ 

೧೪೬. ಅದೇ, -ಸೊ -೧೭೫-ಕ್ರಿ.ಶ. ೧೧೫೬ 

೧೪೭. ಅದೇ,- - ೨೫೧ಕ್ರಿ.ಶ. ೧೧೭೭. 

೧೪೮. ಅದೇ, - - ೩೫೮- ಕ್ರಿ.ಶ. ೧೨೫೭, 

೧೪೯. ಅದೇ, -ಸಾ -೧೯ಕ್ರಿ.ಶ. ೧೨೪೮ 

೧೫೦. ಅದೇ, -ನ-೨೦ಕ್ರಿ.ಶ. ೧೨೮೧ 

೧೫೧. ಅದೇ,-ಸಾ -೪ಕ್ರಿ.ಶ. ೧೨೨೦ 

೧೫೨. ಕೆ.ಇ. V(ಸಂ) ಗೋಪಾಲ್‌ ಬಿ. ಆರ್‌ (೧೯೬೯)-ಸಂ-೭ ಕ್ರಿ.ಶ೧೦೭೧ 

೧೫೩. ಎ.ಕ.್ಭI (ಬಿ. ಎಲ್‌. ರೈಸ್‌ ೧೯೦೪) -ಸೊ -೪೧೬,ಕ್ರಿ.ಶ.೧೧೫೯,ಸೊ -೫೬೮ ಕ್ರಿ.ಶ.೧೧೬೨ 
- ೨೮೭ ಕ್ರಿ.ಶ ೧೧೬೩ 


೧೫೪. ಐ.ಕ.್ಭ1]( ಬಿ. ಎಲ್‌. ರೈಸ್‌ ೧೯೦೨) - ಶಿಕಾ -೨೪೩,ಕಿ.ಶ. ೧೨೧೪, 


ಕ್ರಿ. 
೧೫೫. ಎ.ಕ.್ಭ1( ಬಿ. ಎಲ್‌. ರೈಸ್‌ ೧೯೦೪) -ಸೊ -೩೧೯,ಕ್ರಿ.ಶ. ೧೨೦೩೯, 
೧೫೬. ಎ.ಕ.್ಭ1]( ಬಿ. ಎಲ್‌. ರೈಸ್‌ ೧೯೦೨) - ಶಿಕಾ -೨೪೪- ಕ್ರಿ.ಶ. ೧೨೦೩ 
೧೫೭. ಎ.ಕ.್ಭII ( ಬಿ. ಎಲ್‌. ರೈಸ್‌ ೧೯೦೪) -ಸೊ -೧೯,ಕ್ರಿ.ಶ. ೧೧೫೨, 
೧೫೮. ಅದೇ,-ಸೊ -೨೫೧,ಕ್ರಿ.ಶ. ೧೧೭೭, 


೧೫೯. ಅದೇ,- ಸೊ- ೧೪೧, ಕ್ರಿ.ಶ. ೧೧೨೭ 


೧೨೬ 


೬೦. 


೧೬೧. 


೧೬೨; 


೧೬೩. 
೧೬೪. 


೧೬೫. 


೧೬೬. 
೧೬೭. 
೧೬೮. 


ಅನಂತನಾಥ ಪುರಾಣಂ - ಆಶ್ವಾಸ - ೧೧ವಚನ ೮೨ ಮತ್ತು ವಡ್ಡಾರಾಧನೆ (ಸಂ) ಡಾ ಡಿ. ಎಲ್‌ 
ನರಸಿಂಹಚಾರ್‌ (೨೦೦೩) ಗುರದತ್ತ ಭಟಾರರ ಕಥೆ ಪುಟ - ೧೯೨ 

ಐ.ಕ.್ಭI ( ಬಿ. ಎಲ್‌. ರೈಸ್‌ ೧೯೦೨) - ಶಿಕಾ - ೨೪೪, ಕ್ರಿ.ಶ. ೧೨೦೩, 

ಎಕ. VIII ( ಬಿ. ಎಲ್‌. ರೈಸ್‌ ೧೯೦೪) -ಸಾ-೧೯ ಶ್ರೈಶೆ; ೧೨೪೮,ಸಾ - ೧೩೮ ಕ್ರ ಶ. ೧೨೧೦ 
ಅದೇ, -ಸೊ -೧೪೧ -ಕ್ರಿ.ಶ.೧೧೨೭ 

ಎ.ಕ.್ಭ -( ಬಿ. ಎಲ್‌. ರೈಸ್‌ ೧೯೦೧) ಬೇ-೨೦೨,ಕ್ರಿ.ಶ. ೧೧೩೯, 

ಎಂ. ಎ. ಆರ್‌ ೧೯೨೮ ಸಂ-೮೧ಕ್ರಿ.ಶ. ೧೧೬೫, ಕ. ಇ.1V(ಸಂ) ಅಣ್ಣಿಗೇರಿ ಎ. ಎಂ. (೧೯೬೧) ಸಂ- 
೨೦ಕ್ರಿ.ಶ. ೧೧೬೫ 

ಪಂಪಭಾರತಂ- ಆಶ್ವಾಸ - ೧೧ ವಚನ- ೨ ಮತ್ತು ಪದ್ಯ -೩ 

ಎಂ. ಎ.ಆರ್‌ ೧೯೩೦ ಸಂ-೬೬-ಕ್ರಿ.ಶ. ೧೧೯೪ 

ದೀಕ್ಷಿತಾರ್‌ ವಿ. ಆರ್‌. ಆರ್‌ (೧೯೯೯) - ಪೂರ್ವೋಕ್ತ - ಪುಟ-೩೯. 


೧೨೭ 


ಯುದ್ಧರಂಗದಲ್ಲಿ ಸೈನಿಕೇತರ ವರ್ಗ 


ಧ್ವಜ ಮತ್ತು ಛತ್ರಿಗಳನ್ನುಹೊತ್ತವರು ಪಲ್ಲಕ್ಕಿಯನ್ನು ಹೊತ್ತವರು 


ಸಾಮಗ್ರಿಯನ್ನುಹೊತ್ತವರು ಗಾಯಾಳುವನ್ನು ಕರೆದೋಯ್ಯುತ್ತಿರುವನು 


ವೀರನಿಗೆ ಬಾಣಗಳನ್ನು ನೀಡುತ್ತಿರುವ ಸಹಾಯಕ 


೩೭೯ 


ಅಧ್ಯಾಯ - ೪ 


ಆಯುಧಗಳು ಮತ್ತು ಇತರ ಸಾಧನಗಳು 


೪.೧ 


೪೨ 
೪.೩ 
೪.೪ 
೪,೫ 
೪೬ 
೪.೭ 
೪.೮ 
೪೯೯ 


ಆಯುಧಗಳು 

೪,೧.೧ ಆಯುಧಗಳ ವರ್ಗೀಕರಣ 
ಆಕ್ರಮಣಾತ್ಮಾಕ ಆಯುಧಗಳು 
ರಕ್ಷಣಾತ್ಮಕ ಆಯುಧಗಳು 
ಧ್ವಜಗಳು 

ಯುದ್ದವಾದ್ಯ ಪರಿಕರಗಳು 
ಛತ್ರಿಗಳು 

ಪಲ್ಗಕ್ಕಿಗಳು 

ಇತರೆ ಸಾಮಗ್ರಿಗಳು. 

ಯುದ್ಧ ಪ್ರಾಣಿಗಳು- ವಾಹನಗಳು, 
೪೯.೧ ಕುದುರೆಗಳು, 

೪೯.೨ ಆನೆಗಳು, 

೪೯.೩ ಒಂಟೆಗಳು, 

೪೯,೪ ವಾಹನಗಳು 


ಅಧ್ಯಾಯ-೪ 
ಆಯುಧಗಳು ಮತ್ತುಅತರ ಸಾಧನಗಳು 


ಯುದ್ದ ಎಂಬುದು ಕೇವಲ ಮಾನವ ಕಕ್ತಿಅಂದರೆ ಸೈನಿಕನ ಶಕಿಯಿಂದ ಮಾತ್ರ ನಡೆಯುವುದಿಲ್ಲ. ಅದರಲ್ಲಿ 
ವಿವಿಧಾಂಶಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಅಂತಹವುಗಳಲ್ಲಿ ಆಯುಧಗಳು ಮತ್ತು ಇತರ ಸಾಧನಗಳು 
ಮುಖ್ಯವಾದವುಗಳಾಗಿವೆ. ಮಾನವಶಕ್ತಿಯೊಡನೆ ಇವುಗಳನ್ನು ವವಸ್ಥಿತವಾಗಿ ಸಂಘಟಿಸಿದಾಗ ಮಾತ್ರ ಯುದ್ಧವು 
ಯಶಸ್ವಿಯಾಗುತದೆ. ರಾಜ್ಯವು ಲಭ್ಯ ವಸುಗಳು ಮತ್ತುತಂತ್ರಜ್ಞಾನವನ್ನುಮಿಲಿಟರಿ ಉದ್ದೇಶಕ್ಕೆ ಹೇಗೆ ಬಳಸಿಕೊಂಡಿದೆ? 
ಎಂಬುದನ್ನು ಬಳಸಿದ ಆಯುಧಗಳು ಮತ್ತು ಇತರ ಸಾಧನಗಳಿಂದ ಅರಿಯಬಹುದಾಗಿದೆ. ಈ ಅಧ್ಯಾಯದಲ್ಲಿ 
ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಬಳಕೆಯಲ್ಲಿದ್ದ ವಿವಿಧ ರೀತಿಯ ಯುದ್ದದ ಆಯುಧಗಳು ಹಾಗೂ ಇತರ 
ಸಾಧನಗಳಲ್ಲಿ ಧ್ವಜಗಳು, ಯುದ್ದ ವಾದ್ಯಗಳು, ಪಲ್ಲಕ್ಷಿಗಳು, ಯುದ್ದ ಪ್ರಾಣಿಗಳು ಮತ್ತು ಇತರೆ ಸಾಮಗ್ರಿಗಳ ಪೂಠ್ಯೈಕೆ 
ಮತ್ತು ಹೇಗೆ ಬಳಕೆಯಾಗುತಿದ್ದವೆಂದು ವಿಶ್ಲೇಷಿಸಲಾಗಿದೆ. ಸಮಕಾಲೀನ ಸಾಹಿತ್ಯ, ಶಾಸನ ಉಲ್ಲೇಖಗಳು ಮತ್ತುವೀರಗಲ್ಲು 
ಶಿಲ್ಪಗಳಲ್ಲಿ ನೀಡಲಾದ ಮಾಹಿತಿಗಳನ್ನಾಧರಿಸಿ ವಿವರಿಸಿ, ಹಲವು ರೇಖಾಚಿತ್ರ ಗಳನ್ನ ನೀಡಲಾಗಿದೆ. 
೪.೧ ಆಯುಧಗಳು: 

ಆಯುಧಗಳ ಬಳಕೆಯು ಮಾನವನ ನಾಗರೀಕತೆಯಷ್ಟೇ ಪ್ರಾಚೀನವಾದುದಾಗಿದೆ. ಆರಂಭದಲ್ಲಿ ತನ್ನಸ್ವರಕ್ಷಣೆ 
ಮತ್ತುಆಹಾರ ಸಂಗ್ರಹಕ್ಕಾಗಿ ಮಾನವನು ಕಲ್ಲಿನ ಆಯುಧಗಳನ್ನು ಬಳಸಿರುವುದು ಕಂಡುಬರುತ್ತದೆ. ಆದರೆ ಅವುಗಳು 
ನಿಖರವಾದ ಸ್ವರೂಪವನ್ನು ಹೊಂದಿರಲಿಲ್ಲಮತ್ತುಸಂಖ್ಯೆಯಲ್ಲಿಕೆಲವೇ ಆಗಿದ್ದವು. ಆಯುಧಗಳು ಒಂದು ಕಾಲಕ್ಕೆ ಸಾಧನ 
ಸಲಕರಣೆಗಳೇ ಆಗಿದ್ದವು ಅವುಗಳನ್ನುಪ್ರಾಣಿಗಳ ಬೇಟೆಗಷ್ಟೇ ಅಲ್ಲದೇ ಮನುಷ್ಯರನ್ನು ಬೇಟೆಯಾಡಲು ಬಳಸತೊಡಗಿದ 
ನಂತರ ಅವುಗಳು ಆಯುಧಗಳೆನಿಸಿದವು.ನ ಕ್ರಮೇಣ ವಿವಿಧ ಲೋಹಗಳ ಬಳಕೆಯನ್ನು ಅರಿತಂತೆ, ಆಯುಧಗಳ ವಿನ್ಯಾಸ 
ಮತ್ತುಸಂಖ್ಯೆಯು ಹೆಚ್ಚಾಯಿತು ಹಾಗೂ ಉತ್ತಮ ಕಾರ್ಯಕ್ಷಮತೆಯನ್ನು ಹೊಂದಿದ ಆಯುಧಗಳ ತಯಾರಿಕೆಗೆ ಪ್ರಾಶಸ್ಕ್ಯ 
ನೀಡಲಾಯಿತು. ಸು. ಕ್ರಿ.ಪೂ. ೧೦೦೦ ದಲ್ಲಿಬೆಳಕಿಗೆ ಬಂದ ಕಬ್ಬಿಣ ಲೋಹದಿಂದ ಆಯುಧ ಕ್ಲೇತ್ರದಲ್ಲಿಕ್ರಾಂತಿಕಾರಕ 


ಬದಲಾವಣೆಗಳುಂಟಾಗಿದ್ದಲ್ಲದೆ, ಯುದ್ಧ ಕಲೆಯ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಯಿತು" ಇದರೊಂದಿಗೆ 


೧೨೮ 


ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಾದ ಬೆಳವಣಿಗೆಗಳು ಕೂಡಾ ಆಯುಧ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿವೆ. 
ಮೊದಲಿಗೆ ಆಕ್ರಮಣಕಾರಿ ಆಯುಧಗಳು ಮಾತ್ರ ಬಳಕೆಗೆ ಬಂದವು. ರಕ್ಷಣಾತ್ಗಕ ಆಯುಧಗಳಿರಲಿಲ್ಲ. ಭಾರತದ 
ಪ್ರಾಚೀನ ನಾಗರಿಕತೆಯಾದ ಸಿಂಧೂ ನಾಗರಿಕತೆಯ ಜನರು ರಕ್ಷಣಾತ್ಮಕ ಆಯುಧಗಳನ್ನು ಬಳಸುತಿದುದಕ್ಕೆ ಸಾಕ್ಷಿ 
ದೊರೆಯದಿರುವುದು" ಇದನ್ನುಸಮರ್ಥಿಸುತ್ತದೆ. ಕ್ರಮೇಣ ರಕ್ಷಣಾತ್ಠಕ ಆಯುಧಗಳು ಅಭಿವೃದ್ಧಿ ಹೊಂದಿದವು. ಕ್ರಿ.ಶ. 
೧೦ನೇ ಶತಮಾನದ ವೇಳೆಗೆ ಕರ್ನಾಟಕದಲ್ಲಿವಿವಿಧ ಬಗೆಯ ಆಯುಧಗಳು ಬಳಕೆಯಲ್ಲಿದ್ದವು. ಸಮಕಾಲೀನ ಸಾಹಿತ್ಯ 
ಮತ್ತು ಶಾಸನಗಳು ಇದನ್ನು ಪುಷ್ಕೀಕರಿಸುತವೆ. ವೀರಗಲ್ಲು ಶಾಸನಗಳ ಶಿಲ್ಲಗಳು ಅವುಗಳ ವಿನ್ಯಾಸ ಮತ್ತು ಬಳಕೆಯ 
ವಿಧಾನಗಳನ್ನು ಕುರಿತು ಬೆಳಕು ಚೆಲ್ಲುತ್ತವೆ. ಮಧ್ಯಕಾಲೀನ ಕರ್ನಾಟಕದಲ್ಲಿ ಬಳಕೆಯಲ್ಲಿದ್ದ ಅನೇಕ ಆಯುಧಗಳು 
ಭಾರತೀಯ ಸೈನ್ಯದಲ್ಲಿ ಖಾಯಂ ಸ್ಥಾನ ಪಡೆದವುಗಳಾಗಿದ್ದವು. 
೪.೧.೧ ವರ್ಗೀಕರಣ: 

ಭಾರತೀಯ ಪ್ರಾಚೀನ ಕೃತಿಗಳಲ್ಲಿ ಆಯುಧಗಳನ್ನು ಅವುಗಳ ಬಳಕೆಯನ್ನಾಧರಿಸಿ ಹಲವು ವರ್ಗಗಳನ್ನಾಗಿ 
ವರ್ಗೀಕರಿಸಲಾಗಿದೆ. ಅರ್ಥಶಾಸ್ಟವು “ಚಲಿಸುವ ಯಂತ್ರಗಳು , ಹರಿತವಾದ ತುದಿಯುಳ್ಳ ಆಯುಧಗಳು ಬಿಲ್ಬು 
ಖಡ್ಗ, ಆಯುಧ ವಿಶೇಷಗಳು ಮತ್ತು ದೇಹರಕ್ಷಣೆಯ ಆಯುಧಗಳೆಂದು” ವರ್ಗೀಕರಿಸಿದೆ" ನೀತಿ ಪ್ರಕಾಶಿಕವು “ಮುಕ್ತ 
ಅಮುಕ್ತ ಮಂತ್ರಮುಕ್ಕ ಮುಕಾಮುಕಗಳೆಂದು”, ಅಗ್ಗಿಪುರಾಣದಲ್ಲಿ “ಯಂತ್ರಮುಕ್ತ್ಕ ಪಾಣಿಮುಕ್ಕ ಮುಕಸುಧಾರಿತ 
ಅಮುಕ್ತ ಮತ್ತುಬಾಹುಯುದ್ದ”ಗಳೆಂದು ಹೆಸರಿಸಲಾಗಿದೆ. ಮಾನಸೋಲ್ಲಾಸವು ಕೂಡಾ ಇದೇ ರೀತಿ ಮುಕ್ತ ಅಮುಕ್ತ 
ಮತ್ತುಯಂತ್ರ ಮುಕ್ಷಗಳೆಂದು ವರ್ಗೀಕರಿಸಿದೆ." ಜನ್ನನು ಆಯುಧಗಳನ್ನು ಇಸುವ, ಇಡುವ, ಇರಿವ ಮತ್ತುಪೊಯ್ತ 
ಎಂದು ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಿದ್ದಾನೆ." ಮುಕ್ತ ವಿಭಾಗದಲ್ಲಿ ಹನ್ನೆರಡು ಮತ್ತು ಅಮುಕ್ತ ವಿಭಾಗದಲ್ಲಿ ಇಪ್ಪತ್ತು 
ವಿಧದ ಆಯುಧಗಳಿವೆ. ಈ ಎಲ್ಲಾ ಮೂವತ್ತೆರಡು ಆಯುಧಗಳು ಮುನಿ ದಧೀಚಿಯ ದೇಹದ ಎಲುಬಿನಿಂದ 
ಮಾಡಲ್ಲಟ್ಟವೆಂದು ಸಾಂಪ್ರದಾಯಿಕ ನಂಬಿಕೆಯಿದೆ.5'ಮೂವತ್ತೆರಡು ಆಯುಧಗಳು' ಎಂಬುದನ್ನು ಅಲಂಕಾರಿಕವಾಗಿ 
ಪ್ರಾಚೀನ ಮತ್ತುಮಧ್ಯಕಾಲೀನ ಸಾಹಿತ್ಯ ಕೃತಿಗಳಲ್ಲಿ ಹಾಗೂ ಶಾಸನಗಳಲ್ಲಿ ಬಳಸಲಾಗಿದೆ. ಸೊರಬದ ಶಾಸನವೊಂದರಲ್ಲಿ 
"ಬಿಲ್ಲರು ಮೂವತ್ತೆರಡು ಆಯುಧಗಳಲ್ಲಿಪರಿಣಿತರು' ಎಂಬ ಉಲ್ಲೇಖವನ್ನುನೋಡಬಹುದು." ರನ್ನನು ತನ್ನ ಸಾಹಸ 
ಭೀಮ ವಿಜಯಂ (ಗದಾಯುದ್ದಂ) ಕೃತಿಯಲ್ಲಿ ಇಂತಹ ಉಲ್ಲೇಖ ಮಾಡಿದ್ದಾನೆ." ಶಾಸ್ಟ್ರಗ್ರಂಥಗಳಲ್ಲಿ ಮಾಡಲಾದ 
ವರ್ಗೀಕರಣವು ತಾತ್ಮಿಕವಾದುದೇ ಹೊರತು ಪ್ರಾಯೋಗಿಕವಲ್ಲ, ನ ಕನ್ನಡ ಕಾವ್ಯಗಳಲ್ಲಿಯೂ ಅನೇಕ 
ಸಾಂಪ್ರಾದಾಯಿಕ ಆಯುಧಗಳ ಉಲ್ಲೇಖವಿದೆ. ಆಯುಧಗಳನ್ನು ಗುರುತಿಸುವುದು ಮತ್ತು ಅವುಗಳು ವಾಸವವಾಗಿ 
ಬಳಕೆಯಲ್ಲಿದ್ದವೆ? ಎಂಬುದನ್ನುಹೇಳುವುದು ಸುಲಭ ಸಾಧ್ಯವಲ್ಲ ವೀರಗಲ್ಲು ಶಾಸನಗಳು ಮತ್ತು ಅವುಗಳ ಶಿಲ್ಪಗಳು ಈ 
ವಿಚಾರದಲ್ಲಿ ಕೆಲಮಟ್ಟಿಗೆ ಸಹಕರಿಸುತವೆ. 


೧೨೯ 


ವೀರಗಲ್ಲುಶಾಸನ ಶಿಲ್ಲಗಳನ್ನುಗಮನಿಸಿದಾಗ ಬಿಲ್ಲು ಬಾಣ, ಕತ್ತಿ ಭರ್ಚಿ, ಕೊಡಲಿ ಮೊದಲಾದ ಆಯುಧಗಳು 
ಬಳಕೆಯಲ್ಲಿದ್ದುದು ಕಂಡುಬರುತದೆ. ಶಾಸನ ಪಾಠಗಳಲ್ಲಿವಿವಿಧ ಆಯುಧಗಳು ಉಲ್ಲೇಖಿಸಲ್ಪಟ್ಟಿವೆ. ವೀರಗಲ್ಲು ಶಿಲ್ಪಗಳನ್ನು 
ಗಮನಿಸಿದಾಗ ಸೈನಿಕರು ಬಳಸುತಿದ್ದ ಆಯುಧಗಳಲ್ಲಿ ಏಕರೂಪತೆಯಿರದಿರುವುದನ್ನುನೋಡಬಹುದು. ಅದರಲ್ಲಿಯೂ 
ಕಾಲ್ಗಳೆದ ಸೈನಿಕರಲ್ಲಿ ಇದು ಗಮನಾರ್ಹವಾಗಿದೆ. ಇಂತಹ ಅಂಶವೇ ಭಾರತೀಯ ಸೈನ್ಯದಲ್ಲಿ ಒಂದೇ ರೀತಿಯ ಯುದ್ದ 
ಕೌಶಲ್ಯವು ರೂಪುಗೊಳ್ಳದಿರುವುದಕ್ಕೆ ಕಾರಣವಾಗಿದೆ ಎಂದು ಡಾ। ಅಂಜಲಿ ನಿರ್ದಲ್‌ರವರು ಅಭಿಪ್ರಾಯಪಟ್ಟಿದ್ದಾರೆ A 

ಶಾಸ್ತ್ರೀಯ ಕೃತಿಗಳಲ್ಲಿ ಆಯುಧಗಳ ವರ್ಗೀಕರಣ ಹೇಗೆ ಇದ್ದರೂ ಸರಳವಾಗಿ ಅವುಗಳನ್ನು ಆಕ್ರಮಣಾತ್ಮಕ 
(Offensive) ಮತು ರಕ್ಷಣಾತ್ಮಕ (Diffensive) ಆಯುಧಗಳೆಂದು ವರ್ಗೀಕರಿಸಲಾಗಿದೆ. ಆಯುಧಗಳ ಬಗ್ಗೆ 
ಪೂಜ್ಯ ಮತ್ತುಗೌರವನೀಯ ಭಾವನೆಯಿದ್ದುದು ಸಾಹಿತ್ಯ ಕೃತಿಗಳಿಂದ ತಿಳಿದುಬರುತ್ತದೆ. ಯುದ್ಧಕ್ಕೆ ತೆರಳುವ ಮೊದಲು 
ಆಯುಧಗಳನ್ನು ಪೊಜಿಸಲಾಗುತಿತ್ರೆಂಬುದನ್ನು ಪಂಪಭಾರತ ಮತ್ತು ಮಾನಸೋಲ್ಲಾಸ ಕೃತಿಗಳು ದೃಡಪಡಿಸುತ್ತದೆ. * 
ಇಂದಿಗೂ ನಡೆದು ಬರುತಿರುವ" ಆಯುಧ ಪೂಜೆ' ಎಂಬ ಆಚರಣೆಯು ಇಂತಹ ನಂಬಿಕೆಯನ್ನಾಧರಿಸಿದೆ. 
೪.೨. ಆಕ್ರಮಣಾತ್ಗಕ ಆಯುಧಗಳು: 
ಬಿಲ್ಲು- ಬಾಣ- ಬತ ಳಿಕೆ: 

ಭಾರತದಲ್ಲಿ ಬಿಲ್ಲಿನ ಬಳಕೆಯು ಅತೀ ಪ್ರಾಚೀನವಾದುದು. ಯುದ್ಧ: ಮತ್ತುಬೇಟೆಗಳಲ್ಲಿ: ಇದನ್ನು ಬಳಸಲಾಗುತಿತ್ತು 
ಇದರ ಲಿಖಿತ ಉಲ್ಲೇಖವು ಮೊದಲಿಗೆ ಖುಗ್ಬೇದ ಮತ್ತುಯಜುರ್‌ವೇದದಲ್ಲಿಕಂಡುಬರುತ್ತದೆ. "ಪ್ರಾಚೀನ ಭಾರತದ 
ಮಿಲಿಟರಿ ವಿಜ್ಞಾನವನ್ನು"ಧನುರ್‌ವೇದ 'ವೆಂದು ಕರೆದಿರುವುದು ಅಂದು ಬಿಲ್ಲುಮತ್ತುಬಾಣಗಳು ಯುದ್ದದ ಪ್ರಮುಖ 
ಆಯುಧಗಳಾಗಿದ್ದವೆಂಬುದನ್ನು ಸಮರ್ಥಿಸುತ್ತದೆ.” ಭಾರತೀಯ ಕಾವ್ಯ ಮತ್ತುಇತರೆ ಸಾಹಿತ್ಯ ಕೃತಿಗಳಲ್ಲಿ ಬಿಲ್ಬಿದ್ಯೆಯಲ್ಲಿ 
ಪ್ರವೀಣರಾದವರದೇ ವಿಶೇಷ ವರ್ಣನೆ. ಸ್ವಯಂವರದಲ್ಲಿ ಬಿಲ್ಲು ವಿದ್ಯೆಯಲ್ಲಿನ ನೈಪುಣ್ಯತೆಯನ್ನು ಕುರಿತ ಸವಾಲು 
ಪ್ರಮುಖವಾಗಿದ್ದಿತು. ಭಾರತದಲ್ಲಿ ಬಿಲ್ಲಿನ ಬಳಕೆ ೧೯ನೇ ಶತಮಾನದವರೆಗೂ ಪ್ರಧಾನವಾಗಿದ್ದಿತು."” ಮಧ್ಯಕಾಲೀನ 
ಶಾಸನಗಳಲ್ಲಿ ಕೂಡಾ ಬಿಲ್ಫಿದ್ಯಗೆ ವಿಶೇಷ ಮಹತ್ವವಿದ್ದುದು ಉಲ್ಲೇಖಿಸಲ್ಲಟ್ಟಿದೆ. ಬಿಲ್ಲು ಬಳಕೆಯಲ್ಲಿ ನುರಿತವರು 
“ಧನುರ್ವಿಧ್ಯಾಶಾಸ್ವ್ರ ಪ್ರವೀಣ” "ಅಭಿನವ ಭಾಣ,"" "ಬಿಲ್ಲಂಕಾಆ ಪುರುಷ '" ಮೊದಲಾದ ಬಿರುದುಗಳನ್ನು 
ಇಟ್ಟುಕೊಳ್ಳುತಿದ್ದುದು ಕಂಡುಬರುತದೆ. ಬಿಲ್ಲುವಿದೈೆ ಕಲಿಸಿ ಕೊಡುವವರನ್ನು"ಬಿಲ್ಲೋಜ' ಎಂದು ಕರೆಯಲಾಗಿದೆ” 

ಕ್ರಿ.ಶ. ಹನ್ನೊಂದು ಮತ್ತುಹನ್ನೆರಡನೆಯ ಶತಮಾನದಲ್ಲಿಭಾರತೀಯ (ದೇಶಿಯ) ಬಿಲ್ಲುಬಾಣಗಳು ವಾಣಿಜ್ಯ 
ಮತ್ತು ಯುದ್ದ (ಮಿಲಿಟರಿ) ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಂಡಿದ್ದು. ಅವುಗಳ ಸ್ಥಾನದಲ್ಲಿ ಟರ್ಕಿ ಮತ್ತು 


ಪರ್ಷಿಯನ್‌ ಬಿಲ್ಲುಗಳು ಸ್ಥಾನ ಪಡೆದಿದ್ದವು, ಎಂದು ಜಿ.ಎನ್‌.ಪೆಂತ್‌ ಅಭಿಪ್ರಾಯವಾಗಿದೆ”. ಆದರೆ ಇದು ಮಧ್ಯಕಾಲೀನ 


೧೩೦ 


ಕರ್ನಾಟಕದ ಸಂದರ್ಭಕ್ಕೆ ಅನ್ವಯವಾಗದು. ಶಾಸನಗಳಲ್ಲಾಗಲಿ ಅಥವಾ ಸಾಹಿತ್ಯಗಳಲ್ಲಾಗಲಿ ವಿದೇಶಿ ಬಿಲ್ಲುಗಳ 
ಉಲ್ಲೇಖವು ಕಂಡುಬರುವುದಿಲ್ಲ, 

ಹೆಚ್‌.ಹೆಚ್‌.ವಿಲನ್‌ರವರು" ಹಿಂದೂಗಳು (ಪ್ರಾಚೀನ ಭಾರತೀಯರೆಂಬ ಅರ್ಥದಲ್ಲಿ) ಬಿಲ್ಲುಗಾರಿಕೆಯನ್ನು 
ದಕ್ಷವಾಗಿ ರೂಢಿಸಿಕೊಂಡಿದ್ದರು. ಮತ್ತುಕುದುರೆಯ ಮೇಲೆ ಕುಳಿತು ಬಿಲ್ಲುಬಳಸುವಲ್ಲಿನಿಷ್ಲಾತರು' ಎಂದಿದ್ದಾರೆ. ಈ 
ಹೇಳಿಕೆ ಕುರಿತು ಸಾಕಷ್ಟು ಚರ್ಚೆಗಳಾಗಿವೆ5” ರಥ ಮತ್ತು ಆನೆಯ ಮೇಲೆ ಕುಳಿತು ಬಿಲ್ಲು ಬಳಸುತಿದ್ದ ಉಲ್ಲೇಖಗಳು 
ಸಾಹಿತ್ಯ ಕೃತಿಗಳಲ್ಲಿವೆ”” ಹಾವೇರಿ ಜಿಲ್ಲೆಯ ಹಾನಗಲ್‌ನಲ್ಲಿರುವ ಕದಂಬರು ಮತ್ತು ಹೊಯ್ತಳರ ನಡುವಿನ 
ಯುದ್ಧವೊಂದಕ್ಕೆ ಸೇರಿದ ವೀರಗಲ್ಲೊಂದರಲ್ಲಿ ಆನೆ ಮೇಲೆ ಕುಳಿತು ಬಿಲ್ಲು ಪ್ರಯೋಗಿಸುತಿರುವ ಶಿಲ್ಪ ದೃಶ್ಯವಿದೆ. 
ಕುದುರೆ ಸವಾರರು ಬಿಲ್ಲುಬಳಸಿದ ಉಲ್ಲೇಖವಿಲ್ಲಮತ್ತು ಶಾಸನಪಠ್ಯ ಮತ್ತು ಶಾಸನಶಿಲ್ಪ್ಲಗಳಲ್ಲಿಯೂ ಇಂತಹ ವಿವರಣೆಯು 
ಕಂಡುಬರುವುದಿಲ್ಲ ಹೀಗಾಗಿ ಈ ಆಯುಧವು ಸೈನ್ಯದ ಎಲ್ಲಾವರ್ಗದವರಿಗೆ ಸೂಕವಲ್ಲಕಾಲ್ಗಳದ ಸೈನಿಕರಿಗೆ ಮಾತ್ರ 
ಸೂಕ್ತವೆನ್ನಬಹುದು. ಇದರ ಬಳಕೆಗೆ ಎರಡು ಕೈಗಳನ್ನು ಬಳಸಬೇಕಾಗುವುದೇ ಇದಕ್ಕೆ ಕಾರಣ. 

ಬಿಲ್ಲಿನ ರಚನೆಗೆ ಬಳಸುವ ವಸುವನ್ನಾಧರಿಸಿ ಲೋಹದ, ಕೋಡುಗಳ ಮತ್ತು ಮರ ಅಥವಾ ಬಿದಿರಿನ 
ಬಿಲ್ಲುಗಳೆಂದು ವರ್ಗೀಕರಿಸಲಾಗಿದೆ. ಬಿದಿರಿನ ಬಿಲ್ಲುಗಳು ಹೆಚ್ಚುಬಳಕೆಯಲ್ಲಿದ್ದಿತು. ಮಾನಸೋಲ್ಲಾಸವು ಬಿದಿರಿನಿಂದ 
ಮಾಡಿದ ಬಿಲ್ಲನ್ನೇ ಉಲ್ಲೇಖಿಸಿದೆ. ಬಿಲ್ಲುಬಲಿತ ಬಿದಿರಿನಿಂದ ತಯಾರಿಸಲ್ಪಟ್ಟ ಅರಗಿನಿಂದ ಲೇಪಿಸಿದ ಸ್ನಾಯುಗಳಿಂದ 
ಸುತ್ತಲ್ಲಟ್ಟ ಸ್ಥಿತಿ ಸ್ಥಾಪಕತೆಯ ಗುಣ ಹೊಂದಿದ ಬಿಲ್ಲುಉತ್ತಮ ಗುಣದ್ದಾಗಿದ್ದಿತು."” 

ಬಿಲ್ಲಿನ ಉದ್ದ (ಎತರ) ಮೂರು, ಐದು ಅಥವಾ ಏಳು ಪರ್ವಗಳಿರಬೇಕು ಅಥವಾ ಒಂಭತ್ತುಪರ್ವಗಳಿದ್ದರೂ 
ಇರಬಹುದೆಂದು ಮಾನಸೋಲ್ಲಾಸ ಹೇಳಿದೆ. ಪರ್ವ ಎಂದರೆ ಬಿದಿರಿನಲ್ಲಿರುವ ಗಂಟಿನ (J೦1nt) ಭಾಗ. ಶಾಸನ 
ಶಿಲ್ಪಗಳನ್ನು ಗಮನಿಸಿದರೆ ಸಾಮಾನ್ಯವಾಗಿ ವೀರನಷ್ಟೇ ಎತರವಾದ, ವೀರನ ಮಂಡಿಯಿಂದ ತಲೆಯವರೆಗೆ ಎತ್ತರವಾದ 
ಹಾಗೂಕೆಲವು ಕಡೆ ಉದಾ: ಕೊರಕೋಡು, ಕುಬಟೂರು, ತಲ್ಲೂರು ಮತ್ತುಬಂದಳಿಕೆಯ ವೀರಗಲ್ಲುಶಿಲ್ಲಗಳಲ್ಲಿಚಿಕ್ಕದಾದ 
ಬಿಲ್ಲುಗಳು ಕಂಡುಬರುತ್ತವೆ. ಶಾಸನ ಚಿತ್ರಗಳನ್ನಾಧರಿಸಿ ಹೇಳುವುದಾದರೆ ಕನ್ನಡಿಗರು ಬಳಸುತ್ತಿದ್ದ ಬಿಲ್ಲುಮೂರಡಿಯಿಂದ 
ನಾಲ್ಕು ಅಥವಾ ನಾಲ್ಕೂವರೆ ಅಡಿಗಳಷ್ಟುಉದ್ದವಾಗಿದ್ದಿತು. ಮೂರು ಅಡಿಗಳ ಬಿಲ್ಲುಗಳೇ ಹೆಚ್ಚುಎಂದು ಎಂ. ಜೆದಾನಂದ 
ಮೂರ್ತಿಯವರು ಅಭಿಪ್ರಾಯಿಸಿದ್ದಾರೆ.” 

ಶಾಸನ ಶಿಲ್ಪಗಳನ್ನು ಗಮನಿಸಿದಾಗ ಅಲಂಕೃತವಾದ ಮತ್ತುಸಾಧಾರಣವಾದ ಬಿಲ್ಲುಗಳು ಕಂಡುಬರುತ್ತವೆ. ಬಿಲ್ಲಿನ 
ಮಧ್ಯಭಾಗವು ದಪ್ಪವಾಗಿದ್ದು ತುದಿಭಾಗವು ಚಿಕ್ಕದಾಗಿದೆ. ಸೊರಬ ತಾಲೂಕಿನ ಕುಬಟೂರು ಅದರ ಸಮೀಪದ 
ಪ್ರದೇಶಗಳಲ್ಲಿ ಕಂಡುಬರುವ ವೀರಗಲ್ಲು ಶಾಸನಗಳಲ್ಲಿ ಬಿಲ್ಲಿನ ಮೇಲುದಿಯಲ್ಲಿ ಕುಚ್ಚಿನ ಅಲಂಕಾರವಿದೆ. | ಶಿಕಾರಿಪುರ 


ತಾಲೂಕಿನ ಹಿರೇಜಂಬೂರಿನ ವೀರಗಲ್ಲೊಂದರಲ್ಲಿ ಕೋಡಿನಿಂದ(ಔಂm) ಮಾಡಿದ ಬಿಲ್ಲುಕಂಡುಬರುತ್ತವೆ. ಬಿಲ್ಲುಗಳ 


೧೩೧ 


ರಚನೆ ಎರಡು ಹುಬ್ಬುಗಳನ್ನು ಒಂದಕ್ಕೊಂದು ಜೋಡಿಸಿದಂತಿದೆ. ಪುಟ ಸಂ:- ೩೩೬ ರಲ್ಲಿನ ರೇಖಾಚಿತ್ರದಲ್ಲಿವಿವಿಧ 
ಶೈಲಿಯ ಬಿಲ್ಲುಗಳನ್ನು ನೋಡಬಹುದು. 

ಬಿಲ್ಲಿನ ಹುರಿ ಅಥವಾ ಹೆದೆ ಅಥವಾ ಧನಸ್ಸುಎಕ್ಕೆಗಿಡದ ತೊಗಟೆಯಿಂದ ತಯಾರಿಸಬೇಕು. ಅದು ಧೃಡವಾಗಿ, 
ಮಣುಪಾಗಿ ಮತ್ತು ಸಮವಾಗಿರಬೇಕೆಂದು ಮಾನಸೋಲ್ಲಾಸ ಹೇಳಿದೆ." ಬಿದಿರಿನ ಘೊಗಟೆ, ಪ್ರಾಣಿಗಳ 
(ಜಿಂಕೆ-ಎಮ್ಮೆ-ಆಡು) ಸ್ನಾಯು, ರೇಷ್ಠೆದಾರಗಳನ್ನು ಹುರಿಯಾಗಿ ಬಳಸಬಹುದೆಂದು ಪ್ರಾಚೀನಶಾಸ್ತ್ರ ಕೃತಿಗಳು ಹೇಳಿವೆ. 
ಶಾಸನ ಪಠ್ಯಗಳಲ್ಲಿ ಈ ಬಗ್ಗೆ ಉಲ್ಲೇಖವಿಲ್ಲ ಕೈ ಹಿಡಿತಕ್ಕೆ ಸೂಕವಾದ ಶಿರೋಭಾಗ ಹೊಂದಿದ, ಸಾವಿರ, ಒಂದೂವರೆ 
ಸಾವಿರ ಮತ್ತುಎರಡು ಸಾವಿರ ಕುದುರೆ ಬಾಲದ ಕೂದಲುಗಳಿಂದ ಯುಕವಾಗಿರುವ ಬಿಲ್ಲುಗಳನ್ನು ಕ್ರಮವಾಗಿ ಮೃದು, 
ಮಧ್ಯ ಮತ್ತುಉತ್ತಮವೆಂದು ಮಾನಸೋಲ್ಲಾಸವು ಅಭಿಪ್ರಾಯಿಸಿದೆ.5* 

ಬಾಣಗಳ ತಯಾರಿಕೆಯ ಬಗ್ಗೆ ಮಾನಸೋಲ್ಲಾಸವು ವಿವರ ನೀಡುವುದಿಲ್ಲ. ಮರದ ಮತ್ತುಬಿದಿರಿನ ಬಾಣಗಳು 
ಬಳಕೆಯಲ್ಲಿದ್ದವೆನ್ನಬಹುದು. ಬಾಣಗಳ ಮುಂಭಾಗದಲ್ಲಿಲೋಹದ ಅಲಗು ಜೋಡಿಸಲಾಗುತಿತ್ತು ಹೀಗಾಗಿ ಬಾಣಗಳ 
ತಯಾರಿಕೆಯಲ್ಲಿ ಲೋಹಕಾರ ಅಥವಾ ಕಮ್ಮಾರರ ಪಾತ್ರವು ಪ್ರಧಾನವಾಗಿತ್ತು ಎಲುಬಿನ ಬಾಣವು ಈ ಹಿಂದಿನಿಂದ 
ಬಳಕೆಯಲ್ಲಿದ್ದುದನ್ನು ಅರ್ಥಶಾಸ್ತವು ಉಲ್ಲೇಖಿಸಿದೆ. ಬಾಣಗಳ ಕಾರ್ಯ ವೈಖರಿಯನ್ನು ಆಧರಿಸಿ ಪಂಪನು ಬಾಣಗಳನ್ನು 
“ಕತ್ತರಿಸುವ, ನಾಟುವ, ಒಡೆದು ಹಾಕುವ, ಸೀಳುವ ಮತ್ತುನಾಟಿ ತೂಗುವ” ಬಾಣಗಳೆಂದು ವರ್ಗೀಕರಿಸಿದ್ದಾನೆ.೨ 
ಸಮಕಾಲೀನ ಸಾಹಿತ್ಯ ಮತ್ತುಶಾಸನಗಳಲ್ಲಿಹಲವು ಬಗೆಯ ಬಾಣಗಳನ್ನು ಹೆಸರಿಸಲಾಗಿದೆ. ಪಂಪನು “ಪಾರೆಯಂಬು, 
ಕಿತ್ತಂಬು, ನಿರ್ವಾಯ, ನರುವಾಯ, ಮುಮ್ಮೆನೆ, ನೆರಕೆ, ನಾರಾಚ, ತಗರ್ತಲೆ, ಕಣಗಿಲೆಯಂಬು, ಕಕ್ಕಂಬು, ಮೊನೆಯಂಬು, 
ಪೆಟೆಯ ಮುಖೆಗಂ ಕಣಕ್ಕನೆ ಪೋಪಂಬು ಕವಲಂಬು , ನಲ್ಲಂಬು ಮತ್ತು ಬಟ್ಟಿನಂಬು” ಎಂಬ ಬಾಣಗಳನ್ನು 
ಉಲ್ಲೇಖಿಸಿದ್ದಾನೆ ರನ್ನ ಕೂಡಾ ಕವಲಂಬುವನ್ನು ಉಲ್ಲೇಖಿಸಿದ್ದಾನೆ . ಶಾಸನಗಳಲ್ಲಿಮಸೆದಸರಲು,*”ಕೆಲ್ಲಂಬು, ಕಕ್ಕಂಬು, 
ಮೊನೆಯಂಬು,* ಕಲ್ಲಂಬು,**” ಪಾರೆಯಂಬುಗಳ * ಹಾಗೂ ಅಲಗಿನ ಬಳಿಯಂಬುಗಳೆಂಬ ಉಲ್ಲೇಖವಿದೆ. 

ಪಾರೆಯಂಬು ಎಂದರೆ ಹಾರೆಯನ್ನುಹೋಲುವ ದಪ್ಪನೆಯ ಲೋಹದ ಗಟ್ಟಿಯಾದ ಬಾಣವಿರಬಹುದೆ? ಎಂಬ 
ಅನುಮಾನವನ್ನು ಡಾ।। ಎಂ.ಚಿದಾನಂದ ಮೂರ್ತಿಯವರು ವ್ಯಕ್ತಪಡಿಸಿದ್ದಾರೆ. ಲೋಹದ ದಪ್ಪಬಾಣವಾದರೆ ವೇಗವಾಗಿ 
ಹೋಗುವ ಮತ್ತುಹೆಚ್ಚುದೂರಸಾಗುವಸಾಧ್ಯತೆಯಿಲ್ಲ. ಅದು ಮರದಲ್ಲಿ ಮಾಡಿದ ಹಾರೆಯಾಕಾರದ ಬಾಣವಿರಬಹುದು. 
“ಕವಲಂಬು” ವನ್ನು ಡಾ।। ಎಂ. ಚಿದಾನಂದಮೂರ್ತಿಅವರು ಅದನ್ನು ಅರ್ಧಚಂದ್ರ ಬಾಣವಿರಬಹುದು ಎಂದಿದ್ದಾರೆ. 
ಜೊತೆಗೆ ಬಳಿಯಂಬು, ಕೋಲಂಬು ಮತ್ತುಸುಗಲಂಬು ಎಂಬ ಬಾಣಗಳನ್ನು ಉಲ್ಲೇಖಿಸಿದ್ದಾರೆ." ಮಾನಸೋಲ್ಲಾಸದಲ್ಲಿ 


"ಅಗ್ನಿ ತ್ಸೆಲಲೇಪಿತ > ಬಾಣದ ಉಲ್ಲೇಖವಿದೆ. ್‌ ಕೊಡಲಿಯಾಕಾರದ ಬಾಣವನ್ನು ಪಂಪನು ಉಲ್ಲೇಖಿಸಿದ್ದಾನೆ 


೧೩೨ 


ಬಾಣವು ವೇಗವಾಗಿ ಸಾಗಲು ಅದರ ಹಿಂಭಾಗಕ್ಕೆ ಗರಿಗಳನ್ನು ಕಟ್ನಲಾಗುತಿತ್ತು ಶಿಕಾರಿಪುರ ತಾಲ್ಲೂಕಿನ 
ಬಂದಳಿಕೆಯ ಬಸದಿಯ ಮುಂದಿರುವ ಶಾಸನ ಶಿಲವೊಂದರಲ್ಲಿ, ಗರಿಗಳನ್ನುಹೊಂದಿರುವ ಉದ್ದವಾದ ಬಾಣದ ಕೆತನೆಯಿದೆ. 
ಗುರಾಣಿಗಳ ಮೇಲೂ ಈ ರೀತಿಯ ಬಾಣಗಳು ಕಂಡುಬರುತ್ತವೆ. ಪಂಪನು ಕೆಂಪಾದ ಗರಿಗಳುಳ್ಳ ಬಾಣಗಳನ್ನು 
ಉಲ್ಲೇಖಿಸಿದ್ದಾನೆ.” ಹೆಚ್ಚಿನ ವೀರಗಲ್ಲುಗಳಲ್ಲಿ ಬಾಣಗಳ ಕೆತ್ತನೆ ಕತ್ತಿಮತ್ತು ಭರ್ಚಿಗಳಷ್ಟು ಸ್ಪಷ್ಟವಾಗಿಲ್ಲ. 

ಬಾಣಗಳ ಉದ್ದವನ್ನು ಕುರಿತು ಅಗ್ನಿಪುರಾಣದಲ್ಲಿ೧೨ ಮುಷ್ಲಿಗಳೆ ಉದ್ದದ ಬಾಣಗಳು ಉತ್ತಮ ಎನ್ನಲಾಗಿದೆ. 
ಶಾಸನ ಪಠ್ಯಗಳಲ್ಲಿ ಈ ಬಗ್ಗೆ ಉಲ್ಲೇಖವಿಲ್ಲ, ಶಾಸನ ಶಿಲ್ಲಗಳನ್ನು ಗಮನಿಸಿದರೆ ಬತಳಿಕೆಯಲ್ಲಿಟ್ಟ ಬಾಣವು ವೀರನ 
ಸೊಂಟದಿಂದ ಕಿವಿಯವರೆಗೆ ಉದ್ದವಿದೆ. ಬಾಣಗಳ ಮೇಲೆ ಹೆಸರು ಕೆತಿಸುವ ಸಂಪ್ರದಾಯವು ಕರ್ನಾಟಕದಲ್ಲಿಇದ್ದಿತೆಂದು 
ಹೇಳಲಾಗಿದೆ.” 

ಬಾಣಗಳನ್ನಿಟ್ಟುಕೊಳ್ಳಲು ಬಳಸುವ ಸಾಧನವು ಬತಳಿಕೆ. ಇದಕ್ಕೆ ದೊಣೆ, ಪೊದೆ" ಎಂಬ ಹೆಸರುಗಳಿವೆ. ಶಾಸನ 
ಶಿಲ್ಪಗಳನ್ನು ಗಮನಿಸಿದಾಗ ಇದರ ಮೇಲ್ಭಾಗ ಅಗಲವಾಗಿಯೂ ಕೆಳಭಾಗ ಚಿಕ್ಕದಾಗಿಯೂ ಇದೆ. ಪದಾತಿದಳೆದ ವೀರರು 
ಇದನ್ನು ಬೆನ್ನಿನಲ್ಲಿಧರಿಸುತ್ತಿದ್ದರು. ಸುಮಾರು ಹದಿನೈದರಿಂದ ಇಪ್ಪತ್ತು ಬಾಣಗಳನ್ನಿಟ್ಟು ಕೊಳ್ಳ ಬಹುದಾಗಿದ್ದಿತು. ಎಲ್ಲರೂ 
ಬತಳಿಕೆ ಧರಿಸುತಿದ್ದರೆಂದಲ್ಲ, ಕೆಲವರು ಕೈಮುಷ್ಟಿ ತುಂಬಾ ಬಾಣಗಳನ್ನು ಹಿಡಿದಿರುವುದನ್ನು ವೀರಗಲ್ಲುಗಳಲ್ಲಿ 
ನೋಡಬಹುಡು. ಚರ್ಮ, ಲೋಹ, ಮರ ಮತ್ತು ಬಂಬೂಗಳಿಂದ ಇದನ್ನು ತಯಾರಿಸಲಾಗುತಿತ್ತು ಹೊಸನಗರದ 
ಎಂ. ಗುಡ್ಡೇಕೊಪ್ಪದ ವೀರಗಲ್ಲು ಶಿಲ್ಪದಲ್ಲಿ ವೀರರು ತಮ್ಮ ಬಲಭುಜದ ಹಿಂಭಾಗಕ್ಕೆ ಬತಳಿಕೆ ಧರಿಸಿರುವುದು 
ನೋಡಬಹುದಾಗಿದೆ. ಕೆಲವೆಡೆ ಬಾಣ ನೀಡಲು ಸಹಾಯಕರಿರುವ ದೃಶ್ಯ ಕೂಡಾ ಕಂಡುಬರುತದೆ. ಪಂಪನು ಎರಡು 
ಭುಜಕ್ಕೂ ಬತಳಿಕೆಯನ್ನು ಬಿಗಿದುಕೊಳ್ಳುವುದನ್ನು ಉಲ್ಲೇಖಿಸಿದ್ದಾನೆ." ಬಿಲ್ಲನ್ನು ಬಳಸುವಾಗ ಬೆರಳಿಗೆ ತೊಟ್ಟುಕೊಳ್ಳುವ 
ಚರ್ಮದ ಸಣ್ಣ ಚೀಲದಂತಹ ರಕ್ಷಾಕವಚವನ್ನು ಧರಿಸಿಕೊಳ್ಳುವ ಬಗ್ಗೆ ಮಾನಸೋಲ್ಲಾಸವು ಹೇಳಿದೆ.” ಇದನ್ನು 
“ಗೋಧಾಂಗುಲಿತ್ರಾಣ” ಎನ್ನುತಾರೆ. ಬಿಲ್ಲಿನ ಹುರಿಯಿಂದ ಕೈಬೆರಳುಗಳ ರಕ್ಷಣೆಗೆ ಇದನ್ನು ಧರಿಸಿಕೊಳ್ಳಲಾಗುತಿತ್ತು 
ವೀರಗಲ್ಲು ಶಿಲ್ಪಗಳಲ್ಲಿ ಇಂತಹ ರಕ್ಷಾಕವಚದ ಕೆತನೆ ಕಂಡುಬರದು. ಬಹುಶ: ಇದು ಸಣ್ಣ ರೂಪದ್ಧಾಗಿರುವುದರಿಂದ 
ಶಿಲ್ಪಗಳಲ್ಲಿ ಇದನ್ನು ತೋರಿಸಲು ಸಾಧ್ಯವಾಗಿಲ್ಲ ಎನ್ನಬಹುದು. 

ಬಿಲ್ಲಿನ ಬಳೆಕೆಯ ವಿಧಾನವನ್ನು ಕುರಿತು ಸೋಮೇಶ್ವರನು ವಿವಿಧ ಆಸನಗಳನ್ನು ವಿವರಿಸಿದ್ದಾನೆ.” ಬಿಲ್ಲನ್ನು 
ಹಿಡಿಯುವ ಶೈಲಿಯಿಂದ ಹಿಡಿದು ವಿವಿಧ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ಆಸನಗಳನ್ನು ಹೇಳಲಾಗಿದ್ದರೂ, ಶಾಸನ 
ಪಠ್ಯಗಳಿಂದ ಶಾಸನ ಶಿಲ್ಪಗಳಿಂದ ಅದಕ್ಕೆ ಸಮರ್ಥನೆ ದೊರೆಯುವುದಿಲ್ಲ, ಶಿಲ್ಪಗಳಲ್ಲಿ ಬಿಲ್ಲುಬಳಕೆಯ ವಿಧಾನಕ್ಕೆ 
ಸಂಬಂಧಿಸಿದಂತೆ ಕಂಡುಬರುವ ಒಂದು ಸಾಮಾನ್ಯ ಭಂಗಿಯೆಂದರೆ ಎಡಗಾಲು ಮುಂದಕ್ಕೆ, ಬಲಗಾಲು ಹಿಂದಕ್ಕಿಟ್ಟುಬಿಲ್ಲು 


ಬಳಸುವುದು. ಬಾಣ ಪ್ರಯೋಗದ ಸಂದರ್ಭದಲ್ಲಿ ಬಿಲ್ಲುಗಾರನು ಬಿಲ್ಲಿನ ಹುರಿಗೆ ಬಾಣ ಹೂಡಿ, ಅದನ್ನುಕಿವಿಯವರೆಗೆ 


೧೩೩ 


ಎಳೆದು ಬಿಡುವ ದೃಶ್ಯವು ಶಿಕಾರಿಪುರ ತಾಲೂಕಿನ ಬಂದಳಿಕೆಯ ಮತ್ತುಹಾನಗಲ್‌ನ ವೀರಗಲ್ಲುಗಳಲ್ಲಿ ಸ್ಪಷ್ಟವಾಗಿ ಕೆತಲ್ಲಟ್ಟಿದೆ. 
ಹೀಗಾಗಿ ಸೋಮೇಶ್ವರನು ಈ ಕುರಿತು ಹೇಳಿರುವ ವಿವಿಧ ಆಸನ (ಭಂಗಿ) ಗಳು ಬಿಲ್ಲುವಿದ್ಯೆ ಪ್ರದರ್ಶನದ ಸಂದರ್ಭಗಳಿಗೆ 
ಹೆಚ್ಚುಅನ್ವಯಿಸುತ್ತವೆ. 

ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಪ್ರಧಾನ ವೀರನು ಬಿಲ್ಲು ಹಿಡಿದಿದ್ದರೂ ಎದುರಾಳಿಯ ಮೇಲೆ ಕತ್ತಿಯನ್ನು 
ಪ್ರಯೋಗಿಸುತ್ತಿರುವುದನ್ನು ನೋಡಬಹುದು. ಪಂಪನು ಹೇಳುವಂತೆ ಅಂದಿನ ಬಿಲ್ಲಾರರು ಕತ್ತಿಯನ್ನು ಕೂಡಾ 
ಧರಿಸುತ್ತಿದ್ದರು.” ಬಾಣಗಳು ಮುಗಿದ ನಂತರ ಕತ್ತಿಯನ್ನು ಬಳಸುತ್ತಿದ್ದರು. ಪುಟ. ಸಂ-೩೩೬ ರಲ್ಲಿ ಕೆಲವು ಮಾದರಿಯ 
ಬಾಣಗಳ ರೇಖಾಚಿತ್ರವನ್ನುನೀಡಿದೆ. 
ಕತ್ತಿಅಥವಾ ಖಡ್ಗ; 

ವೀರಗಲ್ಲು ಶಾಸನ ಶಿಲ್ಲಗಳಲ್ಲಿಹೆಚ್ಚುಪ್ರಾಮುಖ್ಯತೆ ಪಡೆದಿರುವ ಆಯುಧವಿದು. ಶಾಸ್ತ್ರಗ್ರಂಥಗಳಲ್ಲಿಖಡ 


ಹಿ ನನ 
ಮುಕ್ಕಅಮುಕ್ತಆಯುಧಗಳ ಪಟ್ಟಿಯಲ್ಲಿಲ್ಲ ಇದು ಬ್ರಹ್ನಸೃಷ್ಟಿ ಅಸುರರ ವಿರುದ್ದಹೋರಾಡಲು ಬ್ರಹ್ಮನಿಂದ ಇಂದ್ರನಿಗೆ 
ನೀಡಲಾದ ಆಯುಧವೆಂಬ ನಂಬಿಕೆಯಿದೆ. ಅದರ ಸ್ವರೂಪವನ್ನಾಧರಿಸಿ "ಅಮುಕ್ತ್‌ ವರ್ಗಕ್ಕೆ ಸೇರಿಸಬಹುದು." ಅದನ್ನು 
ಮೂವತೆರಡು ರೀತಿಗಳಲ್ಲಿ ಬಳಸಬಹುದು ಹಾಗೂ ಅದನ್ನುಸೊಂಟದ ಎಡಬಾಗಕ್ಕೆ ಧರಿಸುವುದು." ಆದರೆ ವೀರಗಲ್ಲು 
ಶಿಲ್ಲಗಳಲ್ಲಿ ವೀರನ ಬಲಸೊಂಟದ ಭಾಗಕ್ಕೆ ಖಡವನ್ನಿಡುವ ಒರೆಯನ್ನು ತೋರಿಸಲಾಗಿದೆ. ವೀರನ ಸೊಂಟದ ಎಡಕ್ಕೆ 
ಒರೆಯ ಕೆತನೆ ಸಾಧ್ಯವಾಗದು ಎನ್ನುವುದಕ್ಕೆ ಹೀಗೆ ಕೆತಿರಬೇಕು ಅಥವಾ ಬಲಭಾಗದಲ್ಲಿಯೇ ಅದನ್ನು ಧರಿಸುವ 
ಪದ್ಗತಿಯಿರಬೇಕು. ಖಡ್ಡದಲ್ಲಿ ಎರಡು ಭಾಗ ಒಂದು ಹಿಡಿಕೆ ಮತ್ತೊಂದು ಅಲಗು. | 
ಶಾಸನಗಳಲ್ಲಿ ಕತ್ತಿಯನ್ನು ಖಡ್ಗ *" ಕರವಾಳ *, ಸುರಿಗೆ *ಸುರಿಗಿ ್‌: ಗೇಣ್‌ * ಎಂಬ ಹೆಸರುಗಳಿಂದ 
ಉಲ್ಲೇಖಿಸಲಾಗಿದೆ. ಇದು ಆಕಾರ ಮತ್ತುಗಾತ್ರವನ್ನಾಧರಿಸಿ ಹೆಸರಿಸಿರಬೇಕು. ಗೇಣು ಕತ್ತಿಯ ಬಳಕೆಯಲ್ಲಿಪರಿಣಿತನನ್ನು 
" ಗೇಣುಕಾರ? ನೆಂದು ಹೆಸರಿಸಲಾಗಿದೆ. ವೀರಗಲ್ಲು ಶಿಲ್ಲಗಳಲ್ಲಿವಿವಿಧ ರೀತಿಯ ಕತಿಗಳನ್ನುಸುಂದರವಾಗಿ ಕೆತಲಾಗಿದೆ. 
ಕಾಲ್ಕಳದ ಸೈನಿಕರು ಒಂದು ಕೈಯಲ್ಲಿಕತ್ತಿಮತೊಂದರಲ್ಲಿ ಗುರಾಣಿ ಹಿಡಿದಿದ್ದರೆ, ಕುದುರೆಯಾಳುಗಳು ಎದೆಕವಚಗಳನ್ನು 
ಧರಿಸಿ, ಎಡಕ್ಕೆಯಲ್ಲಿಕುದುರೆಯ ಲಗಾಮು ಹಾಗೂ ಬಲಗೈನಲ್ಲಿಕತ್ತಿಹಿಡಿದು ಹೋರಾಡುವ ದೃಶ್ಯವು ಸಾಮಾನ್ಯವಾಗಿದೆ. 
ಕತ್ತಿಯ ಉದ್ದದ ಬಗ್ಗೆ ವೀರಗಲ್ಲು ಶಾಸನಗಳು ಏನನ್ನು ಹೇಳುವುದಿಲ್ಲ ಸೋಮೇಶ್ವರನು ಐವತ್ತು ಅಂಗುಲ 
ಉದ್ದವುಳ್ಳದ್ದು ಶ್ರೇಷ್ಠ. ಇಪತ್ಸೆದು ಅಂಗುಲ ಉದ್ದವುಳ್ಳದ್ದು ಕನಿಷ್ಠ ಹಾಗೂ ಇವೆರಡರ ನಡುವಿನ ಅಳತೆಯುಳ್ಳದ್ದು 
ಮಧ್ಯಮವೆಂದು ಹೇಳುತಾನೆ.*” ವೀರಗಲ್ಲು ಶಿಲ್ಪಗಳಲ್ಲಿ “ ಕತ್ತಿಯನ್ನು ಎದುರಾಳಿಗೆ ಇರಿದಾಗ ಬೆನ್ನಿನಿಂದ 
ಹೊರಬಂದಿರುವುದನ್ನು ತೋರಿಸಲಾಗಿದೆ. ಇದರಿಂದ ಕತಿಗಳು ಸಾಕಷ್ಟುಉದ್ದವಾಗಿದ್ದವೆನ್ನುವುದು ಸ್ಪಷ್ಟವಾಗುತದೆ. 


೧೩೪ 


ಪಂಪನು ಅಸಿ, ಅಸಿಪತ್ರ, ಉದ್ರಾಸಿ, ಕಡಿತಲೆ, ಕರವಾಳ, ಕೂರಸಿ ಕೃಪಾಣ, ಕೌಕ್ಟೇಯಕ ಎಂಬ ಕತ್ತಿಗಳನ್ನು** 
ರನ್ನನು ಕಡಿತಲೆ ಮತ್ತುಮರವಾಳೆ ಎಂಬ ಕತಿಗಳನ್ನುಉಲ್ಲೇಖಿಸಿದ್ದಾರೆ.*" ಮಾನಸೋಲ್ಲಾಸವು ವಿವಿಧ ರೀತಿಯ ಕತಿಗಳನ್ನು 
ಮತುಅವುಗಳ ಲಕ್ಷಣಗಳನ್ನುವಿವರಿಸಿದೆ. ಲಕ್ಷಣ ಮತ್ತು ಬಣ್ಣದ ಆಧಾರವಾಗಿ, ಮತ್ಕುಣ, ನಿರವಹ, ಭದ್ರಾಂಗ, ಕರವಾಲ, 
ಸುವಾಣಕ, ಕಲ್ಬೇಲಕ, ಕೌಕ್ಟೇಯಕ, ತಾರಪಟ್ಟಕ , ಷೆಡಾಲಕ, ಸ್ಪರ್ಣಪಂಜರ, ತಿತ್ತರಿವಜ್ರಕ ಕಾಲವಜ್ರಕ ಹಾಗೂ 
ಕೋಂಗಿಗಳೆಂದು ಹೆಸರಿಸಲಾಗಿದೆ." ಆದರೆ ಶಾಸನ ಪಠ್ಯಗಳಲ್ಲಿಉಲ್ಲೇಖಿತ ಕತಿಗಳ ವಿಧಗಳ ಸಂಖ್ಯೆ ಸೀಮಿತವಾದುದು. 

ಕತ್ತಿಯ ತಯಾರಿಕೆಯಲ್ಲಿಲೋಹಕಾರರ ಪಾತ್ರ ಗಮನಾರ್ಹವಾದುದು. ಸ್ಥಳೀಯ ಕಮ್ಮಾರರು ಈ ಕಾರ್ಯದಲ್ಲಿ 
ತೊಡಗುತ್ತಿದ್ದರು. ಕೆಲವು ವೀರರು ಕಮ್ದಾರ ವರ್ಗಕ್ಕೆ ಸೇರಿರುವುದನ್ನು ಶಾಸನಗಳು ಉಲ್ಲೇಖಿಸುತವೆ. *" ವೀರಗಲ್ಲು 
ಶಿಲ್ಪಗಳಲ್ಲಿ ಕಂಡುಬರುವ ಕತ್ತಿಗಳನ್ನು ಗಮನಿಸಿದರೆ ಇವರ ನೈಪುಣ್ಯತೆ, ಕಲಾತ್ಮಕತೆ ಅರಿವಾಗುತದೆ. ಸೊರಬದ ಮಾವಲಿ, 
ಕೊಡಕಣಿ ಹಾಗೂ ಶಿಕಾರಿಪುರದ ಬಳ್ಳಿಗಾವೆ, ಬಂದಳಿಕೆ ಮೊದಲಾದ ಪ್ರದೇಶಗಳ ವೀರಗಲ್ಲು ಶಿಲ್ಲಗಳಲ್ಲಿಕಂಡುಬರುವ 
ಕತ್ತಿಯ ಕೆತ್ತನೆಗಳು ಇದಕ್ಕೆ ಉತಮ ಉದಾಹರಣೆಯಾಗಿದೆ. ದೊಡ್ಡ ಪ್ರಮಾಣದ ಯುದ್ಧಗಳಿಗೆ ಸೈನ್ಯದೊಂದಿಗೆ 
ಲೋಹಕಾರರನ್ನು ಕರೆದೊಯ್ಯುತ್ತಿದ್ದಿರಬೇಕು. ಯುದ್ದ ರಂಗದಲ್ಲಿ ಕತ್ತಿಯನ್ನು ಮಸೆಯಲು ಇಟ್ಟಿಗೆಯ ಪುಡಿಯನ್ನು 
ಬಳಸುತಿದ್ದ ಬಗ್ಗೆ ಪಂಪನು ಉಲ್ಲೇಖಿಸಿದ್ದಾನೆ." 

ಕತ್ತಿಯನ್ನುಸೊಂಟದಲ್ಲಿಧರಿಸಲು ಸೂಕವಾದ "ಒರೆ'ಯು ಇರುತಿತ್ತು ವೀರಗಲ್ಲು ಶಿಲ್ಲಗಳಲ್ಲಿಇಂತಹ ಹಲವು 
ಒರೆಗಳ ಕೆತನೆ ಕಂಡುಬರುತದೆ. ಇದನ್ನುತಯಾರಿಸುವವನನ್ನು ಒಟ್‌ಗಾಅ ನೆಂದು ಕರೆಯುತಿದ್ದರು." ಸೋಮೇಶ್ವರನು 
ಖಡ್ಗ ಚರ್ಮಧಾರಿಗಳಾದ ಎಂದು ಉಲ್ಲೇಖಿಸಿರುವುದರಿಂದ “ ಒರೆಯನ್ನು ಚರ್ಮದಿಂದಲೂ ತಯಾರಿಸಲಾಗುತಿತ್ತು 
ಎನ್ನಬಹುದು. ಆದರೆ ವೀರಗಲ್ಲು ಶಿಲ್ಪಗಳಲ್ಲಿನ ಒರೆಗಳನ್ನು ಗಮನಿಸಿದರೆ, ಲೋಹದ ಒರೆಗಳೂ ಬಳಕೆಯಲ್ಲಿದುದು 
ಕಂಡುಬರುತ್ತದೆ. ಪಂಪನು ಸೀಸದ ಮತುಬಂಗಾರದ ಒರೆಗಳನ್ನು ಉಲ್ಲೇಖಿಸಿದ್ದಾನೆ." 

ಸೋಮೇಶ್ವರನು ಖಡದ ಬಳಕೆಯ ವಿಧಾನ ಮತ್ತುವಿವಿಧ ಭಂಗಿಗಳನ್ನುವಿವರಿಸಿದ್ದಾನೆ."” ಆದರೆ ಶಾಸನಗಳಲ್ಲಿ 
ಈ ಬಗ್ಗೆ ವಿವರಗಳಿಲ್ಲ ವೀರನು ಎಡಗೈಯಲ್ಲಿ ಗುರಾಣಿ ಹಿಡಿದು ಬಲಗೈಯಲ್ಲಿ ಕತ್ತಿ ಪ್ರಯೋಗಿಸುತ್ತಿರುವ, ಕತ್ತಿಯನ್ನು 
ಎದುರಾಳಿಯ ಎದೆಗೆ ಇರಿದಿರುವ ಅಥವಾ ಎದುರಾಳಿಯ ಕುದುರೆಗೆ ಇರಿದಿರುವ ದೃಶ್ಯ ವೀರಗಲ್ಲು ಶಿಲ್ಪಗಳಲ್ಲಿ 
ಕಂಡುಬರುತುದೆ. ಪುಟ. ಸಂ- ೩೩೭ರಲ್ಲಿ ವೀರಗಲ್ಲು ಶಿಲ್ಪಗಳಲ್ಲಿ ಕಂಡುಬರುವ ಕೆಲವು ಮಾದರಿಯ ಕತ್ತಿಗಳ 
ರೇಖಾಚಿತ್ರಗಳನ್ನು ನೀಡಲಾಗಿದೆ. 
ಕೊಂತ ಅಥವಾ ಕುಂತ: 

ವೀರಗಲ್ಲು ಶಾಸನಗಳಲ್ಲಿಉಲ್ಲೇಖಿತ ಮತೊಂದು ಪ್ರಮುಖ ಆಯುಧವು ಕೊಂತ " ಅಥವಾ ಕುಂತ ಇದನ್ನು 
ಕಿಟಲ್‌ರವರು ಭಲ್ಲೆ ಅಥವಾ ಭರ್ಜಿ ಎಂದು ಅರ್ಥೈಸಿದ್ದಾರೆ. ಶಿಕಾರಿಪುರದ ಶಾಸನವೊಂದರಲ್ಲಿ “ಪ್ರತಾಪಿ ಕೊನದ ಬೀರಂ” 


೧೩೫ 


ಎಂದು ಈ ಆಯುಧದಲ್ಲಿ ಪ್ರವೀಣನಾದವನ ಉಲ್ಲೇಖವಿದೆ." ಸೊರಬದ ಶಾಸನವೊಂದರಲ್ಲಿ “ಕುತ್ತಿ ಕೊಂತದಿ 
ಕುಜುದಟು ಮಾಡಿ” “ ಎಂಬವರ್ಣನೆ ಯಿದೆ. ಶಿಕಾರಿಪುರದ ಶಾಸನವೊಂದನ್ನಾಧರಿಸಿ ಡಾ।॥। ಆರ್‌. ಶೇಷಶಾಸ್ತಿಯವರು 
ಇದು ಕತ್ತಿಯಂತಹ ಆಯುಧವಿರಬೇಕೆಂದಿದ್ದಾರೆ." ಡಾ. ಎಂ. ಚಿದಾನಂದ ಮೂರ್ತಿಯವರು ಕಬ್ಬಿಣದ ಮೊನಚಾದ 
ತುದಿಯುಳ್ಳ ಆಯುಧವಿರಬೇಕೆಂದಿದ್ದಾರೆ." ಮಾನಸೋಲ್ಲಾಸವು ನೀಡುವ ವಿವರಣೆಯಿಂದ ಇದು ಭರ್ಜೀಯ ರೀತಿಯ 
ಆಯುಧವೆನ್ನಬಹುದು. 

ಕುಂತದ ದಂಡವು ಟೊಳ್ಳಿರದೇ ನೇರವಾಗಿರಬೇಕು ಅದರ ಮೇಲುದಿಯಲ್ಲಿಇಪತೊಂದುಅಂಗುಲದ "ಫಲ'. 
ಫಲದಕೆಳಗೆ ಅಂಕುಶವಿರಬೇಕು ಮತ್ತುಕುಂತದ ಹಿಂಭಾಗದಲ್ಲಿಕತರಿಯಂತಹ ಮುಳ್ತುಗಳಿರಬೇಕು. ಕುಂತದ ಕೆಳಭಾಗದಲ್ಲಿ 
ಕಬ್ಬಿಣದ ಮೊಗ್ಗಿನ ಆಕಾರದ ವಜಾಯುಧವಿರಬೇಕು.ಟಬಿ ಈ ರೀತಿಯ ಕುಂತವು ಪದಾತಿಗಳು ಬಳಸುವುದಕ್ಕೆ, ಕುದುರೆ 
ಸವಾರರು ಹಿಡಿಯುವ ಕುಂತಕ್ಕೆ "ಫಲ' ಮಾತ್ರವಿರಬೇಕು. ಆನೆಯ ಮೇಲಿನ ಯೋಧನು ಉದ್ದಹೆಚ್ಚಿರುವ ಕುಂತವನ್ನು 
ಹೊಂದಿರಬೇಕು. “” ಎಂದು ಸೋಮೇಶ್ವರನು ಹೇಳಿದ್ದಾನೆ. ಮೂರು ಅಳತೆಯ ಕುಂತಗಳನ್ನು ಪ್ರಸಾಪಿಸಲಾಗಿದೆ. 
ಕಾಲಾಳು ಬಳಕೆಗೆ ಏಳು ಅರತ್ನಿಯ (ಮೊಳದ) ಕುದುರೆ ಸವಾರರ ಬಳಕೆಗೆ ಆರು ಮೊಳದ, ಆನೆಸವಾರರ ಬಳಕೆಗೆ ಒಂಭತ್ತು 
ಮೊಳದ ಕುಂತಗಳನ್ನು ಹೇಳಲಾಗಿದೆ. * 
ಸಬಳ: 

ಕೋಟೆಕಾಳೆಗ ಮತ್ತುಬಯಲು ಯುದ್ದ(Field war) ಎರಡರಲ್ಲೂಬಳಕೆಯಿದ್ದ, ಶಾಸನಗಳಲ್ಲಿಉಲ್ಲೇಖಿತವಾದ 
ಆಯುಧ ಸಬಳ. ಇದನ್ನೂಕೂಡಾ ಕಿಟಲ್‌ರವರು ಭಲ್ಲಿ- ಭರ್ಜಿ ಎಂದು ಅರ್ಥೈಸಿದ್ದಾರೆ. ಸೊರಬದ ಶಾಸನವೊಂದರಲ್ಲಿ 
“ಸಬಳಿಗರಂ ಸಾಹಸಗುಂದಿಸಿ” ಹಾಗೂ ಸಾಗರದ ಶಾಸನವೊಂದರಲ್ಲಿ “ಸಬಳೆದಿಂ ಕುದುರೆ...0ದನು” ಎಂಬ 
ಉಲ್ಲೇಖಗಳಿವೆ. ಇವುಗಳಿಂದ ಈ ಆಯುಧ ಹಿಡಿದವರಿಗೆ “ಸಬಳಿಗರು” ಎಂದು ಕರೆಯುತಿದ್ದರೆಂದು ಹಾಗೂ ಸಬಳ 
ಪರಿಣಾಮಕಾರಿ ಆಯುಧವಾಗಿತ್ಲೆಂದು ತಿಳಿಯುತದೆ. ಪುಟ ಸಂ-೩೩೮ ರಲ್ಲಿವೀರಗಲ್ಲಿನಲ್ಲಿಕೆಂಡುಬರುವ ವಿವಿಧ ಶೈಲಿಯ 
ಭರ್ಜಿಗಳ ರೇಖಾಚಿತ್ರವನ್ನು ನೀಡಲಾಗಿದೆ. ಅದರಲ್ಲಿ ಛಾಯಾಚಿತ್ರ ಸಂಖ್ಯೆ ರಲ್ಲಿ ನೀಡಲಾದ ಕೋಟಿ ಕಾಳಗದ 
ದೃಶ್ಯವಿರುವ ವೀರಗಲ್ಲಿನಲ್ಲಿ ಕಂಡುಬರುವ ಭರ್ಜಿಯ ರೀತಿಯ ಆಯುಧವು ಸಬಳವಿರಬಹುದು. 
ಕರ್ಕಡೆ: 

ಶಿಕಾರಿಪುರದ ಶಾಸನಪೊ ೦ದರಲ್ಲಿ “ಮಾಟಿಡುವ ಕರ್ಕಡೆ” ಎಂಬ ಉಲ್ಲೇಖವಿದೆ. ಇದು ವೀರಗಲ್ಲುಶಾಸನವಲ್ಲ, 
ಕರ್ಕಡೆಯನ್ನು ಪಂಪ ಮತ್ತು ರನ್ನರು ಕಕ್ಕಡೆ ಎಂದು ಉಲ್ಲೇಖಿಸಿದ್ದಾರೆ. ಇದು ಕೈಯಿಂದ ಎಸೆಯುವ ಶೂಲದಂತಹ 
ಆಯುಧವೆಂದು ಡಾ. ಎಂ ಚಿದಾನಂದ ಮೂರ್ತಿಯವರ ಅಭಿಪ್ರಾವಾಗಿದೆ.! ಗರಗಸದಂತೆ ಬಾಯುಳ್ಳ ಆಯುಧವೆಂದು 


ಡಾ. ಎಚ್‌. ಜಿ. ಶ್ರೀಧರ್‌ರವರ ಅಭಿಪ್ರಾಯವಾಗಿದೆ." ಕಾಯ್ಕಿಣಿಯ ವೀರಗಲ್ಲು ಶಿಲ್ಲವನ್ನಾಧರಿಸಿ ಇದು ಅರ್ಧಭಾಗ 


೧೩೬ 


ಕತ್ತಿಯ ರೀತಿ, ಉಳಿದರ್ಧಭಾಗ ಈಟಿಯ ರೀತಿ, ನಡುಭಾಗದಲ್ಲಿ ಹಿಡಿದುಕೊಳ್ಳಲು ಅವಕಾಶವಿದ್ದುಇರಿಯಲು ಮತ್ತು 
ಎಸೆಯಲು ಬರುವಂತೆ ತೋರುತದೆ ಎಂದು ಡಾ. ಆರ್‌ ಶೇಷಶಾಸ್ತಿಯವರು ವಿವರಿಸಿದ್ದಾರೆ.” 
ಗದೆ: 

ಶಾಸನಗಳಲ್ಲಿ ಇದರ ಉಲ್ಲೇಖವಿಲ್ಲ. ಶಾಸನ ಶಿಲ್ಪಗಳಲ್ಲಿ ಯುದ್ದ ರಂಗದ ಸನ್ನಿವೇಶದ ಚಿತ್ರಣದಲ್ಲಿ ಇದರ 
ಕೆತನೆಯೂ ಕೂಡಾ ಕಂಡುಬರುವುದಿಲ್ಲ, ಆದರೆ ಸೊರಬದ ಗುಡವಿ ಮತ್ತುಶಿಕಾರಿಪುರದಸಂಡ ಪ್ರದೇಶಗಳ ವೀರಗಲ್ಲುಗಳ 
ಮೇಲ್ಭಾಗದಲ್ಲಿಕಂಡುಬರುವ ದೇವತೆಗಳ ದೃಶ್ಯಗಳಲ್ಲಿಗದೆಗಳ ಕೆತನೆಯು ಕಂಡುಬರುತದ. ರನ್ನನು ಗದೆಯನ್ನುಉಲ್ಲೇಖಿಸಿ 
ಅದರ ಗಾತ್ರಗಳ ಬಗ್ಗೆ ವಿವರಿಸಿದ್ದಾನೆ. ಆ ಆತನ ಪ್ರಕಾರ೩೦ ಅಂಗುಲ ಉದ್ದ, ೧೦೦೦ ಅಂಗುಲ ಸುತ ಳತೆ ಹಾಗೂ 
ಅಂಗುಲ ಗಾತ್ರದ ತುದಿಯುಳ್ಳದ್ದು ಉತ್ತಮ, ೨೪ ಅಂಗುಲ ಉದ್ದ , ೧೦೦ ಅಂಗುಲ ಸುತ್ತಳತೆ ಹಾಗೂ ೪ ಅಂಗುಲ 
ತುದಿಯುಳ್ಳದ್ದು ಮಧ್ಯಮ ಮತ್ತು ೧೮ ಅಂಗುಲ ಉದ್ದ ೩೬ ಅಂಗುಲ ಸುತ್ತಳತೆ ಹಾಗೂ ೨ ಅಂಗುಲ ತುದಿಯುಳ್ಳದ್ದು 
ಕನಿಷ್ಟಗದೆಯಾಗಿದೆ. ಸೋಮೇಶ್ವರನು ಗದೆಯನ್ನುಕಬ್ಬಿಣ, ಮರ ಮತ್ತುಘನ ಎಂಬ ಲೋಹದಿಂದ ನಿರ್ಮಿಸಬಹುದು. 
ಗದೆಯ ಉದರ ಭಾಗ ಮತ್ತುತುದಿಯೂ ದಪ್ಪವಿರಬೇಕು. ತುದಿಯಲ್ಲಿ ಶೂಲವಿರಚಬೇಕು. ಅದರ ದಂಡ ಸಮವಾಗಿರಬೇಕು. 
ಅದರ ಬುಡ ಭಾಗವನ್ನು ಖಡವನ್ನು ಹಿಡಿದಂತೆ ದೃಡ ಮುಷ್ಟಿಯಿಂದ ಹಿಡಿಯಬೇಕು ಎಂದಿದ್ದಾನೆ. ಅಲ್ಲದೆ ಗದೆಯ 
ಪ್ರಯೋಗದ ವಿಧಾನವನ್ನು ಉಲ್ಲೇಖಿಸಿದ್ದಾನೆ." 
ಅತರೆ ಆಯುಧಗಳು: 

ಶಾಸನಗಳು ಮತ್ತುಸಮಕಾಲೀನ ಸಾಹಿತ್ರದಲ್ಲಿಇನ್ನೂಹಲವು ಬಗೆಯ ಆಯುಧ ವಿಶೇಷಗಳು ಹೆಸರಿಸಲ್ಪಟ್ಟಿವೆ. 
ಅವುಗಳಲ್ಲಿ ಬಹಳಷ್ಠನ್ನು ಶಾಸನ ಶಿಲ್ಪಗಳಲ್ಲಿ ಗುರುತಿಸಲಾಗದು ಇನ್ನೂ ಕೆಲವು ಕೇವಲ ಸಾಹಿತ್ಯ ಕೃತಿಗಳಲ್ಲಿ ಮಾತ್ರ 
ಹೆಸರಿಸಲ್ಪಟ್ಟಿವೆ. ಶಾಸನ ಪಠ್ಯಗಳಲ್ಲಿಹೆಸರಿಸಿಲ್ಲ ಹೀಗಾಗಿ ಇವುಗಳು ವಾಸವವಾಗಿ ಬಳಕೆಯಲ್ಲಿದ್ದವು ಎನ್ನಲಾಗದು. 

"ಕಣೆಯ', ಸೊರಬದ ಶಾಸನವೊಂದರಲ್ಲಿ ಉಲ್ಲೇಖಿಸಲಾದ 5 ಈ ಆಯುಧವು ತ್ರಿಕೋನಾಕಾರದ ಎರಡು 
ತುದಿಯುಳ್ಳ ಲೋಹದ ದಂಡವೆಂದು ಡಾ. ಎಂ. ಚಿದಾನಂದ ಮೂರ್ತಿಯವರ ಅಭಿಪ್ರಾಯವಾಗಿದೆ.” ಶಿಕಾರಿಪುರದ 
ಶಾಸನವೊಂದರಲ್ಲಿ “ಗೇಣ್ಣಳನೆಕಿತ್ತಿುವಂ” ಎಂದು ಗೇಣ್‌ ಎಂಬ ಆಯುಧ ಮತ್ತು ಅದರ ಬಳಕೆಯ ವಿಧಾನವನ್ನು 
ಉಲ್ಲೇಖಿಸಲಾಗಿದೆ.” ಗೇಣ್‌ ಇದಕ್ಕೆ ಕಿಟಲ್‌ರವರು ನಿಡುಸುರಗಿ ಅಥವಾ ಸುರಗಿ ಎಂದು ಅರ್ಫೈಸಿದ್ದಾರೆ. ಇದು ಗೇಣುದ್ದದ 
ಕತಿಯಾಗಿದೆ. ಸಾಗರದ ಶಾಸನವೊಂದರಲ್ಲಿ" ಭಲ್ಲಿ' ಎಂಬ ಆಯುಧ ವಿಶೇಷ ಪ್ರಸಾಪಗೊಂಡಿದೆ."ಇದು ಭಲ್ಲೆಇರಬೇಕು 
ಡಾ. ಎಂ. ಚಿದಾನಂದ ಮೂರ್ತಿಯವರು ಇದನ್ನು ಒಂದು ರೀತಿಯ ಬಾಣವೆಂದಿದ್ದಾರೆ."” ಶಿಕಾರಿಪುರದ ಮತ್ತೊಂದು 
ಶಾಸನದಲ್ಲಿ "ತೀರಿಕೆ' ಎಂಬ ಆಯುಧ ವಿಶೇಷದ ಉಲ್ಲೇಖವಿದೆ.” ಅದರಲ್ಲಿಯೇ " ಸೂಲಿಗೆ' (ಶೂಲ) ಮತ್ತು 


೧೩೭ 


ಭಿಂಡಿವಾಳ ಎಂಬ ಆಯುಧಗಳ ಪ್ರಸಾಪವಿದೆ. ಹೊಸಗುಂದದ ಒಂದು ವೀರಗಲ್ಲು ಶಿಲ್ಪದಲ್ಲಿ “ಕ್ಷೊಡಲಿ” ಯೊಂದನ್ನು 
ಅಶ್ವಸವಾರನು ಹಿಡಿದಿರುವ ಕೆತನೆಯಿದ್ದು ಅದು ಯುದ್ಧಗಳಲ್ಲಿ ಕೊಡಲಿಯ ಬಳಕೆಯನ್ನು ಸಮರ್ಥಿಸುತ್ತದೆ. 

ಭಿಂಡಿವಾಳೆ,"*“ ಮುದ್ದರ,"* ಶಕ್ತಿ 9" ಕಠಾರಿ,5” ಅಸಿಧೇನು,"ನ ಆವುತಿ,ಇಡುವಿಟ್ಟಿ” ಪಿಡಿಕುತ್ತು"*ಕುಳಿಶ್ಯ” 
ತೋಮರ, "ಪಂಚರಾಯುಧ,"* ನೇಗಿಲು "*" ಮತ್ತುಪಾಶ "* ಸಮಲೀನ ಸಾಹಿತ್ಯದಲ್ಲಿ ಉಲ್ಲೇಖಿತ ಇತರ ಆಯುಧ 
ವಿಶೇಷಗಳು. ಇವುಗಳಲ್ಲಿ "ಭಿಂಡಿವಾಳ' ವನ್ನು ಕಿಟಲ್‌ರವರು ಗಿಡ್ಡದಾದ ಈಟಿ ಅಥವಾ ಭರ್ಜಿ ಅಥವಾ ಕೈಯಿಂದ 
ಎಸೆಯುವ ಬಾಣದಂತಹ ಆಯುಧ ಮತ್ತುಕಬ್ಬಿಣದ ಗದೆ ಎಂದು ಅರ್ಥ ನೀಡಿದ್ದಾರೆ. ಇದರಲ್ಲಿ ಮೊದಲನೆಯ ಎರಡು 
ಅರ್ಥಗಳು ಸರಿಯಾಗುತವೆ. ಕಾರಣ ಈ ಹಿಂದೆಯೇ ಇದನ್ನು ಕೌಟಿಲ್ಯನು ಅರ್ಥಶಾಸ್ತದಲ್ಲಿ ಹರಿತವಾದ ಆಯುಧಗಳ 
ಗುಂಪಿಗೆ ಸೇರಿಸಿದ್ದಾನೆ. “ಮುದ್ದರವು” ಗದೆಯ ರೀತಿಯ ಆಯುಧ, “ಶಕಿ”ಯು ಖಡ್ಗ ಪ್ರಬೇದಗಳಲ್ಲಿ ಒಂದೆಂದು 
ಹೇಳಲಾಗಿದೆ. "ಕಠಾರಿ' ಯು ಚಿಕ್ಕದಾದ ಕತ್ತಿಯ ರೀತಿಯ ಆಯುಧ "ಅಸಿಧೇನು' ಎಂದರೆ ಚೂರಿ ಮಾನಸೋಲ್ಲಾಸವು 
ಇದರ ಉದ್ದವು ಒಂದು ವಿತಸ್ತಿ ಅಂದರೆ ಹನ್ನೆರಡು ಅಂಗುಲಕ್ಕಿಂತ ಹೆಚ್ಚು ಉದ್ಧವಿರಬೇಕು. ಅಂತಹ ಚೂರಿಯು 
ಉತ್ತಮವಾದುದು. ಚೂರಿಯು ತೀಕ್ಷ್ಣವಾದ ಧಾರೆಯುಳ್ಳದ್ದು ದೃಢವಾಗಿರುವುದು ಹಗುರವಾಗಿರುವುದೂ, 
ಅಡ್ಡಗೆರೆಗಳಲ್ಲದ್ದೂ ಆಗಿರಬೇಕು. ಅದರ ಅಲಗು ಎಲ್ಲೂ ಮುರಿದಿರಬಾರದು ಎನ್ನುತ್ತದೆ."" ಈ ಕೃತಿಯಲ್ಲಿ ಅದನ್ನು 
ಹಿಡಿಯಬೇಕಾದ ವಿಧಾನ ಮತ್ತು ಬಳಸುವ ವಿಧಾನವನ್ನು (ಭಂಗಿಯನ್ನು) ವಿವರಿಸಲಾಗಿದೆ. 

“ಆವುತಿ” ಎಂಬುದನ್ನುಡಾ. ಎಂ. ಚಿದಾನಂದ ಮೂರ್ತಿಯವರು "ಕವಚೆ'ವೆಂದು ಅಭಿಪ್ರಾಯಪಟ್ಟಿದ್ದಾರೆ.” 
ಡಾ. ಹೆಚ್‌. ಜಿ. ಶ್ರೀಧರ್‌ರವರು ಇದನ್ನು ಒಂದು ಆಯುಧ ಎಂದಿದ್ದಾರೆ.” "ಇಡುವಿಟ್ಟಿ; ಇದನ್ನು ಇಡುವ ಈಟಿ 
ಎನ್ನಲಾಗಿದೆ. "ತೋಮರ' ಎಂಬುದು ಹರಿತವಾದ ತುದಿಯುಳ್ಳ ಆಯುಧವಾಗಿದ್ದು ಭರ್ಜಿಯ ರೀತಿಯದು. ಹಾಗೂ 
"ಪಾಶ' ಎಂಬುದು ಹಗ್ಗದಿಂದ ತಯಾರಿಸಿದ ಆಯುಧವಾಗಿದೆ. 
ಕೋಟೆಕಾಳಗದ ಆಯುಧಗಳು: 

ಕೋಟೆಗಳ ಮೇಲಿನ ದಾಳಿಯ ಪೂರ್ಣ ವಿವರಣೆಯನ್ನು ವೀರಗಲ್ಲು ಶಾಸನ ಪಠ್ಯಗಳು ನೀಡಿಲ್ಲ, ಹೀಗಾಗಿ 
ಕೋಟೆಕಾಳಗದ ಆಯುಧಗಳ ಬಗ್ಗೆ ನಾವು ಸಮಕಾಲೀನ ಸಾಹಿತ್ಯವನ್ನಾಧರಿಸುವುದು ಅನಿವಾರ್ಯವಾಗಿದೆ. ಪಂಪಭಾರತ 
ಮತ್ತುರನ್ನನ ಸಾಹಸ ಭೀಮ ವಿಜಯಂ ಕೃತಿಗಳ ಕಥಾವಸ್ತು ಕೊಟೆಕಾಳಗವನ್ನು ಒಳಗೊಳ್ಳದಿರುವುದರಿಂದ ಅವುಗಳು ಈ 
ಬಗ್ಗೆ ವಿವರಣೆಯಾಗಲಿ, ಮಾಹಿತಿಯಾಗಲೀ ನೀಡುವುದಿಲ್ಲ. ಜನ್ನನ “ ಆನಂತನಾಥಪುರಾಣ” ಗುಣವರ್ಮನ “ಪುಷ್ಠದಂತ 
ಪುರಾಣ” ಮತ್ತುಅಗ್ಗಳ ಕವಿಯ “ ಚಂದ್ರಪ್ರಭ ಪುರಾಣ” ಗಳು ಕೋಟೆಕಾಳಗವನ್ನು ವರ್ಣಿಸುತವೆ. ಇವುಗಳನ್ನಾಧರಿಸಿ 
ಬೆಟಗೇರಿ ಕೃಷ್ಣಶರ್ಮರವರು ಕನ್ನಡಿಗರ ಕೋಟೆಕಾಳಗವನ್ನು ವಿವರಿಸಿದ್ದಾರೆ.” ಮಾನಸೋಲ್ಲಾಸದಲ್ಲಿವಿವಿಧ ರೀತಿಯ 


೧೩೮ 


ದುರ್ಗಗಳು ಮತ್ತುವಶಪಡಿಸಿಕೊಳ್ಳುವ ರೀತಿಯನ್ನುಕೆಲವೇ ಶ್ಲೋಕಗಳಲ್ಲಿ ಸೋಮೇಶ್ವರನುವಿವರಿಸಿದ್ದಾನೆ.5 ಆದರೆ 
ಇದು ಕೋಟೆ ಕಾಳಗದ ಸಷ್ಟಚಿತ್ರಣವನ್ನು ನೀಡುವುದಿಲ್ಲ. 

ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಚಿತ್ರಿಸಲಾದ ಕೋಟೆಕಾಳಗದ ದೃಶ್ಯವು ಕೆಲಮಟ್ಟಿಗೆ ಈ ನಿಟ್ಟಿನಲ್ಲಿ ಸಹಾಯ 
ಮಾಡುತ್ತವೆ. ಆದರೆ ಅದರಿಂದ ಇತರ ಸಾಮಗ್ರಿಗಳ ವಿವರ ಅಥವಾ ಮಾಹಿತಿಯಾಗಲೀ ದೊರಕುವುದಿಲ್ಲ. ಬಂದಳಿಕೆಯ 
ವೀರಗಲ್ಲು ಶಾಸನವೊಂದರಲ್ಲಿ ಕೋಟೆಯ ತೆನೆಗಳ ಮಧ್ಯದಿಂದ ವೀರರು ಬಾಣ ಪ್ರಯೋಗಿಸುತಿರುವ ದೃಶ್ಯವಿದೆ. 
ಶಿವಮೊಗ್ಗದ ಕೋಟೆ ಪೋಲಿಸ್‌ಠಾಣೆಯ ಮುಂಭಾಗದಲ್ಲಿರುವ ವೀರಗಲ್ಲಿನಲ್ಲಿ ಕೋಟೆಕಾಳೆಗದ ಸಂದರ್ಭವು 
ಅರ್ಥಪೂರ್ಣವಾಗಿ ಕೆತಲ್ಲಟ್ಟಿದೆ. ಮೂರು ದಿಕ್ಕಿನಿಂದ ಕತ್ತಿ ಮತ್ತು ಗುರಾಣಿ ಹಿಡಿದ ಸೈನಿಕರು ಹಾಗೂ ಭರ್ಚಿಗಳನ್ನು 
ಹಿಡಿದ ಸೈನಿಕರು ಕೋಟೆಯ ಮೇಲೆ ದಾಳಿಮಾಡುತಿದ್ದಾರೆ. ಅವರನ್ನು ಎದುರಿಸಲು ಬಿಲ್ಲಿಗೆ ಬಾಣ ಹೂಡಿದ ಸೈನಿಕರು- 
ಕಲ್ಲುಹೊತ್ತವರು ಹಾಗೂ ಉದ್ದವಾದ ಭರ್ಜಿಗಳನ್ನುಹಿಡಿದ ಸೈನಿಕರು ಕೋಟೆಯ ದ್ವಾರದಲ್ಲಿದ್ದಾರೆ. ಉದ್ದವಾದ ಭರ್ಜಿ 
ಹಿಡಿದ ಸೈನಿಕನೋರ್ವನು ಕೋಟಿಯನ್ನುಹತುತ್ತಿರುವ ಮೇಲೆ ಅದನ್ನುಪ್ರಯೋಗಿಸುತಿದ್ದಾನೆ. ಮೂರು ದಿಕ್ಕಿನಿಂದ ದಾಳಿ 
ಮಾಡಿರುವುದನ್ನು ತೋರಿಸಿಕೊಡಲು ಶಿಲ್ಲಿಯ ಇಡೀ ದೃಶ್ಯ ಪೆಟ್ಟಿಕೆಯನ್ನು ಅಡ್ಡಡ್ನವಾಗಿ ಮೂರು ಭಾಗ ಮಾಡಿದ್ದಾನೆ. 
ಮೂರನೇ ಪಟ್ಟಿಯ ಮೇಲ್ಭಾಗದಲ್ಲಿ ಬೋಯಿಗಳು ಖಾಲಿ ಪಲ್ಲಕ್ಸಿಯೊಂದನ್ನು ಹೊತ್ತು ತರುತಿದ್ದಾರೆ. ಇದೇ ದೃಶ್ಯದ 
ಮೇಲ್ಬಾಗದಲ್ಲಿ ಕುದುರೆ ಸವಾರರು, ಒಂಟೆಸವಾರರು, ಕತ್ತಿ- ಗುರಾಣಿ ಹಿಡಿದ ಸೈನಿಕರು ಹಾಗೂ ಪಲ್ಲಕ್ಕಿಯಲ್ಲಿ 
ವೀರನೋರ್ವನು ಬರುತಿರುವ ದೃಶ್ಯವಿದೆ. ಇದು ಕೋಟೆಯ ದಾಳಿಗೆ ಬಂದವರನ್ನು ಅನುಸರಿಸಿ ಬಂದ ಸೈನ್ಯವಿರಬೇಕು 
(ಛಾಯಾ ಚಿತ್ರ ಸಂಖ್ಯೆ ೧೮). 

ಸೊರಬದಕ್ರಿ.ಶ. ೧೧೨೭ ಶಾಸನವೊಂದರಲ್ಲಿಕೋಟಿಕಾಳಗದ ಸಂದರ್ಭವನ್ನುವಿವರಿಸಲಾಗಿದೆ. "ಅದರಲ್ಲಿ 
ಕೋಟೆಯ ಕಾಳಗದಲ್ಲಿ ಭಾಗವಹಿಸಿ, ಶೌರ್ಯವನ್ನು ಪ್ರದರ್ಶಿಸಿ, ವೀರನೋರ್ವ ಪ್ರಾಣತ್ಯಾಗ ಮಾಡಿದ ಸಂದರ್ಭ 
ವರ್ಣಿಸುವಾಗ “ಅಸಿಮುಪಳ ಕಣೆಯ ಕೊನ್ನಂ ಮಸದಸರಲು ಮೈಯ್ಯನೂಚ್ಚೆ? ಎಂಬ ಉಲ್ಲೇಖವಿದೆ.” ಇದು ಉಪಳ, 
(ಕಲ್ಲು) ಭರ್ಜಿಯ ರೀತಿಯ ಕಣೆಯ ಮತ್ತುಕೊಂತ ಹಾಗೂ ಮಸೆದಿರುವ ಬಾಣ ಈ ಆಯುಧಗಳು ಕೋಟಿಕಾಳಗದಲ್ಲಿ 
ಬಳಕೆಯಾಗಿರುವುದನ್ನು ತಿಳಿಸುವುದಲ್ಲದೆ ಮೇಲಿನ ವೀರಗಲ್ಲುಶಿಲ್ಲದಿಂದ ತಿಳಿದು ಬರುವ ವಿವರಕ್ಕೆ ಹೊಂದಿಕೆಯಾಗುತದೆ. 
ಯುದ್ದಗಳಲ್ಲಿ ಕಲ್ಲು ಅಥವಾ ಕವಣೆಯ ಬಳಕೆಯು ಪ್ರಾಚೀನವಾದುದಾಗಿದೆ. ಅದೇ ತಾಲ್ಲೂಕಿನ ಕ್ರಿ.ಶ. ೧೧೫೨ ರ 
ಮತೊಂದು ಶಾಸನದಲ್ಲಿ ಕೋಟಿಕಾಳಗದ ಸಂದರ್ಭವು ವಿವರಿಸಲ್ಪಟ್ಟಿದೆ. “ಸಬಳಿಗರಂ ಸಾಹಸ ಗುಂದಿಸಿ ರಾಹುತರ 
ನಾಹುತಿಗೊಂಡು ಎಂದು ಅದರಲ್ಲಿರುವ ಉಲ್ಲೇಖವು ಸಬಳ ಎಂಬ ಆಯುಧವನ್ನು ಪ್ರಸಾಫಿಸಿದೆ. ಈ ಆಯುಧದ 
ಸ್ವರೂಪದ ಬಗ್ಗೆ ಈಗಾಗಲೇ ಹೇಳಲಾಗಿದೆ. ಹೀಗಾಗಿ ಶಾಸನ ಪಠ್ಯಗಳಲ್ಲಿ ಕೋಟೆ ಕಾಳಗಕ್ಕೆ ಸಂಬಂಧಿಸಿದ ಉಲ್ಲೇಖಿತ 


ಆಯುಧಗಳು ಇತರ ಸಂದರ್ಭಗಳಲ್ಲಿಉಲ್ಲೇಖಿಸಲ್ಲಟ್ಟವುಗಳೇ ಆಗಿವೆ ಎನ್ನಬಹುದು. 


೧೩೯ 


ಮಾನಸೋಲ್ಲಾಸದಲ್ಲಿ ಕೋಟೆಗಳ ರಕ್ಷಣೆಗೆ ನಾನಾ ವಿಧದ ಆಯುಧಗಳು, ಯಂತ್ರಗಳು ಜೊತೆಗೆ 
ಕಲ್ಲುಗುಂಡುಗಳು, ಉಸುಕು, ಗಡಿಗೆಗಳಲ್ಲಿ ಸರ್ಪಗಳನ್ನು ಮತ್ತು ಹುಲಿ- ಸಿಂಹಗಳನ್ನಿಡಬೇಕು ಎಂದು ಉಲ್ಲೇಖಿಸಿದೆ. 
ಇವುಗಳೆಲ್ಲಕೋಟೆಕಾಳೆಗದ ಸಂದರ್ಭದಲ್ಲಿ ಬಳಸಲ್ಲಡುತಿದ್ದ ವೆಂದು ಹೇಳಿದೆ." ಆದರೆ ವೀರಗಲ್ಲು ಶಾಸನಗಳಲ್ಲಿ 
ಕಲ್ಲುಗಳನ್ನು ಹೊರತುಪಡಿಸಿ ಇಲ್ಲಿಉಲ್ಲೇಖಿಸಿದ ಸರ್ಪ ಮತ್ತುಪ್ರಾಣಿಗಳೆ ಉಲ್ಲೇಖವಿಲ್ಲ, 

ಸಮಕಾಲೀನ ಕೃತಿಗಳಾದ ಜನ್ನನ "ಅನಂತನಾಥ ಪರಾಣ' ಗುಣವರ್ಮನ "ಪುಷ್ಣದಂತ ಪುರಾಣ ಮತ್ತು 
ಅಗ್ಗಳ ಕವಿಯ "ಚಂದ್ರಪ್ರಭ ಪುರಾಣ ಗಳಲ್ಲಿ ಕೋಟೆ ಕಾಳಗಕ್ಕೆ ಸಂಬಂಧಿಸಿದ ಆಯುಧಗಳು ಮತ್ತು ಸಾಮಗ್ರಿಗಳನ್ನು 
ವಿವರಿಸಲಾಗಿದೆ. "* ಅವುಗಳ ಪ್ರಕಾರ ಡೆಂಕಣಿ, ಸಾರಮಾರಿ, ನೂಂಕುದಳಿ, ಗೆಗ್ಗೆ ಬಂಡೆಗಲ್ಲುಗಳು, ಕತಳಿಕೆ, 
ಮಕರಮುಖ, ಮೊನೆಯಂ ಪೋಣಿಸಿದ ಕೊಂತ, ಬೀಸುವ ಪಾಶ, ಕಕ್ಕಡೆ, ಕವಣೆ, ಕಾಸಿದ ಅಂಬಲಿ, ಹಾವುಗಳು, ಹುರಿದ 
ಬಿಸಿ ಮರಳು, ಉರಿವೆಣ್ನೆ ಮೊದಲಾದವುಗಳನ್ನು ಆಯುಧಗಳಾಗಿ ಬಳಸಲಾಗುತಿತ್ತು. ಬದ್ದರ, ಪಡಿಗೊಂಟೆ 
ಮೊದಲಾದವುಗಳು ರಕ್ಷಣಾತ್ಮಕ ಆಯುಧಗಳಾಗಿದ್ದವು.್‌ 

"ಡೆಂಕಣಿ' ಎಂಬುದು ಕೇವಲ ಧ್ವಜಸ್ತಂಭವಲ್ಲ ,ಅದೊಂದು "ಆಯುಧ ವಿಶೇಷೆ ವೆಂದು, ಸಾರಮಾರಿಯು 
ಕೋಟೆಯನ್ನುಹತುವುದಕ್ಕೆ ಕಟ್ಟುತಿದ್ದ"ಸಾರ' ಗಳನ್ನುನಾಶಮಾಡುವ ಆಯುಧವಿಶೇಷವೆಂದು ಶ್ರೀ ಬೆಟಗೇರಿ ಕೃಷ್ಣಶರ್ಮರು 
ಅಭಿಪ್ರಾಯಿಸಿದ್ದಾರೆ.” ಕೋಟೆಕಾಳಗದ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳು ಉಲ್ಲೇಖಿಸಿರುವ ಆಯುಧ ವಿಶೇಷಗಳ 
ಉಲ್ಲೇಖವು ವೀರಗಲ್ಲು ಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿ ಕಂಡುಬರುವುದಿಲ್ಲ. 
೪.೩  ರಕ್ಷಣಾತ್ಗಕ ಆಯುಧಗಳು: 

ಆಕ್ರಮಣಕಾರಿ ಆಯುಧಗಳಂತೆ ರಕ್ಷಣಾತ್ಗಕ ಆಯುಧಗಳು ಕೂಡ ಮುಖ್ಯವಾದವುಗಳು. ವೀರಗಲ್ಲು 
ಶಾಸನಪಠ್ಯಗಳಲ್ಲಿ ಶಾಸನ ಶಿಲ್ಪಗಳಲ್ಲಿ ಮತ್ತುಸಮಕಾಲೀನ ಸಾಹಿತ್ಯಕೃತಿಗಳಲ್ಲಿಎವಿಧ ಬಗೆಯ ರಕ್ಷಣಾತ್ಮಕ ಆಯುಧಗಳು 
ಉಲ್ಲೇಖಿಸಲ್ಪಟ್ಟಿವೆ.ಗುರಾಣಿ, ಶಿರಸ್ತ್ರಾಣ, ಎದೆಕವಚೆ ಹಾಗೂ ಇತರೆ ರಕ್ಷಣಾಕವಚಿಗಳು ಇವುಗಳಲ್ಲಿ 
ಪ್ರಮುಖವಾದವುಗಳಾಗಿವೆ. 

ಗುರಾಣಿ ಅಥವಾ ಢಾಲುಇದು ದೇಹಕ್ಕೆ ರಕ್ಷಣೆ ನೀಡುವ ಪ್ರಧಾನ ಸಾಧನ .. ಇದನ್ನುಶಾಸನಗಳಲ್ಲಿಹರಿಗೆ, ಸ 
ಪಲಗೆ, ಅಡಣ,"” ಅಡ್ಡಣ"”ವೆಂದು ಹೆಸರಿಸಲ್ಪಟ್ಟಿದೆ. ಪಂಪನು ಗುರಾಣಿಗಳನ್ನು ಅಡ್ಡಣ, ಅತ್ತಪರ ಮತ್ತು 
ಖೇಟಕವೆಂದು ಹೆಸರಿಸಿದ್ದಾನೆ.”” ಮಾನಸೋಲ್ಲಾಸದಲ್ಲಿ ಬೆತ್ತ ಬಿದಿರುಗಳಿಂದ, ಕಟ್ಟಿಗೆ, ಚರ್ಮದ ಗಟ್ಟಿಯಾದ ಹಗ್ಗ, 
ಸರಪಣಿಗಳಿಂದ ವರ್ತುಲಾಕಾರದ ಢಾಲುಗಳನ್ನುಸೇನೆಯ ರಕ್ಷಣೆಗಾಗಿ ಮಾಡಬೇಕು ಎಂದು ಹೇಳಲಾಗಿದೆ.” ಅದೇ 
ಕೃತಿಯ ಚತುರ್ಥ ವಿಶಂತಿಯಲ್ಲಿ ಹಸು, ಕುದುರೆ ಮತ್ತುಮನುಷ್ಯರ (?) ಚರ್ಮದಿಂದ ಮಾಡಿದ ಗುರಾಣಿಗಳು ಉಂಟೆಂದು 
ಹೇಳಲಾಗಿದೆ.” ಮೊರೇಸ್‌ರವರು ದುಂಡಾಗಿರುವ ಮುಂಗೈಯಲ್ಲಿ ಹಿಡಿಯಲು ಹಿಡಿಕೆಯುಳ್ಳ ಗುರಾಣಿಗಳನ್ನು 


೪0೦ 


ಉಲ್ಲೇಖಿಸಿದ್ದಾರೆ.” ವೀರಗಲ್ಲು ಶಿಲ್ಪಗಳಲ್ಲಿ ವಿಧ ವಿಧವಾದ ಗುರಾಣಿಗಳು ಕಂಡುಬರುತ್ತವೆ. ವೃತಾಕಾರದ, 
ಆಯತಾಕಾರದ, ಆಯತಾಕಾರದಲ್ಲಿದ್ದುಬಾಗಿರುವ ಹಾಗೂ ರಕ್ಷಣೆಯ ಜೊತೆಗೆ ದಾಳಿಗೂ ಅನುಕೂಲಕರವಾದ ಚೂಪು 
ತುದಿಯುಳ್ಳ ಗುರಾಣಿಗಳನ್ನು ನಾವು ನೋಡಬಹುದು. ಪ್ರತಿ ಗುರಾಣಿಗೂ ಹಿಂಭಾಗದಲ್ಲಿ ಹಿಡಿಕೆಯಿದ್ದುದನ್ನು 
ನೋಡಬಹುದು. ಇವುಗಳು ಸೈನಿಕರಿಗೆ ಕುತಿಗೆಯ ಕೆಳ ಭಾಗದಿಂದ ಸೊಂಟದವರೆಗೆ ಕೆಲವೊಮ್ಮೆ ಮಂಡಿಯವರೆಗೆ ರಕ್ಷಣೆ 
ನೀಡುವಷ್ಟು ಗಾತ್ರವನ್ನು ಹೊಂದಿರುತಿದ್ದವು. ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಕಂಡುಬರುವ ವಿವಿಧ ಮಾದರಿಯ 
ಗುರಾಣಿಗಳ ರೇಖಾಚಿತ್ರಗಳನ್ನುಪುಟ ಸಂಖ್ಯೆ-೩ರ೯ ರಲ್ಲಿನೀಡಲಾಗಿದೆ. 

ಈ ಗುರಾಣಿಗಳ ಮೇಲೆ ಕಂಡುಬರುವ ವಿವಿಧ ಚಿಹ್ನೆಗಳು ಆಸಕಿದಾಯಕ ಅಂಶವಾಗಿದೆ. ಸಾಮಾನ್ಯವಾಗಿ 
ಗುರಾಣಿಗಳ ಮೇಲೆ ಮೊಗ್ಗುಗಳ ಆಕಾರದ ಚಿಹ್ನೆಗಳು, ಬಾಣದ ಚಿಹ್ನೆಗಳು, ಸಣ್ಣವೃತಾಕಾರಗಳು ಹಾಗೂ ಅಡ್ಗಗೆರೆಗಳು 
ಕಂಡುಬರುತವೆ. ಶಿವಮೊಗ್ಗದ ಕೋಟಿ ಪೋಲಿಸ್‌ ಠಾಣೆಯ ಮುಂದಿರುವ ವೀರಗಲ್ಲಿನಲ್ಲಿ ಮಾತ್ರ ವಿಶಿಷ್ಟ ಚಿಹ್ನೆಗಳನ್ನು 
ಹೊಂದಿರುವ ಗುರಾಣಿಗಳು ಕಂಡುಬರುತ್ತವೆ. ಒಂದರಲ್ಲಿಸಿಂಹದ ಚಿಹ್ನೆ ಮತೊಂದರಲ್ಲಿ ಮನುಷ್ಯನ ಮುಖಾಕೃತಿಯ 
ಕೆತ್ತನೆಯಿದೆ. ಗುರಾಣಿಗಳ ಮೇಲಿನ ಚಿಹ್ನೆಗಳು ಸೈನ್ಯದ ಲಾಂಛನವೆನ್ನಲಾಗದು. ಒಂದೇ ವೀರಗಲ್ಲಿನಲ್ಲಿವಿವಿಧ ಚಿಹ್ನೆಯನ್ನು 
ಹೊಂದಿದ ಹಲವು ಗುರಾಣಿಗಳನ್ನು ನೋಡಬಹುದು. ಸೈನಿಕರಿಗೆ ಒಂದೇ ಮೂಲದಿಂದ ಅಥವಾ ರಾಜ್ಯದ 
ಆಯುಧಾಗಾರದಿಂದ ಆಯುಧಗಳು ಸರಬರಾಜಾದಲ್ಲಿ ಒಂದೇ ರೀತಿಯ ಚಿಹ್ನೆ ಹೊಂದಿರುವ ಗುರಾ ಣಿಗಳನ್ನು ಬಳಸಿರುವ 
ಸಾಧ್ಯತೆ ಇರುತಿದ್ದಿರಬಹುದೇ? ಆದರೆ ಮಧ್ಯಕಾಲೀನ ಸಂದರ್ಭದಲ್ಲಿಇದನ್ನುನಿರೀಕ್ಷಿಸಲಾಗದು. ಹೆಚ್ಚಿನ ಸಂದರ್ಭದಲ್ಲಿ 
ತಮ್ಮಗ್ರಾಮ, ತುರು ಮಂದೆ, ಮತ್ತುನಾಡುಗಳ ರಕ್ಷಣೆಗೆ ಸ್ಥಳೀಯ ವೀರರು ಸ್ವಯಂ ಪ್ರೇರಿತರಾಗಿ ಮುನ್ನುಗ್ಗುತ್ತಿದ್ದರು. 
ಇವರೆಲ್ಲ ತಮ್ಮ ಸ್ವಂತ ಆಯುಧಗಳೊಂದಿಗೆ ಯುದ್ಧಕ್ಕಿಳಿಯುತಿದ್ದುದರಿಂದ ಏವಿಧ ರೀತಿಯ ಆಕ್ರಮಣಕಾರಿ ಮತ್ತು 
ರಕ್ಷಣಾತ್ಕಕ ಆಯುಧಗಳು ಬಳಸಲ್ಪಡುತಿದ್ದುದು ಸ್ವಾಭಾವಿಕವಾಗಿರಬಹುದು. ಪುಟ ಸಂಖ್ಯೆ -೩೪೦ ರಲ್ಲಿವವಿಧ ಚಿಹ್ನೆ ಗಳನ್ನು 
ಹೊಂದಿರುವ ಕೆಲವು ಮಾದರಿಯ ಗುರಾಣಿಗಳ ರೇಖಾಚಿತ್ರಗಳನ್ನುನೀಡಲಾಗಿದೆ. 

ಸೈನಿಕರ ತಲೆಯ ರಕ್ಷಣೆಗೆ ಶಿರಸ್ತಾಣಗಳ ಬಳಕೆಯಿದ್ದಿತು. ಮಾನಸೋಲ್ಲಾಸದಲ್ಲಿ ಉತ್ತಮ ಸೈನ್ಯವು 
ಹೊಂದಿರಬೇಕಾದ ಅಂಶಗಳನ್ನು ಪ್ರಸಾಫಿಸುವಾಗ ಇದನ್ನು ಉಲ್ಲೇಖಿಸಲಾಗಿದೆ.” ಕೆಲವು ವೀರಗಲ್ಲು ಶಿಲ್ಪಗಳಲ್ಲಿ 
ಶಿರಸ್ತಾಣಗಳ ಕೆತನೆಯು ಕಂಡುಬರುತವೆ. ಅವುಗಳು ವಿವಿಧ ಗಾತ್ರ ಮತ್ತು ಶೈಲಿಯಲ್ಲಿವೆ. ಸೊರಬದ ಕೊಡಕಣಿಯ 
ವೀರಗಲ್ಲಿನಲ್ಲಿ ಕಂಡುಬರುವ ಶಿರಸ್ವಾಣವು ಕೇವಲ ವೀರನ ತಲೆಯನ್ನು ಮಾತ್ರ ಆವರಿಸಿದೆ. ಹೊಸನಗರದ ಎಂ. 
ಗುಡ್ಡ್ನೇಕೊಪ್ಪದ ವೀರಗಲ್ಲಿನಲ್ಲಿಎರಡು ರೀತಿಯ ಶಿರಸ್ತಾಣವನ್ನುನೋಡಬಹುದು. ಮೊದಲನೆಯ ಶೈಲಿಯದು ಆಧುನಿಕ 
ಶಿರಸ್ತಾಣದಂತೆ ವೀರರ ತಲೆ, ಕಿವಿ ಮತ್ತುಎರಡೂ ಕಡೆಯ ಕೆನ್ನೆಯ ಭಾಗಗಳಿಗೆ ರಕ್ಷಣೆ ನೀಡಿದೆ. ಎರಡನೇ ಶೈಲಿಯದು 
ತಲೆ, ಕಿವಿ ಎರಡೂಕಕೆನ್ನೆಗಳ ಜೊತೆಗೆ ಗದ್ದದ ಭಾಗಕ್ಕೂ ರಕ್ಷಣೆ ನೀಡಿದೆ. ಮೊದಲ ರೀತಿಯ ಶಿರಸ್ತಾಣವನ್ನುಹೊಸಗುಂದದ 


0 


ವೀರಗಲ್ಲೊಂದರಲ್ಲಿಯೂ ನೋಡಬಹುದು. ಈ ಶಿರಸ್ತಾಣಗಳು ಲೋಹದ್ದಾಗಿರುತಿದ್ದವು. ಈ ಹಿನ್ನಲೆಯಲ್ಲಿಯೇ ರನ್ನನು 
ಇವುಗಳನ್ನು “ಸೀಸಕ” ವೆಂದು ಕರೆದಿರುವನು. ಇವುಗಳ ಬಗ್ಗೆ ವಿಶೇಷ ವಿವರಣೆಯು ಮಾನಸೋಲ್ಲಾಸದಲ್ಲಾಗಲಿ, 
ಶಾಸನ ಪಠ್ಯಗಳಲ್ಲಿಕಂಡಬರುವುದಿಲ್ಲವೀರಗಲ್ಲುಶಾಸನ ಶಿಲ್ಲಗಳಲ್ಲಿ ಕಂಡುಬರುವ ಕೆಲವು ವಿಧಗಳ ಶಿರಸ್ತಾಣಗಳ ರೇಖಾ 
ಚಿತ್ರವನ್ನುಪುಟ ಸಂಖ್ಯೆ-೩೪೧ ರಲ್ಲಿನೀಡಲಾಗಿದೆ. 

ಎದೆಕವಚಗಳು ಮುಖ್ಯವಾಗಿ ಕುದುರೆಯಾಳುಗಳು ಮತ್ತು ಬಿಲ್ಲಾರರು ಬಳಸುತಿದ್ದ ರಕ್ಷಣಾತ್ಮಕ ಸಾಧನಗಳು. 
ಒಂದು ಕೈಯಲ್ಲಿ ಆಯುಧವನ್ನು, ಮತೊಂದರಲ್ಲಿಕುದುರೆಯ ಲಗಾಮು ಹಿಡಿಯಬೇಕಾದುದರಿಂದ ಮತ್ತು ಬಿಲ್ಲಾರರು 
ಆಯುಧ ಪ್ರಯೋಗಕ್ಕೆ ಎರಡೂ ಕೈಗಳನ್ನು ಬಳಸುವುದರಿಂದ ರಕ್ಷಣೆಗೆ ಗುರಾಣಿ ಹಿಡಿಯಲು ಸಾಧ್ಯವಾಗದು ಈ 
ಹಿನ್ನಲೆಯಲ್ಲಿ ಎದೆಕವಚಗಳನ್ನು ಬಳಸಲಾಗಿದೆ. ಇವುಗಳನ್ನು ಪಂಪನು "ತನುತ್ರ' "ಸನ್ನಣ' ಗಳೆಂದು ಹೆಸರಿಸಿದ್ದಾನೆ. 
ಮಾನಸೋಲ್ಲಾಸದಲ್ಲಿ ಲೋಹದಿಂದ, ಚರ್ಮದಿಂದ, ಹತ್ತಿಯಿಂದ ಮತ್ತುಮರದ ತೊಗಟೆಗಳಿಂದ ಸದಾ ಸದೃಢವಾದ 
ಕವಚಗಳನ್ನು ಮಾಡಬೇಕು” ಎಂದು ಹೇಳಲಾಗಿದೆ. ಶಾಸನ ಪಠ್ಯಗಳಲ್ಲಿಕವಚಗಳ ಬಗ್ಗೆ ವಿಶೇಷಉಲ್ಲೇಖವಿಲ್ಲ, ಆದರೆ 
ವೀರಗಲ್ಲುಶಾಸನಶಿಲಗಳಲ್ಲಿವಿಧ- ವಿಧವಾದ ಕವಚಗಳ ಕೆತ್ತನೆ ಕಂಡುಬರುತದೆ. ಸೊರಬ ತಾಲ್ಲೂಕಿನ ಅಂದಿಗೆ, ಮಾವಲಿ, 
ಕೊರಕೋಡು ಪ್ರದೇಶಗಳಲ್ಲಿನ ವೀರಗಲ್ಲು ಶಿಲ್ಲಗಳಲ್ಲಿಕೆತಲಾದ ಎದೆಕವಚಗಳು ಅವುಗಳ ಬಳಕೆಗೆ ಸಮರ್ಥನೆ ನೀಡುತನೆ. 
ಮಾವಲಿಯ ಕ್ರಿ.ಶ. ೧೨೧೧ರ ವೀರಗಲ್ಲಿನಲ್ಲಿ ಕುದುರೆಯಾಳು ಧರಿಸಿರುವ ಎದೆಕವಚವು ಆತನ ಹೊಟ್ಟೆಯವರೆಗಿನ 
ದೇಹವನ್ನುರಕ್ಷಿಸಿದೆ. ಅದೇ ಸ್ಥಳದ ಇನ್ನೊಂದು ವೀರಗಲ್ಲಿನಲ್ಲಿಬಿಲ್ಲಾರರು ಧರಿಸಿರುವ ಎದೆಕವಚಗಳು ಸಣ್ಣಗಾತ್ರದ್ದಾಗಿದೆ 
ಮತ್ತು ಮಧ್ಯಭಾಗದಲ್ಲಿ ವೃತಾಕಾರದ ವಿನ್ಯಾಸವನ್ನು ಹೊಂದಿವೆ. ಅಂದಿಗೆಯ ವೀರಗಲ್ಲೊಂದರಲ್ಲಿ ಕುದುರೆಯಾಳು 
ಧರಿಸಿರುವ ಎದೆಕವಚವು ಸಣ್ಣಗಾತ್ರದಾಗಿದ್ದು ಸರಳವಾಗಿದೆ. ಕೊರಕೋಡಿನ ವೀರಗಲ್ಲೊಂದರ ಶಿಲ್ಲದಲ್ಲಿ ಕೆತಲಾದ 
ಎದೆಕವಚದ ಮೇಲೆ ಸಣ್ಣ ಚೌಕಾಕಾರದ ವಿನ್ಯಾಸಗಳಿವೆ. ಪಂಪನು ಯುದ್ದ ವರ್ಣನೆಯ ಸಂದರ್ಭದಲ್ಲಿ ಅರ್ಧ 
ಹತ್ತಿಕೊಂಡು ಉರಿಯುತಿರುವ ಕವಚವನ್ನುಪ್ರಸಾಪಿಸಿರುವುದು ಲೋಹೇತರ ಕವಚಗಳ ಬಳಕೆಯನ್ನುಸಮರ್ಥಿಸುತದೆ.” 
ಪುಟಸಂಖ್ಯೆ -೩೪೧ ರಲ್ಲಿ ವೀರಗಲ್ಲುಗಳಲ್ಲಿಕಂಡುಬಂದ ವಿವಿಧ ಮಾದರಿಯ ಕವಚಗಳ ರೇಖಾಚಿತ್ರವನ್ನುನೀಡಲಾಗಿದೆ. 

ಇದಲ್ಲದೆ ದೇಹದ ವಿವಿಧ ಭಾಗಗಳನ್ನು ರಕ್ಷಿಸಲು ವೀರರು ಹಲವು ಕವಚಗಳನ್ನು ಧರಿಸುತ್ತಿದ್ದರು. 
ಮಾನಸೋಲ್ಲಾಸದಲ್ಲಿಬಾಹುತ್ತಾಣ ಮತ್ತುಅಂಗತ್ರಾಣಗಳೆಂದು ಉಲ್ಲೇಖಿಸಲಾಗಿದೆ.” ಬಿಲ್ಲಾರರು ಬಿಲ್ಲುಬಳಸುವಾಗ 
ಬೆರಳಿಗೆ “ಗೋದಾಂಗುಲಿ ತ್ರಾಣ” ಎಂಬ ಚರ್ಮದ ಸಣ್ಣ ಚೀಲದಂತಹ ರಕ್ಷಾ ಕವಚವನ್ನು ಬಳಸುತಿದ್ದರು. ಕ್‌ ಕಾಲಿಗೆ 
ಪಾದರಕ್ಷೆಗಳನ್ನು ಬಳಸುತ್ತಿದ್ದರೆನ್ನಲಾಗಿದೆ. ಯುದ್ದಗಳಲ್ಲಿ ಭಾಗವಹಿಸುವ ಕುದುರೆ ಮತ್ತು ಆನೆಗಳಿಗೂ ವಿವಿಧ 
ರಕ್ಷಾಕವಚಗಳನ್ನು ಬಳಸಲಾಗುತಿತ್ತು ವೀರಗಲ್ಲು ಶಿಲ್ಲಗಳಲ್ಲಿನ ಕೆತ್ತನೆಗಳು ಇದನ್ನು ಪ್ರತಿಬಿಂಬಿಸುತವೆ. ಕುದುರೆ ಮತ್ತು 
ಆನೆಗಳ ದೇಹದ ಎರಡೂ ಬದಿಗಳ ರಕ್ಷಣೆಗೆ ಪಕ್ಷ ರಕ್ಷೆಗಳು, ಮುಖಕ್ಕೆ ಮುಖವಾಡಗಳನ್ನು ಧರಿಸಿರುವುದನ್ನು 


೪೨ 


ನೋಡಬಹುದು. ಇಂತಹ ಪಕ್ಷ ರಕ್ಷೆಗಳನ್ನು ಪಂಪನು “ಲೋಹವಕ್ಕರೆ”” ಎಂದು ಉಲ್ಲೇಖಿಸಿದ್ದಾನೆ. ಅಂದರೆ ಇದು 
ಉಕ್ಕಿನಿಂದ ಮಾಡಿದುದಾಗಿದ್ದಿತು. ಮಾನಸೋಲ್ಲಾನವು ಆನೆಗಳು ಬಂಗಾರದ ರಕ್ಷ ಕವಚ ಮತ್ತುಮುಖಕ್ಕೆ ರಕ್ಷಾ ಕವಚವನ್ನು 
ಧರಿಸಿರಬೇಕೆಂದಿದೆ.””* ಹೀಗೆ ವಿವಿಧ ರಕ್ಷಾ ಕವಚಗಳನ್ನು ವೀರರಿಗೆ ಮತ್ತು ಯುದ್ದ ಪ್ರಾಣಿಗಳಿಗೆ ಬಳಸುತ್ತಿದುದನ್ನು 
ನೋಡಬಹುದು. ಕವಚಗಳನ್ನು ತೊಡಿಸುವ ಕೆಲಸದವರಿದ್ದರೆಂದು ಪಂಪನು ಉಲ್ಲೇಖಿಸಿದ್ದಾನೆ.”* 
೪.೪ ಧ್ನಜಗಳು: 

ಯುದ್ದ ಸಾಮಗ್ರಿಗಳಲ್ಲಿ ಒಂದಾದ ಧ್ವಜವು ಅಧಿಕಾರದ ಸಂಕೇತವಾಗಿದೆ. ಯುದ್ದದ ಸಂದರ್ಭದಲ್ಲಿ ಅದರ 
ಪಾತ್ರವು ಪರಿಣಾಮಕಾರಿಯಾದುದು. “ಧ್ವಜಗಳುಸ್ವತ: ಮುಗ್ಗವಸುಗಳು ಆದರೂಸ್ಥೆನಿಕರ ಮೇಲೆ ಅಪಾರವಾದ ಪ್ರಭಾವ 
ಬೀರಿರುವುದು ಇತಿಹಾಸದಲ್ಲಿಕಂಡುಬರುತ್ತದೆ. ಧ್ವಜಕ್ಕೆ ಉತ್ತೇಜನ ಕೊಡುವ ಶಕ್ತಿಯಿದೆ. ಅದು ಶಕಿಯುಡುಗಿ ಚದುರಿರುವ 
ಸೈನ್ಯವನ್ನು ಒಗ್ಗೂಡಿಸುವ ಕೇಂದ್ರಸ್ಥಾನ” ಎಂದು ದಾತೆಯವರು ಅಭಿಪ್ರಾಯಿಸಿದ್ದಾರೆ. ಉತ್ಲೇಜನೆಯ ಜೊತೆಗೆ ಸೈನಿಕರು 
ತಮ್ಮನ್ನು ತಮ್ಮವರೊಂದಿಗೆ ಗುರುತಿಸಿಕೊಳ್ಳಲು ಒಂದು ಸಾಧನವಾಗಿದೆ. 

ಯುದ್ದರಂಗದಲ್ಲಿದ್ವಜಗಳ ಬಳಕೆಯು ಪ್ರಾಚೀನವಾದುದು. ಯಗ್ವೇದ ಕಾಲದಲ್ಲಿ"ಕೇತು' ಎಂಬುದು ಯುದ್ದ 
ಧ್ವಜವಾಗಿತ್ತು e ಕೌಟಿಲ್ಯನು ಕೂಡ ಧ್ವಜ ಮತ್ತು ಲಾಂಛನಗಳ ಬಗ್ಗೆ ಪ್ರಸಾಫಿಸಿದ್ದಾನೆ. ಮಾನಸೋಲ್ಲಾಸವು ಸೈನ್ಯವು 
ಧ್ವಜ ಪತಾಕೆಗಳಿಂದ, ದ್ವಜ ಸಂಭಗಳಿಂದ ಶೋಭಾಯಮಾನವಾಗಿರಬೇಕೆಂದಿದೆ. ಪಂಪನು ಯುದ್ಧರಂಗದಲ್ಲಿನಾನಾ 
ರೀತಿಯ ಧ್ವಜಗಳು ಇದ್ದುದನ್ನುಮತ್ತು; ಸೋತವರಿಂದ ಧ್ವಜಗಳನ್ನು ಗೆದ್ದವರು ಕಸಿದುಕೊಳುತಿದ್ದುದನ್ನು ಹಾಗೆಯೇ ಯುದೆ 
ಮೊದಲು ಆಯುಧ- ಸಾಮಗ್ರಿ ಗಳೊಡನೆ ಧ್ವಜಗಳಿಗೂ ಪೂಜೆ ಸಲ್ಲಿಸುವ ಪದ್ಧತಿಯನ್ನು ಉಲ್ಲೇಖಿಸಿದ್ದಾನೆ.” 

ಇಂದಿನ ರೀತಿ ಇಡೀ ರಾಜ್ಯಕ್ಕೆ ಒಂದೇ ಧ್ವಜವೆಂಬ ಪರಿಕಲ್ಲನೆಯಿರಲಿಲ್ಲ. ಒಂದು ರಾಜ್ಯದಲ್ಲಿರಾಜನಿಗೆ, ಆತನ 
ಅಧೀನರಾದ ಮಹಾಮಂಡಲೇಶ್ವರರಿಗೆ ಹಾಗೂ ರಾಜ ಪ್ರತಿನಿಧಿಗಳಿಗೆ ಪ್ರತ್ಯೇಕ ಧ್ವಜಗಳಿರುತಿದ್ದವು. ಇವರೆಲ್ಲರ ಸೈನ್ಯವು 
ಸಂಘಟಿತಗೊಂಡು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡುವಸಂದರ್ಭದಲ್ಲಿಹಲವು ಧ್ವಜಗಳು ಮತ್ತುಲಾಂಛನಗಳು 
ಯುದ್ದರಂಗದಲ್ಲಿರುತಿದ್ದವು. 

ಅಧ್ಯಯನದ ವ್ಯಾಪ್ತಿ ಮತ್ತು ಕಾಲಕ್ಕೆ ಸಂಬಂಧಿಸಿದ ಶಾಸನಗಳು ವಿವಿಧ ಧ್ವಜಗಳು ಮತ್ತು ಲಾಂಛನಗಳನ್ನು 
ಉಲ್ಲೇಖಿಸಿವೆ. ಚಾಲುಕ್ಯರದು ಪಾಳಿಧ್ವಜ, ಕಳಚೂರ್ಯರ ಬಿಜ್ಜಳನದು ಸುವರ್ಣ ವೃಷಭದ್ಧಜ," ಸಾಂತಾರರದು 
ವಾನರದ್ವಜ ಮತ್ತು ಮೃಗ ಲಾಂಛನ. ಕದಂಬರ ಕಾಮದೇವರಸನದು ಶಾಖಾಚರೇಂದ್ರ ಧ್ವಜ.” ಬನವಾಸಿ 
ಹನ್ನೆರಡು ಸಾವಿರ ಮಂಡಲದ ರಾಜ ಪ್ರತಿನಿಧಿಗಳಲ್ಲಿ ಓರ್ವನಾದ ಕಲಿವಿಟ್ಟರಸನದು ಚಿಲ್ಲದ್ವಜ.”ಎಡೆನಾಡಿನಮಾಟೂರ 
ವಂಶದ ಅರಸನದು ದರ್ಪಣ ಧ್ವಜ ಮತ್ತು ಹಯ ಲಾಂಛನ." ಬಂದಳಿಕೆಯ ಕದಂಬರದು ಸಿಂಹಲಾಂಛನ 
ಮಹಾಮಂಡಲೇಶ್ಚರ ಗಂಗ ಪರ್ಮಾಡಿ ದೇವರಸನದು ಮದಗಜೇಂದ್ರ ಲಾಂಛನ" ಮತ್ತುಬೆಳಗುತ್ತಿಯ ಸಿಂಧರದು 


೪೩ 


ನೀಳದ್ವಜ ಮತ್ತು ಹುಲಿಲಾಂಛನ. ಶಾಸನ ಶಿಲ್ಲಗಳಲ್ಲಿದ್ವಜಗಳ ಕೆತನೆಯು ವಿರಳ, ಅಲ್ಲದೆ ಧ್ವಜಗಳು ಕಂಡುಬರುವ 
ಕೆಲವು ಶಾಸನ ಶಿಲ್ಪಗಳಲ್ಲಿ ಲಾಂಛನಗಳು ಸಷ್ಟವಾಗಿ ಕೆತಲ್ಲಟ್ಟಿಲ್ಲ ಸೊರಬದ ಬಂದಳಿಕೆಯ ವೀರಗಲ್ಲೊಂದರಲ್ಲಿ ಮತ್ತು 
ಶಿವಮೊಗ್ಗದ ಎಸ್‌.ಪಿ. ಕಛೇರಿ ಮುಂಭಾಗದಲ್ಲಿನ ವೀರಗಲ್ಲೊಂದರಲ್ಲಿ ಎರಡೂ ಕಡೆಯ ಸೈನಿಕರು ಧ್ವಜಗಳನ್ನು 
ಹಿಡಿದಿರುವ ದೃಶ್ಯವಿದೆ. ಒಂದುಕಡೆ ಕಾಲ್ಲಳದ ಸೈನಿಕರು, ಮತೊಂದೆಡೆ ಅಶ್ಚಸವಾರನು ಧ್ವಜಗಳನ್ನುಹಿಡಿದಿದ್ದಾರೆ. ಗಾಳಿಗೆ 
ಧ್ವಜವು ಹಾರಾಡುತಿರುವ ರೀತಿ ತೋರಿಸಲಾಗಿದೆ. ಸಾಗರದ ಬೆಳಗುಂಜಿ ಗ್ರಾಮದ ವೀರಗಲ್ಲೊಂದರಲ್ಲಿಮತ್ತು ಹಾವೇರಿ 
ಜಿಲ್ಲೆಯ ಹಾನಗಲ್‌ನ ತಾರಕೇಶ್ವರ ದೇವಾಲಯದ ಆವರಣದಲ್ಲಿನ ಕೋಟೆಕಾಳಗಿಕ್ಕೆ ಸಂಬಂಧಿಸಿದ 
ವೀರಗಲ್ಲೊಂದರಲ್ಲಿಯೂ ಧ್ವಜದ ಕೆತನೆಯಿದೆ. ಪುಟ ಸಂಖ್ಯೆ-೩೪೨ ರಲ್ಲಿ ವೀರಗಲ್ಲಿನಲ್ಲಿ ಕಂಡುಬರುವ ಧ್ವಜಗಳ 
ರೇಖಾಚಿತ್ರವನ್ನುನೀಡಲಾಗಿದೆ. 
೪. ಚ. ಯುದ್ಧವಾದ್ಯ ಪರಿಕರಗಳು: 

ಯುದ್ಧರಂಗದಲ್ಲಿವಿವಿಧ ವಾದ್ಯಗಳ ಬಳಕೆಯು ಕೂಡಾ ಪ್ರಾಚೀನವಾದುದು. ಭಾರತದಲ್ಲಿವೇದ ಸಾಹಿತ್ಯದಿಂದ 
ಅವುಗಳ ಉಲ್ಲೇಖವು ದೊರೆಯುತದೆ. ಯುದ್ಧದ ಸಂದರ್ಭ ಮಾತ್ರವಲ್ಲಯುದ್ದಾ ನಂತರ ಸೇನಾ ಬಿಡಾರದಲ್ಲಿಯೂ 
ಸುಮುಧುರ ಸಂಗೀತ ವಾದ್ಯಗಳನ್ನುನುಡಿಸಲಾಗುತಿತ್ತು ಯುದ್ದರಂಗದಲ್ಲಿವಾದ್ಯಗಳ ಬಳಕೆಯು ಸೈನಿಕರಿಗೆ ಉತ್ಪಾಹ- 
ಹುಮ್ನಸ್ಸುತುಂಬುತಿತ್ತು”*” ಯುದ್ಧಮತ್ತು ಬೇಟೆ ಎರಡೂ ಸಂದರ್ಭದಲ್ಲಿಯೂ ವಿವಿಧ ವಾದ್ಯ ಪರಿಕರಗಳ ಬಳಕೆಯು 
ಸಾಮಾನ್ಯವಾದುದು. ಪಂಪನು ಯುದ್ಧದ ಆರಂಭ ಮತ್ತು ಮುಕ್ತಾಯವನ್ನು ಸೂಚಿಸಲು ಅದಕ್ಕಾಗಿ ಸೂಚಕವಾಗಿದ್ದ 
ವಾದ್ಯಗಳನ್ನು ನುಡಿಸಲಾಗುತಿತೆಂದು ತಿಳಿಸಿದ್ದಾನೆ.” ಇದು ಘೋಷಿತ ಯುದ್ದಕ್ಕೆ ಅನ್ವಯವಾಗುವುದು. ಅಘೋಷಿತ 
ಅಥವಾ ಪಕ್ಕನೆ ದಾಳಿ ಮಾಡಿದ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಲು ವಿವಿಧ ವಾದ್ಯಗಳನ್ನು ಬಳಸಲಾಗುತಿತ್ತು 

ವೀರಗಲ್ಲುಶಾಸನ ಶಿಲ್ಪಗಳು ಅಂದಿನ ವಿವಿಧ ವಾದ್ಯ ಪರಿಕರಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಅವುಗಳನ್ನುಎರಡು 
ಹಂತಗಳಲ್ಲಿ ನೋಡಬಹುದು. ಒಂದು ಯುದ್ದದ ಸನ್ನಿವೇಶ ಪ್ರತಿನಿಧಿಸುವ ದೃಶ್ಯ ಪಟ್ಟಿಕೆಯಲ್ಲಿ ಮತೊಂದು ವೀರನನ್ನು 
ಸ್ವರ್ಗಕ್ಕೆ ಕರೆದೊಯ್ಯುವ ಕಲ್ಪನಾ ದೃಶ್ಯದ ಪಟ್ಟಿಕೆಯಲ್ಲಿ. ಯುದ್ಧರಂಗದಲ್ಲಿಕಹಳೆ, ಕೊಂಬು, ಮದ್ಮಳೆ , ದುಂದುಬಿ 
(ಭೇರಿ), ದೊಡ್ಡ ಜಾಗಟೆ, ದೊಡ್ಡ ತಾಳಗಳನ್ನು ಬಳಸಲಾಗಿದೆ. ವಾದ್ಯಗಾರರು ಯಾವುದೇ ಆಯುಧಗಳನ್ನು ಧರಿಸಿಲ್ಲ. 
ಇದರಿಂದ ಅವರು ಸ್ಥೈನ್ಯದಲ್ಲಿಸೈನಿಕೇತರ ವರ್ಗಕ್ಕೆ ಸೇರಿದವರೆನ್ನಬಹುದು. ವೀರನನ್ನುಸ್ವರ್ಗಕ್ಕೆ ಸ್ವಾಗತಿಸುತಿರುವ ದೃಶ್ಯಗಳಲ್ಲಿ 
ಸ್ಪೀಯರೇ ವಾದ್ಯ ಪರಿಕರಗಳನ್ನು ನುಡಿಸುತ್ತಿರುವಂತೆ ಕೆತ್ತಲಾಗಿದೆ. ದೇವತಾ ಸ್ಪೀಯರು ವೀರನನ್ನು ಸ್ವಾಗತಿಸುತಿದ್ದಾರೆ 
ಎಂಬ ಕಲ್ಪನೆಯ ದೃಶ್ಯ ಚಿತ್ರಣವಿದು (ಛಾಯಾಚಿತ್ರ ಸಂಖ್ಯೆ ೩೬). ಇಲ್ಲಿಯೂ ತಾಳ-ಮದಳೆ, ಕೊಂಬುಗಳು 
ಕಂಡುಬರುತ್ತದೆ ಜೊತೆಗೆ ಒಂದು ಬಗೆಯ ತಂತಿ ವಾದ್ಯವಾದ ಏಕತಾರಿ ಮತ್ತು ಡಕ್ಕೆಯ ಕೆತನೆಯಿದೆ. ವೀರನ ಸ್ವಾಗತಕ್ಕೆ 
ದೇವತಾ ಸ್ಪೀಯರು “ಸುರದುಂದುಭಿ” ಯೊಡನೆ ಬರುತಿದ್ದರೆಂದು ಶಾಸನಪವೊಂದರಲ್ಲಿಉಲ್ಲೇಖಿಸಲಾಗಿದೆ.” ಪಂಪನು 


೧೪೪ 


ಕೊಂಬು, ತಮಟೆ, ಭೇರಿ, ಘಂಟಿ ಮತ್ತು ಚಿನ್ನಂಗಹಳೆ ಎಂಬ ಐದು ಮಹಾವಾದ್ಯಗಳನ್ನು ಹೆಸರಿಸಿದ್ದಾನೆ. ” ಜನ್ನನು 
“ನಿಸ್ಲಾಳ ಭೇರಿ (ನಗಾರಿ) ಹಕ್ಕಾ, ಮೃದಂಗ” ಎಂದು ಕೋಟಿಕಾಳಗದ ಸಂದರ್ಭ ಉಲ್ಲೇಖಿಸಿದ್ದಾನೆ. ಮಹಾತೂರ್ಯ 
(ತುತೂರಿ) ಎಂಬುದನ್ನುಯುದ್ದವನ್ನು ಆರಂಭಿಸಲು ಮತ್ತುಅಪಹಾರ ತೂರ್ಯ ಎಂಬುದನ್ನುದಿನದ ಯುದ್ಧವನ್ನುನಿಲ್ಲಿಸಲು 
ಸೂಚಕವಾಗಿ ಬಳಸಲಾಗುತಿತ್ತು* 

ಸೊರಬದಪುರ ಗ್ರಾಮದ ಎರಡು ವೀರಗಲ್ಲು ಶಿಲ್ಲಗಳಲ್ಲಿಯುದ್ದಸಂದರ್ಭದಲ್ಲಿವಾದ್ಯ ಪರಿಕರಗಳ ಬಳಕೆಯನ್ನು 
ಸ್ಪಷ್ಠವಾಗಿ ತೋರಿಸಲಾಗಿದೆ. ಒಂದರಲ್ಲಿ ಕಹಳೆ ಊದುತ್ತಾ ಸಾಗಿರುವ ವಾದ್ಯಗಾರನು ಸೈನ್ಯದ ಮುಂಭಾಗದಲ್ಲಿದ್ದಾನೆ 
(ಛಾಯಾಚಿತ್ರ ಸಂಖ್ಯೆ ೧). ಮತೊಂದರಲ್ಲಿಹೋರಾಟವು ನಡೆಯುತಿರುವ ವೇಳೆಯಲ್ಲಿವಿವಿಧ ವಾದ್ಯ ಪರಿಕರಗಳನ್ನು 
ನುಡಿಸುತ್ತಿರುವ ದೃಶ್ಯವಿದೆ. ಎರಡರಲ್ಲಿಯೂ ದೇವತಾಸ್ತೀಯರು ವಿವಿಧ ವಾದ್ಯಗಳನ್ನು ನುಡಿಸುತಿರುವ ಒಂದೊಂದು 
ದೃಶ್ಯ ಪಟ್ಟಿಕೆಗಳಿವೆ. ಕಛವಿ ಪ್ರದೇಶದ ತುರುಗೋಳ್‌ಗೆ ಸಂಬಂಧಿಸಿದ ವೀರಗಲ್ಲು ಶಿಲ್ಲಗಳೆರಡರಲ್ಲಿ ಕೋಟೆಯ ಮೇಲೆ 
ನಿಂತು ಮಹಿಳೆಯೋರ್ವಳು ಕಹಳೆಯೂದುತಿರುವ ದೃಶ್ಯಗಳಿವೆ (ಛಾಯಾಚಿತ್ರ ಸಂಖ್ಯೆ ೧೭). ಇದು ದಾಳಿಯ ಸೂಚನೆ 
ನೀಡುವ (ಎಚ್ಚರಿಕೆ) ರೀತಿಯಾಗಿದೆ. ಸಾಗರದ ಜಂಬಾನಿ ಗ್ರಾಮದ ವೀರಗಲ್ಲಿನಲ್ಲಿಯೂ ಯುದ್ಧ್ದಸಂದರ್ಭದಲ್ಲಿವಿವಿಧ 
ವಾದ್ಯ ಪರಿಕರಗಳನ್ನು ನುಡಿಸುತ್ತಿರುವ ದೃಶ್ಯವಿದೆ. ಒಂಟೆಗಳ ಮೇಲೆ ಚರ್ಮವಾದ್ಯಗಳನ್ನು ಇಟ್ಟುಕೊಂಡು ರಣರಂಗದಲ್ಲಿ 
ಬಾರಿಸುತಿರುವ ಚಿತ್ರಣವು ನಾಡಕಲಸಿ, ಹೊಸಗುಂದದ ವೀರಗಲ್ಲು ಶಿಲ್ಲಗಳಲ್ಲಿವೆ. ಪುಟ ಸಂಖ್ಯೆ -೩೪೩ ರಲ್ಲಿ ಯುದ್ದ 
ವಾದ್ಯಗಾರರ ರೇಖಾ ಚಿತ್ರಗಳನ್ನು ನೋಡಬಹುದಾಗಿದೆ. 
೪೬. ಛತ್ರಿಗಳು: 

ವೀರಗಲ್ಲುಶಾಸನ ಶಿಲ್ಪಗಳಲ್ಲಿಕಂಡುಬರುವ ವಿಶೇಷಪರಿಕರವೆಂದರೆ ಛತ್ರಿಗಳು. ಲಾಂಛನ ಮತ್ತುದ್ವಜಗಳೊಡನೆ 
ಛತ್ರಿಯನ್ನುಗೌರವ ಪ ಅಂತಸ್ಪಿನ ಸಂಕೇತವಾಗಿ ಬಳಸಲ್ಲಟ್ಟಿದೆ. ಪಂಪನು “ಶ್ವೇತಚ್ಛತ್ರ ಚಾಮರಗಳು, ಪಂಚಮಹಾ 
ಶಬ್ದಗಳು ದುರ್ಯೋಧನನ “ರಾಜರಾಜ” ಎಂಬ ಬಿರುದನ್ನು ಅನ್ವರ್ಥವಾಗಿ ಮಾಡುತ್ತಿದ್ದವು” ಎಂದಿರುವುದು ಈ 
ಹಿನ್ನಲೆಯಲ್ಲಿಯೇ.””” ಧ್ವಜದ ಹಾಗೆಯೇ ರಾಜ ಛತ್ರಿಯೂ ಆಡಳಿತ ವ್ಯವಸ್ಥೆಯ ಮತೊಂದು ಸಂಕೇತ ಮತ್ತು 
ವೀರಗಲ್ಲಿನಲ್ಲಿರಾಜಛತ್ರಿಯನ್ನುವ್ಯಕಿಗ ಹಿಡಿದಿರುವಂತೆ ಚಿತ್ರಿಸಿರುವುದರ ಮೂಲಕ ಸತ್ತವ್ಯಕಿಯು ರಾಜಪ್ರಮುಖನೆಂದು 
ಸೂಚ್ಯವಾಗಿ ತಿಳಿಸಲು ಈ ವಿವರಗಳನ್ನು ಶಿಲ್ಪದಲ್ಲಿ ತಂದಿರಬಹುದು. ಎಂದು ಡಾ।। ಆರ್‌. ಶೇಷಶಾಸ್ಟಿಯವರು 
ಅಭಿಪ್ರಾಯಿಸಿದ್ದಾರೆ.” ಎಲ್ಲ ವೀರಗಲ್ಲುಗಳಲ್ಲಿಯೂ ಛತ್ರಿಯ ಕೆತ್ತನೆಯು ಕಂಡುಬರುವುದಿಲ್ಲ ವೀರತ್ವದ ಕಲ್ಲನೆಯ 
ಘನತೆಯನ್ನುಹೆಚ್ಚಿಸುವುದಕ್ಕಾಗಿಯೂ ಇದನ್ನುಬಳಸಿರಬಹುದು. ಯುದ್ದರಂಗದಲ್ಲಿಯುದ್ದದ ವೇಳೆ ಛತ್ರಿಯ ಬಳಕೆಯು 
ಅಸಾಧ್ಯವಾದುದು. ಕೆಲವು ವೀರಗಲ್ಲುಗಳಲ್ಲಿ ವೀರನ ತಲೆಯ ಮೇಲ್ಬಾಗಕ್ಕೆ ಛತ್ರಿಯನ್ನು ಕೆತಲಾಗಿದೆ. ಇನ್ನು ಕೆಲವು 
ವೀರಗಲ್ಲುಗಳಲ್ಲಿವೀರನಿಗೆ ಛತ್ರಿಯನ್ನು ಪ್ರತ್ಯೇಕ ಆಳು ಹಿಡಿದಿರುವಂತೆ ಕೆತಲಾಗಿದೆ. ಉದಾ: ಶಿವಮೊಗ್ಗದ ಎಸ್‌. ಪಿ. 


೧೪೫ 


ಆಫೀಸಿನ ಬಳಿಯಿರುವ ವೀರಗಲ್ಲೊಂದರಲ್ಲಿ ಬಳ್ಳಿಗಾವೆಯ ಮ್ಯೂಸಿಯಂ ಬಳಿಯಿರುವ ವೀರಗಲ್ಲು ಒಂದರಲ್ಲಿಹಾಗೂ 
ಬಂದಳಿಕೆಯ ವೀರಗಲ್ಲೊಂದರಲ್ಲಿ ಛತ್ರಿ ಹಿಡಿಯಲು ಪ್ರತ್ಯೇಕ ಆಳುಗಳಿರುವುದನ್ನು ನೋಡಬಹುದು. ವಿವಿಧ ಶೈಲಿಯ 
ಛತ್ರಿಗಳು ಈ ಭಾಗದ ವೀರಗಲ್ಲು ಶಿಲ್ಲಗಳಲ್ಲಿವೆ. ಅವುಗಳಲ್ಲಿಕೆಲವು ಮಾದರಿಗಳ ರೇಖಾಚಿತ್ರಗಳನ್ನುಪುಟ ಸಂಖ್ಯೆ -೩೪೪ 
ರಲ್ಲಿನೀಡಲಾಗಿದೆ. 
೪.೭. ಪಲ್ಲಕ್ಷಿಗಳು: 

ವೀರಗಲ್ಲು ಶಾಸನಗಳಲ್ಲಿ ಪಲ್ಲಕ್ಷಿಗಳ ಕೆತನೆಯು ಮೂರು ಸಂದರ್ಭಗಳಲ್ಲಿ ಕೆಂಡುಬರುತ್ತದೆ. ಒಂದು ಯುದ 
ಸೈನ್ಯವು ಪ್ರಯಾಣ ಮಾಡುತಿರುವ ದೃಶ್ಯ ವರ್ಣನೆಯಲ್ಲಿ, ಇಲ್ಲಿವೀರನು ಕುಳಿತುಕೊಂಡು ಪಲ್ಲಕ್ಕಿಯಲ್ಲಿ ಸಾಗುತಿರುವುದನ್ನು 
ನೋಡಬಹುದು. ಉದಾ: ಸೊರಬದ ಪುರಗ್ರಾಮದ ವೀರಗಲ್ಲೊಂದರಲ್ಲಿ, ಶಿವಮೊಗ್ಗದ ಕೋಟೆ ಪೋಲೀಸ್‌ ಠಾಣೆಯ 
ಮುಂಭಾಗದ ವೀರಗಲ್ಲಿನಲ್ಲಿ ಸಾಗರದ ಕಂಬಳಿಕೊಪ್ಪ ಗ್ರಾಮ ಮತ್ತು ಚೆನ್ನಶೆಟ್ಟಕೊಪ್ಪದ ವೀರಗಲ್ಲುಗಳಲ್ಲಿ ಮತ್ತು 

ಸನಗರದ ಪಟಗುಪ್ಪೆ ಗ್ರಾಮದ ಕಾಡಿನಲ್ಲಿ ಬಿದ್ದಿರುವ ವೀರಗಲ್ಲಿನಲ್ಲಿ ಇಂತಹ ದೃಶ್ಯಗಳಿವೆ. ಇವುಗಳಲ್ಲಿನ ವೀರನ 

ಮುಂದೆ ಮತ್ತು ಹಿಂದೆ ಸೈನಿಕರು ಹಾಗೂ ಕೆಲವೊಮ್ಮೆ ವಾದ್ಯಗಾರರು ಇರುವ ಕೆತನೆಯಿದೆ. ಎರಡನೆಯದಾಗಿ ಯುದ್ಧ 
ದೃಶ್ಯದ ಶಿಲ್ಪ ಪಟ್ಟಿಕೆಯಲ್ಲಿ, ಖಾಲಿಯಿರುವ ಪಲ್ಗಕ್ಕಿಗಳು ಕಂಡುಬರುತವೆ. ಇವುಗಳನ್ನು ಯುದ್ಧರಂಗದಲ್ಲಿ 
ಗಾಯಗೊಂಡವರನ್ನು ಬಿಡಾರಕ್ಕೆ ಚಿಕಿತ್ಸೆಗಾಗಿ ಸಾಗಿಸಲು ಬಳಸುತ್ತಿದ್ದಿರಬೇಕು. ಸೊರಬದ ಸಾರೆಕೊಪ್ಪದ 
ವೀರಗಲ್ಲೊಂದರಲ್ಲಿ ಮತ್ತು ಸಾಗರದ ನಾಡಕಲಸಿ ಹಾಗೂ ಆವಿನಹಳ್ಳಿ ಕಾಡಿನಲ್ಲಿರುವ ವೀರಗಲ್ಲುಗಳಲ್ಲಿನ ಪಲ್ಲಕ್ಕಿಗಳ 
ಚಿತ್ರಣ ಇದಕ್ಕೆ ಉತಮ ಉದಾಹರಣೆಯಾಗಿವೆ. ಮೂರನೆಯದಾಗಿ ಹೊಸನಗರದ ಎಂ. ಗುಡ್ಡೆಕೊಪ್ಪ ಮತ್ತು 
ಗೊರಗೋಡು ಹಾಗೂ ಸೊರಬದ ಜಂಬಾನಿ ವೀರಗಲ್ಲಿನಲ್ಲಿ ವೀರನು ಶಿವಲೋಕಕ್ಕೆ ಪಲ್ಲಕ್ಕಿಯಲ್ಲಿ ಹೋಗುತಿರುವ 
ಅಪರೂಪದ ದೃಶ್ಯವಿದೆ. ಪಲ್ಲಕ್ಕಿಗಳಿಗಾಗಿ ಬಿದಿರ ಗೂಟಗಳು ಬಳಕೆಯಾಗುತ್ತಿದ್ದುದನ್ನು ಪಂಪನು ಉಲ್ಲೇಖಿಸಿದ್ದಾನೆ.” 
ಪಲ್ಲಕ್ಕಿಗಳಲ್ಲಿ ವೀರರು ಪ್ರಯಾಣಿಸುತ್ತಿರುವ ರೇಖಾ ಚಿತ್ರಗಳನ್ನುಪುಟ ಸಂಖ್ಯೆ -೩೪೫ ಮತ್ತು ೩೪೬ ರಲ್ಲಿನೀಡಲಾಗಿದೆ. 
೪.೮. ಅತರೆಸಾಮಗ್ರಿಗಳು: 

ಯುದ್ಧಕ್ಕೆ ಆಯುಧಗಳು ಅಲ್ಲದೆ ಅನೇಕ ಸಾಮಗ್ರಿಗಳು ಅಗತ್ಯವಿದೆ. ವೀರಗಲ್ಲು ಶಾಸನ ಪಠ್ಯಗಳಲ್ಲಿ ಮತ್ತು 
ಶಾಸನ ಶಿಲ್ಪಗಳಲ್ಲಿ ಉಲ್ಲೇಖವಾಗಿರದ ಅನೇಕ ವಸುಗಳು ಸಮಕಾಲೀನ ಕನ್ನಡ ಕಾವ್ಯಗಳು ಮತ್ತುಮಾನಸೋಲ್ಲಾಸದಲ್ಲಿ 
ಉಲ್ಲೇಖವಾಗಿವೆ. ಸೇನೆಯ ಯಾತ್ರೆ ಸಂದರ್ಭದಲ್ಲಿ ಮಾರ್ಗ ಸಿದ್ದಪಡಿಸಲು ಕೊಡಲಿ, ಕತ್ತಿ ಗುದ್ದಲಿ, ಹಾರೆ, ಬುಟ್ಟಿ 
ಮೊದಲಾದವುಗಳು, ಸೇನೆ ಬಿಡಾರ ಹೂಡಲು ಬಿದಿರು ಮತ್ತುಮರದ ಗೂಟಗಳು, ಹಗ್ಗ ಬೆಳಕಿಗಾಗಿ ದೀವಟಿಗೆ-ಎಣ್ಯೈ 
ಆಹಾರಸಾಮಸಗ್ರಿ, ಮೇವು, ಹೆಚ್ಚುವರಿ ಆಯುಧಗಳು ಗಾಯಗೊಂಡವರ ಚಿಕಿತ್ಸೆಗಾಗಿ ಔಷಧ ಸಾಮಗ್ರಿಗಳು ಇವುಗಳು 
ಯುದ್ದದ ವೇಳೆಯ ಅಗತ್ಯ ವಸುಗಳಾಗಿದ್ದವು. ಪಂಪನು ಯುದ್ದರಂಗದಲ್ಲಿಯೋಧರ ದೇಹ ಹೊಕ್ಕಿರುವ ಆಯುಧಗಳ 


೬ 


ಚೂರನ್ನುತೆಗೆಯಲು ಆಯಸ್ವಾಂತ ಮತ್ತು ಇಕ್ಕಳಗಳನ್ನು ಬಳಸುತ್ತಿದ್ದುದನ್ನು ಉಲ್ಲೇಖಿಸಿದ್ದಾನೆ.” ಯುದ್ಧವು ಕೋಟೆಯ 
ಮೇಲಿನ ದಾಳಿಗೆ ಸಂಬಂಧಿಸಿದ್ದರೆ ಕೋಟೆಯ ಅಗಳು ದಾಟಲು ನಡೆಸಾರ, ಹತಲು ಏಣಿ, ಕೋಟೆಯ ಬಾಗಿಲು ಒಡೆಯಲು 
ದೊಡ್ಡಮರದ ದಿಮ್ಮಿಗಳು ಮೊದಲಾದವುಗಳು ಅಗತ್ಯವಾಗಿದ್ದವು. ಶಾಸನಗಳಲ್ಲಿ ಇವುಗಳ ಸ್ಪಷ್ಟವಿವರಗಳಿಲ್ಲ “ಸಕಲ 
ಸಾಮಗ್ರಿಸಹಿತ್‌”**“ ಸಮಸ್ತಸಾಮಗ್ರಿಯಂ”” “ಸಮಸ್ತ ಸಂನಾಹ ಸಹಿತ” * ಮತ್ತು “ವಸುವಾಹನಂ”” ಎಂಬ 
ಉಲ್ಲೇಖಗಳಿವೆ. 

ವೀರಗಲ್ಲು ಶಿಲ್ಪಗಳಲ್ಲಿಸಾಮಗ್ರಿ ಹೊತವರು ಕಂಡುಬರುತಾರೆ. ಸೊರಬದ ಕೊಡಕಣಿಯ ವೀರಗಲ್ಲೊಂದರಲ್ಲಿ 
ವೀರನಿಗೆ ಛತ್ರಿ ಹಿಡಿದವನ ಹಿಂದೆ ಇಬ್ಬರು ಸಾಮಗ್ರಿ ಗಳನ್ನುಹೊತವರು ಕಂಡುಬರುತಾರೆ. ಸಾಗರದ ಕಂಬಳಿಕೊಪ್ಪದ 
ವೀರಗಲ್ಲೊಂದರಲ್ಲಿ ಪಲ್ಲಕ್ಷಿಯಲ್ಲಿ ವೀರನು ಸಾಗುತ್ತಿರುವಾಗ ಸಾಮಗ್ರಿ ಗಳನ್ನುಹೊತ್ತು ಬರುತಿರುವ ಇಬ್ಬರ ಕೆತನೆಯಿದೆ. 
ಹೊಸನಗರದ ಪಟಗುಪ್ನೆಯ ಕಾಡಿನಲ್ಲಿ ಬಿದ್ದಿರುವ ವೀರಗಲ್ಲಿನಲ್ಲಿಯೂ ಇದೇ ರೀತಿಯ ದೃಶ್ಯವಿದೆ. 
೪.೯. ಯುದ್ಧ ಪ್ರಾಣಿಗಳು- ವಾಹನಗಳು: 

ಯುದ್ಧಗಳಿಗೆ ಸಾಮಗ್ರಿ ಮತ್ತುಸೈೆನಿಕರ ಸರಬರಾಜಿಗೆ ಮಾತ್ರವಲ್ಲದೆ, ಯುದ್ಧಗಳಲ್ಲಿಯೂ ವಿವಿಧ ಪ್ರಾಣಿಗಳನ್ನು 
ಉಪಯೋಗಿಸಿಕೊಳ್ಳಲಾಗುತಿತ್ತು. ಇದರಿಂದ ಯುದ್ಧದ ವೇಗವು ಹೆಚ್ಚುತ್ತಿತ್ತು ಮತ್ತು ಯುದ್ಧವು ಹೆಚ್ಚು 
ಪರಿಣಾಮಕಾರಿಯಾಗುತಿತ್ತು ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿಹೇಳುವುದಾದರೆ ಯುದ್ಧರಂಗದಲ್ಲಿಕುದುರೆ, 
ಆನೆ, ಒಂಟೆಗಳು ಯುದ್ದದಲ್ಲಿ ಬಳಕೆಯಾಗಿವೆ. ವೀರಗಲ್ಲು ಶಿಲ್ಪಗಳಲ್ಲಿ ಇದನ್ನು ತೋರಿಸಲಾಗಿದೆ. ಆದರೆ ಯಾವುದೇ 
ರೀತಿಯ ವಾಹನಗಳು ಬಳಕೆಯಾದ ಬಗ್ಗೆ ಶಿಲ್ಪಗಳಲ್ಲಿ ಕೆತ್ತನೆಗಳಿಲ್ಲ. ಯುದ್ಧಗಳಿಗೆ ವಿವಿಧ ಪ್ರಾಣಿಗಳನ್ನು 
ಬಳಸಲಾರಂಭಿಸಿದಾಗ ಅವುಗಳ ಸಾಕಣೆ, ಆರೈಕೆ, ತರಬೇತಿ ಮತ್ತು ರಕ್ಷಣೆಗೆ ವಿಶೇಷ ಆಧ್ಯತೆ ನೀಡಲಾಯಿತು ಮತ್ತು 
ಅವುಗಳೆ ಕುರಿತು ಶಾಸ್ತ್ರ ಗ್ರಂಥಗಳು ರಚನೆಯಾದವು. ವಿಶೇಷವಾಗಿ ಕುದುರೆ ಮತ್ತು ಆನೆಗಳನ್ನು ಕುರಿತು ಇಂತಹ 
ಬೆಳವಣಿಗೆಗಳು ಕಂಡುಬರುತವೆ. ಹಾಗೆಯೇ ಯುದ್ದಪ್ರಾಣಿಗಳ ವ್ಯಾಪಾರವು ಪ್ರಧಾನವಾಯಿತು. ಅವುಗಳನ್ನು ಅಮದು 
ಮಾಡಿಕೊಂಡು ವ್ಯಾಪಾರ ಮಾಡುವವರಿಗೆ ವಿಶೇಷ ವ್ಯಾಪಾರ ರಿಯಾಯಿಗಳು ನೀಡಲ್ಲಟ್ಟತು."”” 
೪೯.೧ ಕುದುರೆಗಳು: 

ಯುದ್ಧಗಳ ಸ್ವರೂಪದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾದ ಕುದುರೆಗಳ ಬಳಕೆಗೆ ಪ್ರಾಚೀನ ಲಿಖಿತ 
ಆಧಾರವು ಯಗ್ವೇದದಲ್ಲಿಸಿಗುತದೆ. ಯುದ್ದಗಳಲ್ಲಿಅವುಗಳ ಬಳಕೆ ಮಹಾಕಾವ್ಯಗಳ ಕಾಲದಲ್ಲಿ ಪ್ರಧಾನವಾಯಿತು. ಆದರೆ 
ಭಾರತವು ಎಂದೂ ಕುದುರೆ ತಳಿಗಳನ್ನು ಅಭಿವೃದ್ಧಿಪಡಿಸುವ ಉತಮ ಕೇಂದ್ರವಾಗಿರಲಿಲ್ಲ ಹೀಗಾಗಿ ಕುದುರೆಗಳನ್ನು 
ಆಮದು ಮಾಡಿಕೊಳ್ಳಲಾಗುತಿತ್ತು ಪರ್ಕಿಯಾ, ಅದರ ಸುತಮುತಲಿನ ಪ್ರದೇಶಗಳು, ಅರೇಬಿಯಾ ದೇಶಗಳಕುದುರೆಗಳು 


ಉತಮ ತಳಿಯವಾಗಿದ್ದು, ಅಲ್ಲಿಂದ ಕುದುರೆಗಳನ್ನು ತರಿಸಿಕೊಳ್ಳಲಾಗುತಿತ್ತು. ಹೀಗಾಗಿ ಶಾಸನಗಳಲ್ಲಿ 


೧೪೭ 


“ತುರುಷ್ಯ ತುರಗವಂ”"್‌*" ಎಂಬ ಹಾಗೂ ಸಾಹಿತ್ಯದಲ್ಲಿ “ತುರುಕ ದೇಶದ ಕುದುರೆ” ಗಳೆಂಬ ಉಲ್ಲೇಖ 
ನೋಡಬಹುದು." ಮಾನಸೋಲ್ಲಾಸದಲ್ಲಿಯೂ “ಯವನ ದೇಶದಲ್ಲಿ ಮತ್ತು ಕಾಂಬೋಜ ದೇಶದಲ್ಲಿ ಹುಟ್ಟಿದ 
ಕುದುರೆಗಳು” ಉತಮವೆಂದು ಹೇಳಲಾಗಿದೆ. 

ಪ್ರವಾಸಿ ಮಾರ್ಕೊಪೋಲೋ, ಪರ್ಷಿಯಾದ ಇತಿಹಾಸಕಾರ ವಸ್ಥಾಫ್‌, ರಫೀದ್‌-ಉದ್ದೀನ್‌, ಅಲ್‌ಮಸೂದಿ, 
ಅಲ್‌ಇದ್ರೀಸಿ ಮೊದಲಾದವರ ಬರಹಗಳು ದಕ್ಷಿಣ ಭಾರತದಲ್ಲಿ(ಮಲಬಾರ್‌) ಕುದುರೆ ವ್ಯಾಪಾರ- ಅವುಗಳಿಗಿದ್ದಬೇಡಿಕೆ 
ಮತ್ತುಬೆಲೆಕುರಿತು ಮಾಹಿತಿಗಳನ್ನು ನೀಡುತವೆ. ಆಲ್ಫೆರೂನಿಯ ಕೃತಿಯನ್ನಾಧರಿಸಿ ಕ್ರಿ.ಶ. ೧೩೧೦ರಲ್ಲಿತನ್ನಕೃತಿಯೊಂದನ್ನು 
ಬರೆದ ರಫಿದ್‌-ಉದ್ದೀನ್‌,ಮಾಬಾರ್‌ನಲ್ಲಿ (ಮಲಬಾರ್‌ -ಪಾಂಡ್ಯರಾಜ್ಯ) ಕುದುರೆಗಳಿಲ್ಲದಿರುವುದರಿಂದ ಅಥವಾ 
ಇದ್ದರೂ ಬಹು ಕಳಪೆಯಾಗಿಯಾಗಿರುವುದರಿಂದಲೂ ಜಮಾಲುದ್ದೀನನು ಪ್ರತಿವರ್ಷ ಕಿಯಾಸ್‌ ನಿಂದ ೧೪೦೦ ಉತಮ 
ತಳಿಯ ಕುದುರೆಗಳನ್ನು ಮತ್ತುಪರ್ಷಿಯಾದ ಇತರ ಪ್ರದೇಶಗಳಿಂದ ೧೦,೦೦೦ ಕುದುರೆಗಳನ್ನು ದೇವರ್‌ (ಪಾಂಡ್ಯ 
ದೊರೆಗೆ) ಗೆ ಕಳುಹಿಸಿ ಕೊಡಲು ಕರಾರಾಗಿದ್ದಿತು. ಒಂದೊಂದು ಕುದುರೆಯ ಬೆಲೆ ಇನ್ನೂರು ಚಿನ್ನದ ನಾಣ್ಯಗಳು ಎಂದು 
ಹೇಳಿದ್ದಾನೆ.” ವಸಾಫ್‌ ಕೂಡಾ ಇದೇ ವಿಷಯ ವಿವರಿಸುತ್ತಾಒಂದೊಂದು ಕುದುರೆಯ ಬೆಲೆಯು ೨೨೦ ಕೆಂಪು ಚಿನ್ನದ 
ದಿನಾರ್‌ಗಳೆಂದು ಉಲ್ಲೇಖಿಸಿದ್ದಾನೆ. ಅಲ್ಲದೆ ಕುದುರೆಗಳ ಖರೀದಿಗೆ ನೀಡಬೇಕಾದ ಭಾರೀ ಮೊತ್ತವನ್ನು ಹಿಂದೂ 
ದೇವಾಲಯಗಳ ಆದಾಯ ಮತ್ತುದೇವಾಲಯಕ್ಕೆ ಸೇರಿದ ದೇವದಾಸಿಯರ ಮೇಲಿನ ತೆರಿಗೆಗಳಿಂದ ಭರಿಸಲಾಗುತಿತ್ತು 
ಎಂದಿದ್ದಾನೆ.” 

ಮಾಕ್ಕೋಪೋಲೋ ಮತ್ತು ವಸ್ಥಾಫ್‌ ಇಬ್ಬರೂ ದಕ್ಷಿಣ ಭಾರತದಲ್ಲಿಆಮದು ಮಾಡಿಕೊಂಡ ಕುದುರೆಗಳನ್ನು 
ನೋಡಿಕೊಳ್ಳುವ ಮತ್ತು ಆಹಾರ ನೀಡುವಲ್ಲಿನ ದೋಷಗಳನ್ನು ಕುರಿತು ಟೀಕೆ ಮಾಡಿದ್ದಾರೆ.” ವಸ್ಲಾಫ್‌ “ಇಲ್ಲಿ 
ಕುದುರೆಗಳಿಗೆ ಬೇಯಿಸಿದ ಅನ್ನವನ್ನು ,ಧಾನ್ಯವನ್ನುತಿನ್ನಿಸುವ ಕಾರಣವೇ ಕುದುರೆಗಳು ಸತ್ತುಹೋಗುವುವು. ಈನಾಡಿನಲ್ಲಿ 
ಕುದುರೆಗಳನ್ನುಸಾಕುವುದು ಸಾಧ್ಯವಿಲ್ಲ” ಎಂದು ತಿಳಿಸಿದ್ದಾನೆ.” ಪರ್ಷಿಯಾ ಕೊಲ್ಲಿಯ ವರ್ತಕರು ಮಲಬಾರ್‌ (ದಕ್ಷಿಣ 
ಭಾರತ)ಗೆ ಯಾವುದೇ “ಅಶ್ವವೈದ್ಯ”ನು ಪ್ರಯಾಣ ಮಾಡುವುದನ್ನು ಒಪ್ಪುಶಿರಲಿಲ್ಲ ಎಂದು ಮಾರಕ್ಕೋಪೋಲೊ 
ಉಲ್ಲೇಖಿಸಿದ್ದಾನೆ.” ಇದರ ಮುಖ್ಯ ಉದ್ದೇಶ ಅವರುಗಳು ತೆಮ್ಮ ಲಾಭವನ್ನು ಕಳೆದುಕೊಳ್ಳಲು ತಯಾರಿರಲಿಲ್ಲ 
ಎಂಬುದಾಗಿದೆ. ಆರೈಕೆಯಲ್ಲಿನ ದೋಷಮತ್ತುಹವಾಗುಣದಕಾರಣಕ್ಕೆ ಭಾರತದಲ್ಲಿ ಪ್ರತಿವರ್ಷ ಅಸಂಖ್ಯಾತಕುದುರೆಗಳು 
ಸಾಯುತಿದ್ದವು. ಹೀಗಾಗಿ ಅವುಗಳಿಗೆ ಬೇಡಿಕೆಯು ಮುಂದುವರೆಯುತಿದ್ದಿತು. ಕುದುರೆ ವ್ಯಾಪಾರದಲ್ಲಿ ತೊಡಗಿದ 
ವ್ಯಾಪಾರಿಗರಿಗೆ ಹೆಚ್ಚಿನ ಲಾಭವಿದ್ಧಿತು. ಭಾರತಕ್ಕೆ ಪೋರ್ಚಗೀಸರ ಆಗಮನವಾಗುವ ಮೊದಲು ಭಾರತದಲ್ಲಿನ ಕುದುರೆ 
ವ್ಯಾಪಾರದ ಲಾಭವು ದಕ್ಷಿಣ ಅರೇಬಿಯಾದ ಆಂತರಿಕ ಆರ್ಥಿಕತೆಯಲ್ಲಿ ಪ್ರಧಾನವಾಗಿತೆನ್ನಲಾಗಿದೆ.” ಅರಸೀಕೆರೆಯ 


ಶಾಸನವೊಂದು ಬ್ರಾಹ್ಮಣ ವರ್ತಕರು ಹಡಗಿನಲ್ಲಿಕುದುರೆಗಳನ್ನು ತರಿಸುತಿದ್ದರೆಂದು ಉಲ್ಲೇಖಿಸಿದೆ.” 


೧೪೮ 


ಇಬನ್‌ ಬಟೂಟನು ಉಲ್ಲೇಖಿಸಿರುವಂತೆ “ಕರ್ನಾಟಕದ ಹೊನ್ನಾವರ, ಬಸರೂರು, ಬಾರಕೂರು ಮತ್ತು 
ಮಂಗಳೂರು ಪ್ರಮುಖ ಬಂದರುಗಳು. ಇವುಗಳಲ್ಲಿ ಮಂಗಳೂರು ಮಲಬಾರ್‌ ಪ್ರದೇಶದಲ್ಲಿ ಅತ್ಯಂತ ದೊಡ್ಡ ಬಂದರು. 
ಪರ್ಷಿಯಾ, ಯೆಮನ್‌ನಿಂದಇಲ್ಲಿಗೆ ಹಡಗುಗಳು ಬರುತಿದ್ದವು.” ಅವುಗಳಲ್ಲಿ ಕುದುರೆಗಳು ಕರ್ನಾಟಕಕ್ಕೆ ಬರುತ್ತಿದ್ದವು.” 
ಬನವಾಸಿ ಮತ್ತುಸಾಂತಳಿಗೆ ಮಂಡಲಗಳ ವ್ಯಾಪ್ತಿಯ ಪ್ರದೇಶಗಳು ಈ ಪಶ್ಚಿಮ ಕರಾವಳಿ ಮತ್ತು ಒಳನಾಡಿನ ಪ್ರದೇಶಗಳ 
ನಡುವಿನಸಂಪರ್ಕ ಪ್ರದೇಶಗಳಾಗಿವೆ. ಒಳನಾಡು ಪ್ರದೇಶಗಳಿಗೆ ಕುದುರೆಗಳು ಈ ಪ್ರದೇಶದಿಂದ ಸರಬರಾಜಾಗುತಿದ್ದವು. 
ಈ ಪ್ರದೇಶದಲ್ಲಿ ಹೊನ್ನು ಕೊಟ್ಟು ಕುದುರೆಗಳನ್ನು ಖರೀದಿಸುವ ಹಲವು ಮಾಂಡಲೀಕರಿದ್ದರು. ಅಂತಹವರ ಮೇಲೆ 
ತಾವು ಅಧಿಕಾರ ಸ್ಥಾಪಿಸಿದ್ದನ್ನು ಹೊಸಗುಂದದ ಅರಸರು ತಮ್ಮ ಶಾಸನಗಳಲ್ಲಿ ಬಿರುದಿನ ಮೂಲಕ ಹೇಳಿಕೊಂಡಿದ್ದಾರೆ. 
“ಹೊನ್ನ ಕೊಟ್ಟುಕುದುರೆ ಕಟ್ಟುವ ಮಾಂಡಲೀಕರ ಗಂಡ” ಎಂಬ ಈ ಬಿರುದು ಕೆಲವು ಶಾಸನಗಳಲ್ಲಿ ಉಕವಾಗಿದೆ."- 
ಹೊಸ ಗುಂದದ ತಮ್ಮರಸ ಮತ್ತು ಸಾಂತಾರರ 'ಜಗದೇವರಸರಿಗೆ “ಹಯರೂಢ ಪ್ರೌಢ ರೇಖಾ ರೇವಂತ್‌” ಎಂಬ 
ಬಿರುದಿದ್ದಿತು”ಲ. ( ಕುದುರೆ ಸವಾರಿಯಲ್ಲಿರೇವಂತರಿಗೆ ಸಮಾನರು) ಇಲ್ಲಿನ ಪ್ರಭುತ್ನ ಶ್ಛವು ಅಥವಾ ಅಧಿಕಾರ ಸ್ವರೂಪವು 


ನೆಲವನ್ನಾಧರಿಸಿದ್ದು. ಹೀಗಾಗಿ ಇಲ್ಲಿ ಮಿಲಿಟರಿ ಪ್ರಾ ಬಲ್ಯ ಸ್ಥಾಪನೆಗೆ ಕುದುರೆಯಂತಹ ವೇಗವಾಗಿ ಸಾಗುವ ಪಾಣಿ 


ಪ್ರಾ 
ಅತ್ಯಗತ್ಯವಾಗಿದ್ದಿತು. ಇಲ್ಲಿನ ವೀರಗಲ್ಲು ಶಿಲ್ಲಗಳಲ್ಲಿಕುದುರೆಗಳು ಹೆಚ್ಚನ ಪ್ರಮಾಣದಲ್ಲಿಕಂಡುಬರುತವೆ. ಯುದ್ದವು 
ಯಾವುದೇ ವಿಧದ್ದಾಗಿರಲಿ “ಮೇಲಾಳು”, “ಕುದುರೆಯಾಳು” ಮತ್ತು “ಕುದುರೆಯಿಟುದು”ಎಂಬ ಉಲ್ಲೇಖಗಳು 
ಬಹುಪಾಲು ಶಾಸನಗಳಲ್ಲಿವೆ. 

ಕರ್ನಾಟಕದಲ್ಲಿ೧೦-೧೧ ನೇ ಶತಮಾನದ ವೇಳೆಗೆ ಕುದುರೆಗಳಿಗೆ ಹೆಚ್ಚಿನ ಬೇಡಿಕೆಯಿದ್ದಿತು. ಅವುಗಳ ಆರೈಕೆ- 
ವೈದ್ಯಕೀಯ ಉಪಚಾರಗಳಿಗೆ ಸಂಬಂಧಿಸಿದ ಕೃತಿಗಳು ರಚನೆಯಾಗತೊಡಗಿದವು. ಅಶ್ವವೈದ್ಯ ಕೃತಿಗಳ ರಚನೆಗೆ 
ಅನಿವಾರ್ಯ ಒತ್ತಡವು ಸೃಷ್ಟಿಯಾಗಿದ್ದಿತು. ಕನ್ನಡದಲ್ಲಿ ಮದನ ತಿಲಕದ ಕರ್ತ್ವ ಚಂದ್ರರಾಜನು ಮೊದಲ 
ಅಶ್ವಶಾಸ್ತಕಾರನೆನ್ನಲಾಗಿದೆ. ಆತನ ಕಾಲವು ಸು. ಕ್ರಿ.ಶ. ೧೦೨೫. ನಂತರ ಚಾವುಂಡರಾಯ (ಕ್ರಿ.ಶ. ೧೧೫೦) 
“ಲೋಕೋಪಕಾರಂ” ನಲ್ಲಿ ಅಶ್ವವೈದ್ಯವನ್ನುವಿವರಿಸಿದ್ದಾನೆ. ಕ್ರಿ.ಶ.೧೧೭೦-೧೨೦೦ರ ಅವಧಿಗೆ ಸೇರಿದ್ದೆನ್ನಲಾದ ಅಭಿನವ 
ಚಂದ್ರನ "ಅಶ್ಚಶಾಸ್ತ್ರ' ವೊಂದು ಮಹತ್ವದ ಕೃತಿಯಾಗಿದೆ. ಮುಂದೆ ಕ್ರಿ.ಶ. ೧೯ ನೇ ಶತಮಾನದವರೆಗೂ “ಅಶ್ವವೈದ್ಯ” 
ಕುರಿತು ಕನ್ನಡದಲ್ಲಿ ಹಲವು ಗ್ರಂಥಗಳು ರಚನೆಯಾಗಿವೆ. ೧೨ನೇ ಶತಮಾನಕ್ಕೆ ಸೇರಿದ ಮಾನಸೋಲ್ಲಾಸದಲ್ಲಿಯೂ 
ಅಶ್ವವೈದ್ಯ ಕುರಿತು ಮಾಹಿತಿಯಿದೆ. 

ಹೊಯ್ದಳರ ರಾಜ್ಯದಲ್ಲಿ ಕುದುರೆಗಳನ್ನು ಕೇವಲ ಯುದ್ಧಕ್ಕಾಗಿ ಬಳೆಸುತಿದ್ದರೆಂದು ಏಲಿಯಂ ಕೊಹಿಲೋ 
ಅಭಿಪ್ರಾಯಿಸಿದ್ದಾರೆ. "ನ ಸೈನ್ಯಕ್ಕೆ ಕುದುರೆ ಖರೀದಿಗಾಗಿ ಮತ್ತು ಕುದುರೆಗಳ ಪಾಲನೆಗಾಗಿ ಕುದುರೆಯ ಸೇಸೆ ಎಂಬ 


ತೆರಿಗೆಯು ಮಧ್ಯಕಾಲೀನ ಕರ್ನಾಟಕದಲ್ಲಿದ್ದಿತು. “ಕುದುರೆ ಪಳಗಿಸುವಲ್ಲಿ ನುರಿತವರನ್ನು ಸಹಣಿ ಅಥವಾ ಸಾಹಣಿ 


೧೪೯ 


ಎನ್ನುತಿದ್ದರು. ಶಾಸನಗಳಲ್ಲಿ ಇಂತಹ ಸಾಹಣಿಗರ ಹಲವು ಹೆಸರುಗಳು ಉಲ್ಲೇಖಿಸಲ್ಪಟ್ಟಿವೆ. ವೀರ ಸಾಂತಾರನ ಆಶ್ರಿತ 
ಸಾಹಣಿಕೇತಮಲ್ಲಮತ್ತುಆತನ ತಮ್ಮ ಗುಮ್ನೆಯ ಸಾಹಣಿ,” ಬೊಪ್ಪಯ ಸಾಹಣಿ," ಸೆಟ್ಟಿಯ ಸಾಹಣಿಯಬೆಯ ಸಾಹಣಿ, 
“ ಸಿಂದರ ಅರಸ ಈಶ್ವರ ದೇವನ ಆಶ್ರಿತ ಚಿಣ್ನೆಯ ಸಾಹಣಿ" ಮತ್ತುಹೊಸಗುಂದದ ಮಹಾದಟ ಸಾಹಣಿಮಯ್ಯ,"* 
ಇವು ಶಾಸನೋಕ್ತ ಹೆಸರುಗಳಲ್ಲಿ ಕೆಲವು ಆಗಿವೆ. 

ಕುದುರೆಯು ಅಂದುಮಿಲಿಟರಿ ಮತ್ತುವಾಣಿಜ್ಯ ಎರಡು ದೃಷ್ಟಿಕೋನದಿಂದಲೂ ಮುಖ್ಯವಾದುದರಿಂದ ಅದರ 
ರಕ್ಷಣೆಗೆ ವಿಶೇಷ ಆದ್ಯತೆ ನೀಡಲಾಗಿತ್ತು ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದರೆ ಕುದುರೆಗಳಿಗೆ ಎವಿಧ ಕವಚಗಳನ್ನು 
ಹಾಕಿರುವುದು ಕಂಡುಬರುತ್ತದೆ. ದೇಹದ ರಕ್ಷಣೆಗೆ ಲೋಹದಿಂದ ಮಾಡಿದ ಕವಚ (ಲೋಹವಕ್ಕರೆ) ತಲೆಯ ರಕ್ಷಣೆಗೆ 
ಉಕ್ಕಿನಕವಚ ಹಾಕಲಾಗುತಿತ್ತು ಗೊರಸಿಗೆ (ಪಾದಕ್ಕೆ) ಲಾಳವನ್ನುಹಾಕಲಾಗುತಿತ್ತು ಶಿಲ್ಲಗಳನ್ನುಗಮನಿಸಿದಾಗಕುದುರೆಗಳ 
ಕುತ್ತಿಗೆಯಲ್ಲಿ ಎರಡು ಪಟ್ಟಿಗಳು ಕಂಡುಬರುತ್ತವೆ. ಕುದುರೆಯ ಮೇಲೆ ಸವಾರನು ಕೂರಲು ಪಲ್ಲಣ (ತಡಿ) ವನ್ನು 
ಕುದುರೆಯನ್ನು ಹತ್ತಲು ಅಂಕವಣೆ ಎಂಬ ಸಾಧನವನ್ನು ಕುದುರೆ ಸವಾರನು ಕಾಲಿಟ್ಕುಕೊಳ್ಳಲು ಪಾದಾಧಾರ (ರಿಕಾಪು) 
ಮತ್ತು ಕುದುರೆಯನ್ನು ನಿಯಂತ್ರಿಸಲು ಬಾಯೊಳಗೆ ಕವಲು ಗೋಲನ್ನು (Mಂಟಃh ರಃ!) ಬಳಸುತ್ತಿದ್ದುದನ್ನು ಸಮಕಾಲೀನ 
ಸಾಹಿತ್ಯಗಳು ತಿಳಿಸುತ್ತವೆ. ಕುದುರೆಗಳ ಕಣ್ಣುಮತ್ತು ಗೊರಸು ಮಾತ್ರ ಕಾಣುವಂತೆ ಉಳಿದಭಾಗ ಗಳನ್ನು ಕವಚದಿಂದ 
ರಕ್ಷಿಸಲಾಗಿತೆಂದು ಪಂಪನು ವಿವರಣೆ ನೀಡಿದ್ದಾನೆ.” ಪುಟ ಸಂಖ್ಯೆ -೩೪೭ ರಲ್ಲಿನೀಡಿದ ರೇಖಾಚಿತ್ರದಲ್ಲಿ ಅಲಂಕೃತ 
ಕುದುರೆಯೊಂದನ್ನುಮತ್ತು ಛಾಯಾಚಿತ್ರ ಸಂಖ್ಯೆ ೨೩ ರಲ್ಲಿ ಯುದ್ಧರಂಗದಲ್ಲಿ ಕುದುರೆಗಳ ಬಳಕೆಯನ್ನು ತೋರಿಸುವ 
ವೀರಗಲ್ಲು ಶಿಲ್ಪಗಳನ್ನು ನೋಡಬಹುದು. 

“ಕುದುರೆಯ ವ್ಯಾಧಿಯನ್ನುಮತ್ತುಅದರ ಕಾರಣವನ್ನರಿಯದ ವೈದ್ಯನನ್ನು ಶಿಕ್ಷಸದ ದೊರೆಗೆ " ಅಶ್ಚೇತಿಪಾತಕ " 
ಪಾಪ ಬರುತ್ತದೆ. ಅಶ್ವವೈದ್ಯ ಬಲ್ಲವನನ್ನು ಉಳಿಸಿಕೊಂಡ ಅರಸನಿಗೆ ಅಶ್ವಮೇಧ ಯಾಗಕ್ಕೆ ಸಮನಾದ ಪುಣ್ಯ 
ದೊರೆಯುತ್ತದೆ. ಕಾಲ ಅಕಾಲವನ್ನರಿತು ಕುದುರೆಯನ್ನು ಸಲಹುವ ವೈದ್ಯನನ್ನು ಪೋಷಿಸದ ರಾಜನು ರಾಜನಲ್ಲ ಎಂಬ 
ಅಶ್ವಶಾಸ್ಟದ ಉಲ್ಲೇಖವು ನ ಅಂದುಕುದುರೆಗಳಿಗೆ ಮತ್ತುಅವುಗಳ ಆರೈಕೆಗೆ ಇದ್ದಪ್ರಾಮುಖ್ಯತೆಯನ್ನುಸಮರ್ಥಿಸುತದೆ. 
೪೯.೨ ಆನೆಗಳು: 

ಭಾರತದಲ್ಲಿ ಆನೆಗಳನ್ನು ಯುದ್ದದಲ್ಲಿ ಬಳಸುವ ಲಿಖಿತ ಉಲ್ಲೇಖವು ಜಾತಕಗಳು ಮತ್ತು ಮಹಾಕಾವ್ಯಗಳಲ್ಲಿ 
ದೊರಕುತ್ತವೆ. ಆದರೆ ಆಗ ಅವುಗಳು ಸೈನ್ಯದಲ್ಲಿ ಬಹುಮುಖ್ಯ ಅಂಗವಾಗಿರಲಿಲ್ಲ ಮ್ಯಾಸಿಡೋನಿಯನ್ನರ ದಾಳಿಯ 
ವೇಳೆಗೆ ಅವು ಸೈನ್ಯದಲ್ಲಿ ಪ್ರಧಾನ ಅಂಗವಾಗಿದ್ದವು. ಆನೆಗಳು ಸ್ಥಳೀಯವಾದವುಗಳು. ಇಲ್ಲಿನ ಹವಮಾನಕ್ಕೆ 
ಒಗ್ಗಿಕೊಂಡಿವೆ. ಅವುಗಳ ಆಹಾರಪದ್ಧತಿ ಕೂಡಸರಳವಾದುದು. ಕಾಳಿಂಗವನದಲ್ಲಿ ಹುಟ್ಟಿದ ಆನೆಗಳು ಉತ್ತಮವೆಂದು 


೧೫೦ 


ಮಾನಸೋಲ್ಲಾನವು ಹೇಳಿದೆ.” ಶಾಸನದಲ್ಲಿಗೌಳಗಜವನ್ನುಉಲ್ಲೇಖಿಸಲಾಗಿದೆ. ಯುದ್ಧರಂಗದಲ್ಲಿ ಫಿರಂಗಿಗಳನ್ನು 
(Gun) ಬಳಸುವ ವಿಧಾನ ಅಭಿವೃದ್ಧಿಯಾಗುವವರೆಗೂ ಯುದ್ಧದ ಆನೆಗಳ ವ್ಯಾಪಾರವು ಪ್ರಮುಖವಾಗಿದ್ದಿತು. 

ಯುದ್ದಗಳಲ್ಲಿ ಆನೆಗಳ ಬಳಕೆಯು ಎರಡು ವಿಧಗಳದ್ದಾಗಿದೆ. ಒಂದು ಯುದ್ಧ ಸಾಮಗ್ರಿ ಮತ್ತು ಸೈನಿಕರ 
ಸರಬರಾಜಿಗೆ ಮತೊಂದು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸುವುದು. ಶತ್ರುಗಳ ಸಾಲುಗಳನ್ನು ಬೇಧಿಸಲು, ಕೋಟೆಯ 
ದ್ವಾರವನ್ನು ಮುರಿಯಲು, ನದಿಯನ್ನು ದಾಟಲು ಮತ್ತುಸೇತುವೆ ನಿರ್ಮಾಣಕ್ಕೆ ಆನೆಯನ್ನು ಬಳಸಿಕೊಳ್ಳಲಾಗಿದೆ. 

ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿಅಧ್ಯಯನ ವ್ಯಾಪಿಯ ಪ್ರದೇಶದಲ್ಲಿಹೇಳುವುದಾದರೆ ವೀರಗಲ್ಲು 
ಶಿಲ್ಲಗಳಲ್ಲಿ ಆನೆಗಳ ಉಲ್ಲೇಖಗಳು ಕಡಿಮೆ. ಶಾಸನ ಪಠ್ಯಗಳಲ್ಲಿಯೂ ಉಲ್ಲೇಖಗಳು ವಿರಳವಾಗಿದೆ. ಸೊರಬ ತಾಲ್ಲೂಕಿನ 
ಮಾವಲಿ, ಸಾಗರದ ಹೊಸಗುಂದ ಮತ್ತು ಬರದವಳ್ಳಿ ಹಾಗೂ ಹಾನಗಲ್‌ ಪ್ರದೇಶಗಳ ಕೆಲವು ವೀರಗಲ್ಲುಗಳಲ್ಲಿ 
ಆನೆಗಳ ಚಿತ್ರಣವು ದೊರಕುತವೆ. ಈ ವೀರಗಲ್ಲುಗಳು ಹೊಯಳರ ದಾಳಿಗೆ ಸಂಬಂಧಿಸಿದ್ದಾಗಿವೆ. ಅಲ್ಲದೆ ಶಿಕಾರಿಪುರ 
ತಾಲೂಕ್‌ನ ಮಳೂರು ವೀರಗಲ್ಲು ಶಾಸನವು ಕಲ್ಯಾಣಿ ಚಾಲುಕ್ಕರ ಕಾಲದ, ಹಾನಗಲ್‌ ಕದಂಬರ ಉಲ್ಲೇಖಿತ 
ಶಾಸನವಾಗಿದ್ದು ಈ ಶಾಸನದಲ್ಲಿಯೂ ಆನೆಯ ಶಿಲ್ಪವಿದೆ. ಆನೆಯ ವಿಚಾರವಾಗಿಯೇ ಹೊಯ್ದಳರಿಗೂ ಮತ್ತು 
ಹೊಸಗುಂದದ ಅರಸರಿಗೂ ಯುದ್ದನಡೆದಿರುವುದನ್ನು ಶಾಸನಗಳು ತಿಳಿಸುತ್ತವೆ.” 

ಆನೆಗಳ ಪಾಲನೆ ಮತ್ತು ಚಿಕಿತ್ಸೆ ಕುರಿತು ಶಾಸ್ತ್ರಕೃತಿಗಳು ರಚಿಸಲ್ಪಟ್ಟಿವೆ. ಗಂಗರ ಶಿವಮಾರ ನೆಂಬಾತ "ಶಿವಮಾರ 
ಮತ ಗಜಾಷ್ಠಕ' ರಚಿಸಿದ್ದನ್ನು ಶಾಸನವು ಉಲ್ಲೇಖಿಸಿದೆ. * ಮಾನಸೋಲ್ಲಾಸದಲ್ಲಿಗಜವೈದ್ಯ ಕುರಿತು ವಿವರಿಸಲಾಗಿದೆ." 
ಆನೆಗಳ ರಕ್ಷಣೆಗೂ ಆದ್ಯತೆ ನೀಡಲಾಗಿದೆ. ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದಾಗ ವಿವಿಧ ಕವಚಗಳು ಕಂಡುಬರುತ್ತವೆ. 
ಆನೆಯ ದೇಹರಕ್ಷಣೆಗೆ ಎರಡೂ ಬದಿಯ ಪಕ್ಕೆಗಳನ್ನು ಆವರಿಸುವಂತಹ ಲೋಹದ ಕವಚ (ಲೋಹವಕ್ಕರೆ) ಕುಂಭಸ್ಮಳದ 
ರಕ್ಷಣೆಗೆ ಲೋಹದ ತಗಡು, ಮುಖಕ್ಕೆ ಚರ್ಮದ ಮುಖವಾಡ ಮತ್ತು ಆನೆಯ ದಂತಕ್ಕೆ ಚೂಪಾದ ಅಸ್ಪವನ್ನು 
ಅಳವಡಿಸುತ್ತಿದ್ದರೆಂದು ಸಾಹಿತ್ಯಕ ಉಲ್ಲೇಖಗಳು ತಿಳಿಸುತ್ತದೆ. ಆನೆಗಳು ಯುದ್ಧಕ್ಕೆ ಸಹಕಾರಿಯಾಗಿರುವಂತೆ 
ಅಪಾಯಕಾರಿಯೂ ಆಗಿದೆ. ತೀವ್ರ ಗದ್ದಲದ ಸದ್ದು ಅಪಾಯಕಾರಿಯಾದ ಆಯುಧಗಳ ಪ್ರಯೋಗದಿಂದ ತನ್ನವರಿಗೆ 
ಕೂಡಾ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಇದೆ. ಪುಟಸಂಖ್ಯೆ -೩೪೭ ರಲ್ಲಿ ಅಲಂಕೃತ ಆನೆಯೊಂದರ ರೇಖಾ 
ಚಿತ್ರವನ್ನು ಮತ್ತು ಛಾಯಾ ಚಿತ್ರ ಸಂಖ್ಯೆ ೨೫ ಮತ್ತು ೨೬ ರಲ್ಲಿ ಯುದ್ಧರಂಗದಲ್ಲಿ ಆನೆಯ ಬಳಕೆಯನ್ನು ತೋರಿಸುವ 
ವೀರಗಲ್ಲು ಶಿಲ್ಲಗಳನ್ನುನೋಡಬಹುದಾಗಿದೆ. 
೪. ೯.೩.ಒಂಟೆಗಳು: . 

ಇವು ಮರಳುಗಾಡು ಪ್ರದೇಶಗಳಿಗೆ ಅಥವಾ ಅಂತಹ ಪ್ರದೇಶಗಳನ್ನು ದಾಟಿ ಹೋಗಿ ದಾಳಿ ಮಾಡಬೇಕಾದ 


ಸಂದರ್ಭ ಗಳಲ್ಲಿಉಪಯುಕವಾದವುಗಳು. ಕರ್ನಾಟಕದಲ್ಲಿಅದರಲ್ಲಿಯೂ ಬನವಾಸಿ ಮತ್ತು. ಸಾಂತಳಿಗೆ ಪ್ರಾಂತ್ಯಗಳಲ್ಲಿ 


೧೫೧ 


ಅವುಗಳು ಯುದ್ಧಗಳಿಗೆ ಸೂಕ್ತವಾದವುಗಳಲ್ಲ. ಕುದುರೆಗಳಿಗೆ ಹೋಲಿಸಿದರೆ ಅವುಗಳು ನಿಧಾನಗತಿಯವು. ಈ ಪ್ರದೇಶದ 
ಶಾಸನ ಪಠ್ಯಗಳಲ್ಲಿ ಒಂಟೆಗಳ ಉಲ್ಲೇಖವಿಲ್ಲ ಆದರೆ ವೀರಗಲ್ಲು ಶಿಲ್ಪಗಳಲ್ಲಿ ಒಂಟೆಗಳ ಕೆತನೆಯಿದೆ. ಶಿವಮೊಗ್ಗದ ಕೋಟಿ 
ಪೋಲಿಸ್‌ಠಾಣೆಯ ಮುಂಭಾಗದಲ್ಲಿರುವ ವೀರಗಲ್ಲಿನಲ್ಲಿ , ಸಾಗರ ತಾಲ್ಲೂಕಿನ ನಾಡಕಲಸಿ ಮತ್ತು ಹೊಸಗುಂದದ 
ವೀರಗಲ್ಲುಗಳಲ್ಲಿ ಇದನ್ನು ನೋಡಬಹುದಾಗಿದೆ. ಮಾನಸೋಲ್ಲಾಸದಲ್ಲಿ ಯುದ್ಧರಂಗದಲ್ಲಿ ಒಂಟೆಯನ್ನು ನೀರು 
ಸರಬರಾಜಿಗೆ ಬಳಸುವುದನ್ನು ಸೂಚಿಸಿದೆ. ಒಂಟೆಗಳನ್ನು ದಕ್ಷಿಣಕ್ಕೆ ಯಾದವರು ಪರಿಚಯಿಸಿರಬೇಕು ಎಂದು ವಿಲಿಯಂ 
ಕೊಹಿಲೋ ಅಭಿಪ್ರಾಯಪಟ್ಟಿದ್ದಾರೆ.””*“ ಈ ಪ್ರದೇಶದ ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದಾಗ ಸ್ಥಳೀಯ ಶಿಲ್ಪಿಗಳಿಗೆ ಈ 
ಪ್ರಾಣಿಯ ಪರಿಚಯವಿದ್ದುದು ಸ್ಪಷ್ಟವಾಗುತ್ತದೆ. ಅವುಗಳಿಗೆ ಹಾಕುತಿದ್ದ ಯಾವುದೇ ರಕ್ಷಣಾ ಕವಚಗಳ ಕೆತನೆಯೂ 
ವೀರಗಲ್ಲುಶಿಲ್ಲಗಳಲ್ಲಿಕಂಡುಬರುದಿಲ್ಲ, ಕೇವಲ ಕಡಿವಾಣದ ಕೆತನೆ ಮಾತ್ರ ಕಂಡುಬರುತದೆ. ಒಂಟೆಗಳನ್ನು ರಣಭೇರಿ 
ಹೊರಲು ಬಳಸುತಿದುದ್ದನ್ನು ವೀರಗಲ್ಲು ಶಿಲ್ಲಗಳನ್ನುಗಮನಿಸಿದಾಗ ತಿಳಿಯುತದೆ. ಒಂಟೆಗಳು ಎತ್ರರವಾಗಿರುವುದಿಂದ 
ಅದರ ಮೇಲೆ ಕುಳಿತು ಯುದ್ಧವಾದ್ಧ ನುಡಿಸುವುದು ವಾದ್ಯಕಾರನಿಗೆ ರಕ್ಷಣಾತ್ಠಕವಾಗಿದ್ದಿತು ಮತ್ತು ಇತರರು ಆತನನ್ನು 
ಗುರುತಿಸಲು ಅನುಕೂಲವಾಗುತಿತು. ಪುಟ ಸಂಖ್ಯೆ-೩೪೮ ರಲ್ಲಿ ನೀಡಲಾದ ರೇಖಾ ಚಿತ್ರದಲ್ಲಿ ಒಂಟೆಯನ್ನು ಯುದ್ಧವಾದ್ಯ 
ಪರಿಕರವನ್ನು ಹೊರಲು ಬಳಸುತ್ತಿದ್ದುದನ್ನು ನೋಡಬಹುದು. 
೪.೯.೪ ಎತ್ತುಮತ್ತುಹೇಸರಗತ್ತೆಗಳು: 

ಮಧ್ಯಕಾಲೀನ ಯುದ್ಧದ ಸಂದರ್ಭಗಳಲ್ಲಿ ಯುದ್ದ ಸಾಮಗ್ರಿಗಳ ಸರಬರಾಜಿಗೆ ಬಳಸುತಿದ್ದ ಪ್ರಾಣಿಗಳಲ್ಲಿ 
ಎತುಗಳು ಮತ್ತುಹೇಸರಗತ್ತೆಗಳು ಸೇರಿದ್ದವು ಎಂದು ಸಮಕಾಲೀನ ಕೃತಿಗಳು ಹೇಳುತ್ತವೆ. ಇವುಗಳು ನೇರವಾಗಿ ಯುದ್ಧದಲ್ಲಿ 
ಭಾಗಿಯಾದ ಬಗ್ಗೆ ಶಾಸನದಲ್ಲಾಗಲೀ, ಶಾಸನ ಶಿಲ್ಲಗಳಲ್ಲಾಗಲೀ ವಿವರಗಳಿಲ್ಲ. ಮಧ್ಯಕಾಲೀನ ಕರ್ನಾಟಕದಲ್ಲಿ ಎತುುಗಳ 
ಬಳೆಕೆಯೂ ಹೊಸದೇನಲ್ಲ, ಅವುಗಳನ್ನು ಬಂಡಿಯನ್ನೆಳೆಯಲು ಮತ್ತುಹೇರುಗಳನ್ನುಹೊರಲು ಉಪಯೋಗಿಸಲಾಗುತಿತ್ತು, 
ಕೌಟಿಲ್ಯನು ಕೂಡಾ ಅದನ್ನುಉಲ್ಲೇಖಿಸಿದ್ದಾನೆ. ಹೇಸರಗತ್ತೆಗಳನ್ನುಯುದ್ದಬಿಡಾರದ ಸ್ಥಳಕ್ಕೆ ವೇಶ್ಯೆಯರನ್ನು ಹೊತುತರಲು 
ಬಳಸುತ್ತಿದುದ್ದನ್ನು ಪಂಪನು ಉಲ್ಲೇಖಿಸಿದ್ದಾನೆ.” ಆದರೆ ಅಧ್ಯಯನದ ಪ್ರಾದೇಶಿಕ ಮತ್ತುಕಾಲದ ವ್ಯಾಪ್ತಿಗೊಳಪಡುವ 
ವೀರಗಲ್ಲುಶಾಸನಗಳಲ್ಲಿ ಈ ಪ್ರಾಣಿಗಳ ಉಲ್ಲೇಖವು ಕಂಡುಬರುವುದಿಲ್ಲ, 
ರ್ವ ೫ ವಾಹನಗಳು 

ಈಗಾಗಲೇ ಹೇಳಿರುವಂತೆ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲ ವ್ಯಾಪಿಗೆ ಒಳಪಟ್ಟ ವೀರಗಲ್ಲು ಶಾಸನ 
ಶಿಲ್ಪಗಳಲ್ಲಿ ಯುದ್ದದ ಸಂದರ್ಭದಲ್ಲಿ" " ಪಲ್ಲಕ್ಷಿ' ಗಳನ್ನು ಹೊರತು ಪಡಿಸಿ ಇತರೆ ವಾಹನಗಳು ಕಂಡುಬರುವುದಿಲ್ಲ, 
ಶಾಸನ ಪಠ್ಯವೊಂದರಲ್ಲಿ “ ಶ್ರೀ ಮತು ಬೀರದೇವರಸರು ಬೊಮ್ಮರಸನ ಮೇಲೆತ್ತಿ ಹೊಂಬುಚ್ಛಕ್ಕೆ ನಡೆದು 
ದಾಳಿಯಿಟ್ಟಲ್ಲಿಯ ವಸ್ತುವಾಹನಂ ಕೊಂಡು ಮರಳಿ ಬರುತ್ತಿಹಲ್ಲಿ” ಎಂಬ ಉಲ್ಲೇಖವಿದೆ. * ಇತರೆ ವೀರಗಲ್ಲು 


೧೫೨ 


ಶಾಸನಗಳಲ್ಲಿ ವಾಹನಗಳ ಪ್ರಸಾಪವಿಲ್ಲ. ಉಲ್ಲೇಖಿತ ಶಾಸನದಲ್ಲಿಯೂ ಸಷ್ಟವಿವರವಿಲ್ಲ ಪಂಪನು "ಆದಿಪುರಾಣ' 
ದಲ್ಲಿ ಸ್ತೀಯರು - ಮಕ್ಕಳು ಮತ್ತು ವೃದ್ಧರು ಎತ್ತಿನ ಗಾಡಿಗಳನ್ನೇರಿ ಯುದ್ದರಂಗಕ್ಕೆ ಬರುವ ವಿರರಣೆ ನೀಡಿದ್ದಾನೆ.” 
ಮಧ್ಯಕಾಲೀನದಲ್ಲಿ ಪ್ರಯಾಣ - ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಎತ್ತಿನ ಗಾಡಿಗಳನ್ನು ಬಳಸುತ್ತಿದ್ದರೆಂಬ 
ಅಭಿಪ್ರಾಯವು ಸಾಮಾನ್ಯವಾಗಿದೆ. ಆದರೆ ಅಧ್ಯಯನದ ವ್ಯಾಪಿಯ ಶಾಸನಗಳಲ್ಲಿ ದಾನ ಮತ್ತುಸುಂಕದ ಸಂದರ್ಭದಲ್ಲಿ 
ಪ್ರಾಣಿಗಳ ಮೇಲೆ ಹೇರು ಮತ್ತುಹುಸುಬೆ (ಚೀಲಗಳಲ್ಲಿ ) ರೂಪದಲ್ಲಿವಸುಗಳನ್ನು ಸಾಗಿಸುತಿದ್ದುದು ಉಲ್ಲೇಖಿತವಾಗಿದೆ. 
“ ದವಸದ ಹೇಟು - ಉಪ್ಪಿನ ಹೇಟು,”"” ಇಪ್ಪತ್ತು ಎತ್ತಿನ ಹೇಟ್‌ನ ಸುಂಕ” ಮತ್ತು“ ಆಯ್ದೂರ್ವರು ಬಿಟ್ಟಸುಂಕ 
ಹಸುಂಬೆಗೆ ವೀಸವೊಂದು” ರ ಎಂಬ ಉಲ್ಲೇಖಗಳಿವೆ ಹೊರತು " ಬಂಡಿ” ಅಥವಾ ಗಾಡಿಯ ರೂಪದಲ್ಲಿ 
ವಸುಸಾಗಾಟದ ಉಲ್ಲೇಖವಿಲ್ಲ ಬಂಡಿಗಳ ಸಂಚಾರಕ್ಕೆ ಅಗತ್ಯ ಮಾರ್ಗ ವ್ಯವಸ್ಥೆಯು ಅಭಿವೃದ್ದಿಯಾಗದಿರುವುದೇ ಇದಕ್ಕೆ 
ಕಾರಣವಿರಬಹುದು. ಯುದ್ಧದ ಸಂದರ್ಭದಲ್ಲಿ ಬಂಡಿಗಳ ಬಳಕೆಯಾಗಿದ್ದರೆ ಯಾವುದಾದರೂ ಒಂದು ವೀರಗಲ್ಲು 
ಶಾಸನ ಶಿಲ್ಪ ಇಲ್ಲವೇ ಶಾಸನ ಪಠ್ಯಗಳಲ್ಲಿ ಉಲ್ಲೇಖವಾಗಬೇಕಿತ್ತು ಬಂಡಿಗಳನ್ನು ಯುದ್ದದಲ್ಲಿ ಬಳಸಿರುವ ಯಾವುದೇ 
ಉಲ್ಲೇಖಗಳು ಶಾಸನಪಠ್ಯ ಮತ್ತು ಶಿಲ್ಲಗಳಲ್ಲಿಲ. ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಹೆಗಲ ಮೇಲೆ ಚೀಲಗಳನ್ನು ಹೊತ್ತ 
ಹಾಗೂ ಕಾವಡಿಗಳನ್ನು ಹೊತವರನ್ನು ಕೆತಲಾಗಿದೆ. ಸೊರಬದ ಕೊಡಕಣಿ, ಸಾಗರದ ಚೆನ್ನಕೆಟ್ಟಿ ಕೊಪ್ಪ ಮತ್ತು 
ಹೊಸನಗರದ ಎಂ. ಗುಡ್ನೇಕೊಪ್ಪ ದಲ್ಲಿರುವ ವೀರಗಲ್ಲು ಗಳಲ್ಲಿ ಇಂತಹ ಶಿಲ್ಪ ವಿವರಣೆ ಕಂಡುಬರುತ್ತದೆ. ಯುದ್ಧ 
ಸಾಮಗ್ರಿಗಳ ಸಾಗಾಣಿಕೆಯು ಹೆಚ್ಚಾಗಿ ಕುದುರೆ. ಆನೆ, ಎತ್ತು ಕತ್ತೆ ಮೊದಲಾದ ಪ್ರಾಣಿಗಳು ಮತ್ತು ಜನರ ಮೂಲಕವೇ 
ನಡೆಯುತಿದ್ದಿತೆನಬಹುದು.. 

ಒಟ್ಟಿನಲ್ಲಿ ಹೇಳುವುದಾದರೆ “ಯುದ್ಧ್‌ವೆಂಬುದು ಕೇವಲ ಸೈನಿಕ ಶಕಿಯನ್ನು ಆಧರಿಸಿದ್ದಲ್ಲ ಅದಕ್ಕೆ ವಿವಿಧ 
ಸಾಧನ-ಸಾಮಸಗ್ರಿಗಳ ಅಗತ್ಯವಿದೆ. ಈ ಸಾಧನ -ಸಾಮಗ್ರಿಗಳು ಆಯಾಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಬೆಳವಣಿಗೆಯನ್ನು ಆಧರಿಸಿ ರೂಪುಗೊಂಡಿರುತದೆ. ಯುದ್ದದ ಸಂದರ್ಭದಲ್ಲಿ; ನಿರ್ಣಯಾತ್ಛಕ ಪಾತ್ರವಹಿಸುವ ಅಂಶಗಳೇ 
ಸಾಧನ-ಸಾಮಗ್ರಿ ಗಳನ್ನು ಸಂಗ್ರಹಿಸುವ ಮತ್ತು ಬಳಸಿಕೊಳ್ಳುವ ಸಾಮರ್ಥ್ಯ ಮತ್ತು ಜ್ಞಾನ. ಈ ಎರಡು ಅಂಶಗಳನ್ನು 
ಯಾವ ಪಕ್ಷವು ಹೊಂದಿದೆಯೋ ಅದು ಯುದ್ಧದಲ್ಲಿ ಯಶಸ್ವಿಯಾಗುತ್ತದೆ. ಅಧ್ಯಯನದ ಪ್ರದೇಶ ಮತ್ತು ಕಾಲದ 
ವ್ಯಾಪ್ತಿಯಲ್ಲಿ ಬಳಕೆಯಲ್ಲಿದ್ದ ಯುದ್ದದ ಆಯುಧಗಳು ಮತ್ತು ಇತರ ಸಾಧನಗಳನ್ನು ಗಮನಿಸಿದಾಗ ಕೆಲವು ಅಂಶಗಳು 
ಸಷ್ಟಗೊಳ್ಳುತ್ತವೆ. ಅವುಗಳೆಂದರೆ 


೧. ವೀರಗಲ್ಲು ಶಿಲ್ಲಗಳಲ್ಲಿನ ದೃಶ್ಯವಿವರಣೆಯಲ್ಲಿ ಕಂಡು ಬರುವಂತೆ ಈ ಅವಧಿಯಲ್ಲಿ ಬಳಸಲಾಗುತಿದ್ದ 


ಆಯುಧಗಳು ದೇಶೀಯ ಮತ್ತು ಸಾಂಪ್ರದಾಯಿಕವಾದವುಗಳು. ಬಿಲ್ಲು ಬಾಣ, ಕತ್ತಿ ಮತ್ತು ಭರ್ಜಿಗಳ 


೧೫೩ 


ಬಳಕೆ ಪ್ರಧಾನವಾಗಿ ಕಂಡುಬರುತವೆ. ಸಮಕಾಲೀನ ಸಾಹಿತ್ಯ ಕೃತಿಗಳಲ್ಲಿ ಕಂಡು ಬರುವ ಆಯುಧ 
ವಿಶೇಷಗಳಲ್ಲಿ ಬಹುತೇಕ ಆಯುಧಗಳು ವೀರಗಲ್ಲು ಶಾಸನ ಪಠ್ಯ ಇಲ್ಲವೇ ಶಿಲ್ಪಗಳಲ್ಲಿ ಕಂಡುಬರುವುದಿಲ್ಲ, 
ಆಯುಧಗಳ ಬಳಕೆಯಲ್ಲಿ ಏಕ ರೂಪತೆ ಇರದಿರುವುದು ಈ ಸಂದರ್ಭದಲ್ಲಿ ಕಂಡುಬರುತ್ತದೆ. ಒಂದೇ ದಳಕ್ಕೆ 
ಸೇರಿದ ಸೈನಿಕರು ವಿವಿಧ ಬಗೆಯ ಆಯುಧಗಳನ್ನು ಉಪಯೋಗಿಸುತ್ತಿದುದು ಯುದ್ದದ ಸಂದರ್ಭದಲ್ಲಿ 
ಗೊಂದಲಕ್ಕೆ ಕಾರಣವಾಗಿದ್ದಿತು. ರಾಜ್ಯವು ವ್ಯವಸ್ಥಿತವಾದ ಆಯುಧಾಗಾರವನ್ನು ಹೊಂದದಿರುವುದು ಮತ್ತು 
ಸೈನಿಕರಿಗೆ ಆಯುಧಗಳನ್ನು ಸರಬರಾಜು ಮಾಡುವ ವ್ಯವಸ್ಥೆ ಇರದಿರುವುದು, ಅಲ್ಲದೇ ಹೆಚ್ಚಿನ ಸಂಖ್ಯೆಯಲ್ಲಿ 
ಸ್ಫಯಂ ಇಚ್ಛಿತ ವೀರರು ತಮ್ಮ ಸ್ವಂತ ಆಯುಧಗಳೊಂದಿಗೆ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದುದು ಇದಕ್ಕೆ 
ಮುಖ್ಯ ಕಾರಣಗಳಾಗಿವೆ. 
ವೀರಗಲ್ಲು ಶಿಲ್ಪಗಳಲ್ಲಿ ಕಂಡುಬರುವಂತೆ ಬಯಲು ಕಾಳಗ ಮತ್ತು ಕೋಟೆ ಕಾಳಗಗಳ ಸಂದರ್ಭದಲ್ಲಿ 
ಉಪಯೋಗಿಸುತಿದ್ದ ಆಯುಧಗಳ ನಡುವೆ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ. 
ಈ ಪ್ರದೇಶದಲ್ಲಿ ಯುದ್ಧಗಳಿಗೆ ಕುದುರೆಗಳನ್ನು ಪ್ರಧಾನ ಯುದ್ದಪ್ರಾಣಿಯಾಗಿ ಬಳಸಲಾಗುತಿತ್ತು. ಮಿಲಿಟರಿ 
ಮತ್ತುವಾಣಿಜ್ಯ ಎರಡು ಕ್ಷೇತ್ರಗಳಲ್ಲಿ ಕುದುರೆಗಳ ಬಳಕೆಯು ಹೆಚ್ಚಾಗಿದ್ದುದರಿಂದ ಅವುಗಳಿಗೆ ಭಾರಿ ಬೇಡಿಕೆ 
ಮತ್ತು ಹೆಚ್ಚಿನ ಮೌಲ್ಯವಿದ್ದಿತು. ಕುದುರೆಗಳ ಖರೀದಿಯು "ಪ್ರತಿಷ್ಠೆಯ ವಿಷಯವಾಗಿದ್ದಿತು. ಅಶ್ವ ವಿದ್ಯ, 
ಅಶ್ವ ಸವಾರಿ ಮತ್ತು ಅಶ್ವಗಳ ಖರೀದಿ ಕುರಿತು ಹಲವು ಬಿರುದುಗಳು ಈ ಕಾಲದಲ್ಲಿ ಬಳಕೆಯಲ್ಲಿದ್ದವು. 
ಈ ಪ್ರದೇಶದ ಕೆಲವು ವೀರಗಲ್ಲು ಶಿಲ್ಪಗಳಲ್ಲಿ ಒಂಟೆಗಳ ಶಿಲ್ಲವಿರುವುದು ಗಮನಿಸಿದರೆ, ಶಿಲ್ಲಿಗಳು 
ಯುದ್ಧರಂಗದಲ್ಲಿ ಅವುಗಳ ಬಳಕೆಯನ್ನು ಪ್ರತ್ಯಕ್ಷವಾಗಿ ನೋಡಿರುವುದು ಸ್ಪಷ್ನವಾಗುತ್ತದೆ. ಯುದ್ದದ ವಾದ್ಯವನ್ನು 
ಹೊರಲು ಒಂಟೆಗಳನ್ನು ಬಳಸಲಾಗಿದೆ ವಿನಃ ಹೋರಾಟದ ಸಂದರ್ಭದಲ್ಲಿ ಸೈನಿಕರು ಅವುಗಳನ್ನು 
ಉಪಯೋಗಿಸಿರುವುದಿಲ್ಲ, 
ಅಧ್ಯಯನದ ಪ್ರದೇಶ ಮತ್ತುಕಾಲದ ವ್ಯಾಪಿಯಲ್ಲಿ ಯುದ್ಧರಂಗದಲ್ಲಿ ಬಂಡಿಗಳು ಮತ್ತು ರಥಗಳೆ ಬಳಕೆಯು 
ಕಂಡುಬರುವುದಿಲ್ಲ, ಈ ಪ್ರದೇಶದ ಭೌಗೋಳಿಕ ಸ್ಲಿಶಿಯು ಇದಕ್ಕೆ ಸೂಕವಾಗಿಲ್ಲದಿರುವುದು ಮತ್ತು ರಸ್ತೆ 
ಮಾರ್ಗಗಳ ಅಭಿವೃದ್ದಿಯಾಗದಿರುವುದು ಇದಕ್ಕೆ ಮುಖ್ಯ ಕಾರಣವೆನ್ನಬಹುದು. 

ಅಡಿ ಟಿಪ್ಪಣಿಗಳು 
ಬಾಲಗೋಪಾಲ್‌- ಪ್ರಾಚೇನ ಭಾರತದ ಚರಿತ್ರೆ - ಡಿ.ಡಿ. ಕೊಸಾಂಬಿಯವರ ಚಿಂತನೆಗಳು. ಅನು: ಹೆಚ್‌. 


ಎಸ್‌. ಶ್ರೀ ಮತಿ (೧೯೯೮)- ಪುಟಳ೪ 


೧೫೪ 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


ಡಾ। ಜೆ. ಅಲಸಿಯಾರ್‌- “ವೆಪನ್ಸ್‌ ಆಫ್‌ ದಿ ಅರ್ಲಿ ತಮಿಳ್ಸ್‌' 0.J.M.S. ಜನವರಿ- ಮಾರ್ಚ್‌- ೧೯೮೪, 
VOL- LXXV-ಪುಟ ೫ 

ಚಕ್ರವರ್ತಿಪಿ.ಸಿ. (೧೯೯೩)- “ದಿ ಆರ್ಟ್‌ ಆಫ್‌ ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ -ಪು-೧೫೦ 
ಕೌಟಿಲ್ಲನ ಅರ್ಥಶಾಸ್ತ- ಅನು: ಕೃಷ್ಣಭಟ್ಟ ಕೆ. (೨೦೦೦)- ಅಧಿಕರಣ-೨, ಅಧ್ಯಾಯ-೩೯ ಪುಟ ೧೪೮-೧೪೯ 
ಒಪರ್ಟ. ಜಿ (೧೮೮೦ ) ಆನ್‌ ದಿ ವೆಪನ್ಸ್‌ ಆರ್ಮಿ ಆರ್ಗನ್ಣೆಸೇಷನ್‌ ಅಂಡ್‌ ಪೊಲಿಟಿಕಲ್‌ ಮಾಕ್ಷಿಮ್‌ 
ಆಫ್‌ ದಿ ಏನ್ನಿಯೆಂಟ್‌ ಹಿಂದೊಸ್‌ ಪುಟ -೧೦-೧೧ 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ- ಶ್ಲೋಕ -೬೮೩ 

ಜನ್ನ- ಅನಂತನಾಥಪುರಾಣಂ - ಆಶ್ವಾಸ -೧೪-೧ವಚೆನ 

ಒಪರ್ಟ ಜಿ (೧೮೮೦) :- ಪೂರ್ವೋಕ - ಪುಟ ೨೩ 

ಎ.ಕVLIL ಬಿ.ಎಲ್‌. ರೈಸ್‌ ೧೯೦೪)-ಸೊ- ೫೮೬ ಕ್ರಿ.ಶ. ೧೨೦೮ 

ರನ್ನನ ಸಾಹಸಭೀಮ ವಿಜಯಂ - ಆಶ್ವಾಸ೪ಳ ಪದ್ಯ -೨೧ 

ಡಾ।। ಅಂಜಲಿ ನಿಲ್‌ -(೧೯೯೯) “ದಿ ಡಿಸಿಸಿವ್‌ ಬ್ಥಾಟಲ್ಸ್‌ ಆಫ್‌ ಇಂಡಿಯನ್‌ ಹಿಸ್ತರಿ” ಪುಟ- XXVT- 
XXVIL. 

ಪೆಂಪಭಾರತಂ : ಆಶ್ನಾಸ-೧೦-೪೬ ವಚನ: ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) 
ದ್ವಿತೀಯ ವಿಂಶತಿ- ಶ್ಲೋಕ -೧೧೫೧ 

ಪಂತ್‌. ಜಿ. ಎನ್‌.(೧೯೭೮) "ಇಂಡಿಯನ್‌ ಆರ್ಮ್ವು ಆಂಡ್‌ ಆರ್ಮರ್‌ ಭಾಗ-೧ ಪುಟ-೬೧ 
ದೀಕ್ಷಿತಾರ್‌. ವಿ.ಆರ್‌. ಆರ್‌ (೧೯೯೯) “ವಾರ್‌ ಇನ್‌ ಏನ್ಸಿಯೆಂಟ್‌ ಇಂಡಿಯಾ” ಪುಟ -೯೩ 
ಚಕ್ರವರ್ತಿ. ಪಿ.ಸಿ (೧೯೯೩): ಪೂರ್ವೊಕ್ತಪುಟ- ೧೫೨. 

ಎ.ಕ. VII] ( ಬಿ.ಎಲ್‌. ರೈಸ್‌ ೧೯೦೪)-ಸಾ-೮೦ ಕ್ರಿ.ಶ. ೧೦೯೬-೯೭. 

ಎಂ.ಎ.ಆರ್‌. -೧೯೨೭ ಸಂ.೧೩೬ ಕ್ರಿ.ಶ.೧೧೮೦ ಎ.ಕ. VLI1 ( ಬಿ.ಎಲ್‌. ರೈಸ್‌ ೧೯೦೪) ಸಾ-೧೦೩ 
ಪಂಪಭಾರತಂ :ಆಶ್ವಾಸ ೧೨-ಪದ್ಯ -೩ 

ಪಂತ್‌ .ಜಿ.ಎನ್‌. (೧೯೭೮) : ಪೂರ್ವೋಕ್ತ ಪುಟ-೬೯. 


ಉಲ್ಲೇಖ- ದೀಕ್ಷಿತಾರ್‌ ವಿ.ಆರ್‌.ಆರ್‌. (೧೯೯೯) - ಪೂರ್ಮೋಕ ಪುಟ-೯೭ 


೧೫೫ 


ವಿವರಗಳಿಗೆ - ಪ.ಕೆ. ಗೋಡೆ “ದಿ ಮೌಂಟೆಡ್‌ ಬೊವ್‌ಮೆನ್‌ ಆನ್‌ ಇಂಡಿಯನ್‌ ಬ್ಯಾಟಲ್‌ ಫೀಲ್ಡ್‌ ಫ್ರಮ್‌ 


ದಿ ಇನ್ವೈಷನ್‌ ಆಫ್‌ ಅಲೆಕ್ಷಾಂಡರ್‌ ಟೂ ದಿ ಬ್ಯಾಟಲ್‌ ಆಫ್‌ ಪಾಣಿಪಟ್‌” ಲೇಖನ-ಸ್ಪಡೀಸ್‌ ಇನ್‌ ಇಂಡಿಯನ್‌ 


2೨; 


೨೩. 


ಕಲ್ಪರಲ್‌ ಹಿಸ್ಪರಿ - ಭಾಗ॥- ೧೯೬೦ ಪೂನಾ-ಪುಟ ೫೭-೭೦, 
ಮಾನಸೋಲ್ಲಾಸ: ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ಚತುರ್ಥ ವಿಶಂತಿ, ಶ್ಲೋಕ೧೪ಲ. 
ಅದೇ, ಶ್ಲೋಕ ೮೬ರಿಂದ ೮೮ 


ಅದೇ, ಶ್ಲೋಕ ೮೮-೮೯ 


ಡಾ. ಚಿದಾನಂದ ಮೂರ್ತಿ. ಎಂ.(೧೯೬೬): ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅದ್ಧಯನ - ಪುಟ -೨೭೩. 


ಮಾನಸೋಲ್ಲಾಸ: ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ಚತುರ್ಥ ವಿಶಂತಿ, ಶ್ಲೋಕ - ೮೯. 
ಅದೇ, ಶ್ಲೋಕ ೯೦-೯೧ ಅ 

ಪಂಪ ಭಾರತಂ : ಆಶ್ವಾಸ೧೦- ಪದ್ಯ ೭೪. 

ಅದೇ, 

ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ -೪ - ಪದ್ಯ ೨೬ 

ಎ.ಕ. Ll ( ಬಿ.ಎಲ್‌.ರೈಸ್‌ ೧೯೦೪)- ಸೊ-೧೪೧ -ಕ್ರಿ.ಶ. ೧೧೨೭. 
ಎಂ.ಎ.ಆರ್‌. - ೧೯೩೦-ಸಂ.-೬೬ ಕ್ರಿ.ಶ.೧೧೯೪. 

ಅದೇ, 

ಐ.ಕ VIII ಬಿ.ಎಲ್‌. ರೈಸ್‌ ೧೯೦೪) ಸೊ- ೬-ಕ್ರಿ.ಶ.೧೧೬೫ 

ಅದೇ, ಸೊ-೧೭೪ -ಕ್ರಿ.ಶ. ೧೧೭೭ 

ಡಾ. ಚೆದಾನಂದ ಮೂರ್ತಿ ಎಂ. (೧೯೬೬)- ಪೂರ್ಮೋಕ_-ಪುಟ ೨೭೩ರ ಅಡಿಟಿಪ್ಪಣಿ 


ಅದೇ, ಪುಟ೨೭೩-೨೭೪ 


ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ- ಶ್ಲೋಕ - ೧ ೦೬೫ ,೧೨೧೩ 


ಪಂಪ ಭಾರತಂ-ಆಶ್ವಾಸ೧೦-ಪದ್ಯ-೮೮. 
ಪಂಪ ಭಾರತಂ - ಆಶ್ವಾಸ ೧೦ - ಪದ್ಯ-೭೩. 
ಡಾ. ಚಿದಾನಂದ ಮೂರ್ತಿ ಎಂ. (೧೯೬೬)- ಪೂರ್ವೋಕ_ಪುಟ ೨೭೪. 


ಪಂಪ ಭಾರತಂ - ಆಶ್ವಾಸ ೭-ಪದ್ಯ-೯೨ ಆಶ್ವಾಸ ೧೦-ಪದ್ಯ-೭೫. 


೧೫೬ 


೪ಶ್ಲಿ. 


ಅಲ. 


೪೫. 


೪೬. 


೪೭. 


೪೮. 


೪೯, 


೫೦. 


೫೧. 


೫೨. 


೫೩. 


೫೪. 


೫೫. 


೫೬. 


೫೭. 


೫೮. 


೫೯. 


೬, 


೬೧. 


ಅದೇ,- ಆಶ್ವಾಸ೧೦ , ವಚನ ೬೪. 
ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ.ಸಂ)ಚತುರ್ಥ ವಿಂಶತಿ-ಶ್ಲೋಕ-೮೬. 
ಅದೇ, - ಚತುರ್ಥ ವಿಂಶತಿ-ಶ್ಲೋಕ-೯೨ ಅ- ೧೦೮ರವರೆಗೆ 
ಪಂಪ ಭಾರತಂ-ಆಶ್ವಾಸ ೧೦ ಪದ್ಯ ೭೧ ಮತ್ತು೭೫. 
ಜಿ. ಓಪರ್ಟ (೧೮೮೦)- ಪೂರ್ವೋಕ್ತ- ಪುಟ ೨೪. 
ಅದೇ,- ಪುಟ - ೨೫. 
ಐ.ಕ. VII ಬಿ.ಎಲ್‌. ರೈಸ್‌ ೧೯೦೨) ಹೊ-೩೭ ಕ್ರಿ.ಶ. ೧೧೯೬ ಶಿಕಾ ೨೪೩ ಕ್ರಿ.ಶ. ೧೨೧೪. 
ಐ.ಕ. VII] ( ಬಿ.ಎಲ್‌. ರೈಸ್‌ ೧೯೦೪) ಸಾ-೧೪೦ ,ಕ್ರಿ.ಶ. ೧೨೬೬ ಎಂ.ಐ.ಆರ್‌. ೧೯೪೨ ಸಂ-೬೬, 
ಕ್ರಿ.ಶ. ೧೧೬೬ ಮತ್ತು ಸಂ - ೫೭ ಕ್ರಿ.ಶ. ೧೩ ನೇ ಶತಮಾನ. 
ಎ.ಕ. VIII ಬಿ.ಎಲ್‌. ರೈಸ್‌ ೧೯೦೪): ಸೊ-೧೩ ಕ್ರಿ.ಶ.೧೧೯೬, ಸೊ-೪೦೪-ಕ್ರಿ.ಶ.೧೨೧೧, ಎ.ಕ. 
VIL ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೧೫೦, ಕ್ರಿ.ಶ. ೧೦೭೧. 
ಎ.ಕV್ಭIIL ಬಿ.ಎಲ್‌. ರೈಸ್‌ ೧೯೦೪) -ಸೊ-೩೯೨,ಕ್ರಿಶ. ೧೦೯೨ ಸೊ-೪೧೪-೪೧೫, ಕ್ರಿ.ಶ. 
೧೧೩೯. 
ಐ.ಕ. ್ಭ11 ( ಬಿ.ಎಲ್‌. ರೈಸ್‌ ೧೯೦೨) - ಶಿಕಾ-೧೫೦-ಕ್ರಿ.ಶ.೧೦೭೧ 
ಎ.ಕ. VII ( ಬಿ.ಎಲ್‌. ರೈಸ್‌ ೧೯೦೪) -ಸಾ-೧೩೦ಕ್ರಿ.ಶ.೧೦೬೦. 
ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಸಂ)ಚತುರ್ಥ ವಿಂಶತಿ-ಶ್ಲೋಕ-೫೫. 
ಪೆಂಪಭಾರತಂ : ಆಶ್ವಾಸ - ೧ ಪದ್ಯ - ೬: ಆಶ್ವಾಸ ೧೩ ವಚನ ೫೧: 
ಆಶ್ವಾಸ - ೩ ಪದ್ಧ - ೫೫: ಆಶ್ವಾಸ - ೧೦ವಚನ ೮೦. ಆಶ್ವಾಸ- ೧ ಪದ್ಯ - ೧೬: 
ಆಶ್ಚಾಸ - ೧ ಪದ್ಯ - ೩೦: ಆಶ್ವಾಸ-೨ ಪದ್ಯ -೨೪ ಆಶ್ಚಾಸ ೧೩ ವಚನ ೫೫. 
ಸಾಹಸ ಭೀಮ ವಿಜಯಂ - ಆಶ್ವಾಸಳ - ಪದ್ಯ 18 :ಆಶ್ವಾಸ ೨ ಪದ್ಯ ೨೩. 
ಮಾನಸೋಲ್ಲಾಸ'ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ)- ಚತುರ್ಥ ವಿಂಶತಿ : ಶ್ಲೋಕ ೫೯ ಅ-೭೩ ಅ. 
ಎ.ಕೆ. VII ( ಬಿ.ಎಲ್‌. ರೈಸ್‌ ೧೯೦೪) -೮೬,ಕ್ರಿ.ಶ. ೧೧೫೦ ಸೊ-೧೩೧, ಕ್ರಿ.ಶ. ೧೧೬೦. 
ಪಂಪಭಾರತಂ : ಆಶ್ಚಾಸ ೧೦ ವಚನ -೪೬. 


ಡಾ. ಶ್ರೀಧರ್‌. ಹೆಚ್‌.ಜಿ.: (೧೯೯೯)"ಪ್ರಾಚೇನ'ಕನ್ನಡ ಕಾವ್ಧಗಳಲ್ಲಿ ಯುದ್ಧ ಚಿತ್ರಗಳು” ಪುಟ -೩೧೭. 


೧೫೭ 


೬೪. 


೬೫. 


೬ 


ಸಪ್ಲಿ, 


6೨. 


೮೩. 


ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ)ದ್ವಿತೀಯ ವಿಂಶತಿ -ಶ್ಲೋಕ ೬೮೨. 


ಆದಿಪರಾಣಂ- ಪಂಪ ಆಶ್ವಾಸ ೧೩ - ೪೫ ವಚನ. 


ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ)ಚತುರ್ಥ ವಿಂಶತಿ ಶ್ಲೋಕ ೭೩ ಅ ದಿಂದಲ೨.ಅ 
ಎ.ಕ. NLL ( ಬಿ.ಎಲ್‌. ರೈಸ್‌ ೧೯೦೨) -ಶಿಕಾ ೨೪೫ ಕಿ.ಶ. ೧೧೮೩, ಎ.ಕ. V111 ( ಬಿ.ಎಲ್‌. ರೈಸ್‌ 


೧೯೦೪) ಸೊ- ೧೪೧, ಕ್ರಿ.ಶ. ೧೧೨೭ ಸೊ-೪೧೬ ಕ್ರಿ.ಶ. ೧೧೫೯, ಸೊ-೧೩೯ ಕ್ರಿ.ಶ. ೧೧೭೩, 


ಸೊ-೫೦೭ ಕ್ರಿ.ಶ. ೧೨೧೬. 

ಎ.ಕ. VL ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ- ೧೯,ಕ್ರಿ.ಶ. ೧೦೬೬. 

ಎಕ. VII ( ಬಿ.ಎಲ್‌. ರೈಸ್‌ ೧೯೦೪ ಸೊ-೫೦೭ ಕ್ರಿ.ಶ.೧೨೧೬. 

ಡಾ. ಶೇಷಶಾಸ್ತ್ರಿ .ಆರ್‌. (೧೯೮೨) “ಕರ್ನಾಟಕದ ವೀರಗಲ್ಲುಗಳು” ಪುಟ - ೧೭೦. 
ಡಾ. ಚೆದಾನಂದ ಮೂರ್ತಿ. ಎಂ.(೧೯೬೬)- ಪೂರ್ವೋಕ್ತ - ಪುಟ -೨೭೬. 
ಮಾನಸೋಲ್ಲಾಸ, ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ಚತುಥ ವಿಂಶತಿ - ಶ್ಲೋಕ ೧೭೮-೧೮೦. 
ಅದೇ, - ಶ್ಲೋಕ ೧೮೦-೧೮೧ 

ಅದೇ, - ಶ್ಲೋಕ ೧೭೫. 

ಎ.ಕ.್ಭI1] ( ಬಿ.ಎಲ್‌. ರೈಸ್‌ ೧೯೦೪) ಸೊ- ೧೯, ಕ್ರಿ.ಶ. ೧೧೫೨. 
ಎಂ.ಎ.ಆರ್‌. ೧೯೩೦, ಸಂ. ಔಜಔ ಕ್ರಿ.ಶ. ೧೨೬೯. 

ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬) - ಪೂರ್ವೋಕ್ಷೆ- ಪುಟ ೨೭೬. 
ಡಾ. ಶ್ರೀಧರ್‌. ಹೆಚ್‌. ಜಿ. (೨೦೦೨)- ಪೂರ್ವೋಕ-ಪುಟ -೩೧೯. 

ಡಾ. ಶೇಷಶಾಸ್ತ್ರಿ .ಆರ್‌. (೧೯೮೨)- ಪೂರ್ಮೋಕ - ಪುಟ - ೧೭೧. 


ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ೮- ವಚನ -೧. 


ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ಚತುರ್ಥ ವಿಂಶತಿ - ಶ್ಲೋಕ - ೧೮೯-೧೯೩. 


ಐ.ಕ. VL ( ಬಿ.ಎಲ್‌. ರೈಸ್‌ ೧೯೦೪)- ಸೊ-೧೪೧, ಕ್ರಿ.ಶ. ೧೨೧೭. 
ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬)- ಪೂರ್ವೋಕ್ತ - ಪುಟ - ೨೭೬. 
ಎ.ಕೆ. VL] ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ- ೧೫೦- ೧೦೭೧. 


ಎ೫ VILL ( ಬಿ.ಎಲ್‌. ರೈಸ್‌ ೧೯೦೪) ಸಾ-೮೦ -ಕ್ರಿ.ಶ.೧೦೯೬-೯೭. 


೧೫೮ 


೮೪. 
೦೫. 


೮೬. 


6೭. 
6೮. 
ರ್ರಿ. 
೯೦. 
€೧. 
ಫಿ. 
೯೩. 
೯೪. 
೯೫. 
ಕ 
೮೭ 
೯೮, 


66, 


೧೦೦. 


೧೦೧. 


೧೦೨. 


೧೦೩. 


೧೦೪. 


೧೦೫. 


ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬)- ಪೂರ್ಮೋಕ್ತ - ಪುಟ - ೨೭೬. 

ಎಕ. VL (ಬಿ.ಎಲ್‌.ರೈಸ್‌ ೧೯೦೨) ಶಿಕಾ- ೧೩೬ ಕ್ರಿ.ಶ. ೧೦೬೮. 

ಎ.ಕ. V1] ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೧೩೬, ಕ್ರಿ.ಶ. ೧೦೬೮ ಮತ್ತು ಪಂಪಭಾರತಂ- ಆಶ್ವಾಸ -೨ 
ವಚನ ೩೪, ಸಾಹಸಭೀಮ ವಿಜಯಂ ಆಶ್ಚಾಸಳಿ ಪದ್ಯ೧ಲೆ. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ -ಶ್ಲೋಕ ೬೮೨ 

ಅದೇ, ಮತ್ತು ಪಂಪಭಾರತ ಆಶ್ವಾಸ ೨ ವಚನ ೫೫. 

ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) -ದ್ವಿತೀಯ ವಿಂಶತಿ -ಶ್ಲೋಕ ೬೮೨ 
ಪಂಪಭಾರತಂ - ಆಶ್ವಾಸ ೮ - ಪದ್ಧ ೨೪, ಮಾನಸೋಲ್ಲು ಸ ಚಿತುರ್ಥ ವಿಂಶತಿ ಶ್ಲೋಕ -೧೬. 
ಪಂಪಭಾರತಂ - ಆಶ್ವಾಸ ೧೦ - ಪದ್ಯ ೫೦ ಮತ್ತು ೭೬. 

ಅದೇ, - ಆಶ್ವಾಸ೧೨ ವಚನ ೬೦. 

ಅದೇ, ಅದೇ 

ಅದೇ, - ಆಶ್ವಾಸ೧೩ ವಚನ ೭೬. 

ಅದೇ, - ಆಶ್ವಾಸ೨ ವಚನ ೩೪ ಮತ್ತು ಆಶ್ವಾಸ೧೨ ಪದ್ಯ ೮೫. 

ಅದೇ, - ಆಶ್ಚಾಸ ೧೦ ಪದ್ಯ ೭೬ ಮತ್ತು ೬ರ, 

ಸಾಹಸಭೀಮ ವಿಜಯಂ -ಆಶ್ವಾಸಳ, ಪದ್ಯ ೧೭, ಮತ್ತುಆಶ್ವಾಸ ೭, ಪದ್ಯ ೫೭. 

ಅದೇ, - ಆಶ್ವಾಸ ಲೆವಚನ ೧. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ಚತುರ್ಥ ವಿಂಶತಿ - ಶ್ಲೋಕ ೧೬ ಮತ್ತು೧೯. 
ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬) - ಪೂರ್ವೋಕ್ತ- ಪುಟ ೨೭೭. 

ಡಾ. ಶ್ರೀಧರ್‌. ಹೆಚ್‌.ಜಿ. (೨೦೦೨)- ಪೂರ್ಮೋಕ್ತ- ಪುಟ ೩೨೨. 

ಬೆಟಗೇರಿ ಕೃಷ್ಣಶರ್ಮ (೧೯೬೩)- ಕರ್ನಾಟಕ ಜನಜೀವನ -ಕನ್ನಡಿಗರ ಕೋಟೆ - ಕಾಳಗ -ಪುಟ ೧ರಿಂದ೬ಸಿ. 
ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೫೪೧ ರಿಂದ 
೫೫೫ ಮತ್ತು೧೦೫೯-ರಿಂದ ೧೦೭೪. 

ಐ.ಕ. VIII ಬಿ.ಎಲ್‌. ರೈಸ್‌ ೧೯೦೪) ಸೊ-೧೪೧,ಕ್ರಿ.ಶ. ೧೧೨೭. 


ಎ.ಕ. VIII ಬಿ.ಎಲ್‌. ರೈಸ್‌ ೧೯೦೪) ಸೊ-೧೯, ಕ್ರಿ.ಶ. ೧೧೫೨. 


೧೫೯ 


೧೦೬. 


೧೦೭. 


೧೦೮, 


೧೦೯. 


೧೧೦. 


೧೧೧. 


೧೧೨. 


೧೧೩, 


೧೧೪. 


೧೧೫, 


೧೧೬. 


೧೧೭, 


೧೧೮. 


೧೧೯. 


೧೨೦. 


೧೨೧. 


(೨೨3. 


೧೨೩. 


೧೨೪. 


೧೨೫. 


ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸೆಂ) ದ್ವಿತೀಯ ವಿಂಶತಿ- ಶ್ಲೋಕ ೫೫೦, ೫೫೧ 
ಜನ್ನನ" ಅನಂತನಾಥ ಪುರಾಣಂ - ಆಶ್ವಾಸ ೧೧, ವಚನ ೮೨ರಿಂದ ವಚನ ೮೫ ಗುಣವರ್ಮನ ಪೆಷ್ಟದಂತ 
ಪುರುಣಂ- ಆಶ್ವಾಸ೭, ಪದ್ಯ ೭೪ ರಿಂದ೭೬ ಚಂದ್ರಪ್ರಭಾ ಪುರಾಣಂ- ಆಶ್ವಾಸ -೫ ಪದ್ಯ ೧೦೫-೧೦೬. 
ಉಲ್ಲೇಖ ಶ್ರೀಬೆಟಗೇರಿ ಕೃಷ್ಣಶರ್ಮ (೧೯೮೨)-ಪೂರ್ವೋಕ್ತ 

ವಿವರಗಳಿಗೆ ನೋಡಿ- ಶ್ರೀ ಬೆಟಗೇರಿ ಕೃಷ್ಣಶರ್ಮ (೧೯೮೨)-ಪೂರ್ಮೋಕ್ತ 

ಅದೇ, ಪುಟ೫೮ 

ಎ.ಕ. VIII { ಬಿ.ಎಲ್‌.ರೈಸ್‌ ೧೯೦೪) ಸೊ- ೧೯ -ಕ್ರಿ.ಶ. ೧೧೫೨. 

ಅದೇ, ಸೊ-೧೪೧, ಕ್ರಿ.ಶ.೧೧೨೭. 

ಎ.ಕ. VII ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೨೪೪, ಕ್ರಿ.ಶ.೧೨೦೩. 

ಅದೇ, ಶಿಕಾ-೨೪೫, ಕ್ರಿ.ಶ. ೧೧೮೩. 

ಪಂಪಭಾರತಂ- ಆಶ್ವಾಸ ೨, ಪದ್ಯ ೩೯:ಆಶ್ವಾಸ ೩ ವಚನ ೩೨ ಮತ್ತುಆಶ್ವಾಸ ೭ ಪದ್ಯ ೭೯. 
ಮಾನಸೋಲ್ಲಾಸಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ- ೫೬೪. 

ಅದೇ, ಚತುರ್ಥ ವಿಂಶತಿ-ಶ್ಲೋಕ ೧೩೦-೧೩೧-ಇದರಲ್ಲಿನರಸ್ಯ (ಮನುಷ್ಯ) ಎಂಬುದು ತಪ್ಪಾಗಿ 
ಉಲ್ಲೇಖಿಸಲ್ಪಟ್ಟಿದೆ ಎಂದು ಅನುವಾದಕರು ಅಭಿಪ್ರಾಯಿಸಿದ್ದಾರೆ. ಇದು ಸೂಕವಾದ ಅಭಿಪ್ರಾಯವಾಗಿದೆ. 
ಜಾರ್ಜ್‌. ಎಂ. ಮೊರೇಸ್‌ (೧೯೯೦)- ಕದಂಬ ಕುಲ ಪುಟ ೨೮೧. 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೫೬. 

ರನ್ನನ ಸಾಹಸ ಭೀಮ ವಿಜಯ - ಆಶ್ವಾಸ ೨, ಪದ್ಯ ೨೯. 

ಪಂಪಭಾರತಂ- ಆಶ್ವಾಸ -೮, ಪದ್ಯ ೧೭: ಆಶ್ವಾಸ ೧೦-ಪದ್ಯ ೪೯. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ -ಶ್ಲೋಕ ೫೬೨. 
ಪಂಪಭಾರತ ಂ- ಆಶ್ವಾಸ ೧೦ ಪದ್ಯ -೭೯. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ -೫೬೩. 
ಅದೇ, -ಚತುರ್ಥ ವಿಂಶತಿ - ಶ್ಲೋಕ ೮೬. 

ಪಂಪಭಾರತಂ - ಆಶ್ವಾಸ ೧೦, ಪದ್ಯ ೫೧ ಮರ್ತು೨. 


೧೬೦ 


೧೨೬. 


೧೨೭. 


೧೨೮. 


೧೨೯. 


೧೩೦. 


೧೩೧. 


೧೩೨. 


೧೩೩. 


೧೩೪, 


೧೩೫, 


೧೩೬. 


೧೩೭. 


೧೩೮, 


೧೩೯. 


VO. 


೪೧. 


(೪೨. 


೪೩. 


೧೪೪. 


೧೪೫. 


೧೪೬. 


ಮಾನಸೋಲ್ಲಾಸಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) - ದ್ವಿತೀಯ ವಿಂಶತಿ - ಶ್ಲೋಕ -೧೧೯೬. 
ಪಂಪಭಾರತಂ - ಆಶ್ವಾಸ ೧೦, ಪದ್ಯ ೪೯. 

ದಾತೆ “ದಿ ಆರ್ಟ ಆಫ್‌ ವಾರ್‌ ಇನ್‌ ಏಗ್ಲಿಯಂಟ್‌ ಇಂಡಿಯಾ” ಪುಟ - ೨೫ ಉಲ್ಲೇಖ - 

ಡಾ. ಜೆದಾನಂದ ಮೂರ್ತಿ. ಎಂ. (೧೯೬೬) - ಪೂರ್ವೋಕ್ತಪುಟ -೨೭೯. 

ವಿವರಗಳಿಗೆ : ಡಾ. ಸದಾಶಿವ ಡಾಂಗೆ “ಕೇತು ದಿ ವಾರ್‌ ಬ್ಯಾನರ್‌ ಇನ್‌ ದಿ ಯಗ್ವೇದ” ಲೇಖನ “ಜರ್ನಲ್‌ 
ಆಫ್‌ ಇಂಡಿಯನ್‌ ಹಿಸ್ಪರಿ” ಭಾಗ X11 -1 ಆಗಸ್ಟ್‌ ೧೯೬೪, ಸಂ.೧೨೫, ಕೇರಳ ವಿ.ವಿ. 
ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ -ಶ್ಲೋಕ ೫೬೩. 
ಪಂಪಭಾರತಂ - ಆಶ್ವಾಸ -೮-೧೦೯ ಪದ್ಧಮತ್ತುವಚನ ಮತ್ತುಆಶ್ವಾಸ ೧೦ -ಪದ್ಯ ೪೬. 

ಎ.ಕೆ. VIL ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೧೯ ಕ್ರಿ.ಶ. ೧೦೬೬ ಶಿಕಾ-೧೦೪, ಕ್ರಿ.ಶ. ೧೧೫೬ ಮತ್ತು 
ಹೊ-೫೦ಕ್ರಿ.ಶ. ೧೧೮೦ 

ಐಎ.ಕ. VIIL ಬಿ.ಎಲ್‌.ರೈಸ್‌ ೧೯೦೪) ಸಾ-೮೦ ಕ್ರಿ.ಶ.೧೦೯೬-೯೭,ನ-೩ಿ೫ ಕ್ರಿ.ಶ. ೯೯೯ 

ಅದೇ, ಸೊ-೧೭೯, ಕ್ರಿ.ಶ. ೧೧೮೯. 

ಅದೇ, ಸೊ-೮೮ ಕ್ರಿ.ಶ.೯೯೧೨ 

ಅದೇ, ಸೊ-೬೦-೬೪ ಕ್ರಿ.ಶ. ೧೦೩೨. 

ಎ.ಕ. VIL ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೨೬೭ ಕ್ರಿ.ಶ. ೧೧೪೭. 
ಅದೇ, ಶಿಕಾ-೧೮, ಕ್ರಿ. ಶ. ೧೧೫೮ ಮತ್ತುಳ೪ ಕ್ರಿ.ಶ.೧೦೭೭. 

ಅದೇ, ಹೊ-೫೦ ಕ್ರಿ.ಶ. ೧೧೮೦ 

ದೀಕ್ಷಿತಾರ್‌. ವಿ.ಆರ್‌.ಆರ್‌. (೧೯೯೯)- ಪೂರ್ವೋಕ್ತ- ಪುಟ ೩೭೭-೩೭೮. 

ಡಾ. ಚಿದಾನಂದ ಮೂರ್ತಿ .ಎಂ. (೧೯೬೬) - ಪೂರ್ವೋಕ_-ಪುಟ ೨೭೮. 

ಪಂಪಭಾರತಂ - ಆಶ್ಚಾಸ ೧೦, ಪದ್ಯ ೧೨೪. 

ಐ.ಕೆ. VIII ( ಬಿ.ಎಲ್‌.ರೈಸ್‌ ೧೯೦೪) -ಸೊ-೧೩, ಕ್ರಿ.ಶ. ೧೧೯೬. 

ಪಂಪಭಾರತಂ- ಆಶ್ವಾಸ ೧೦ - ವಚನ ೨೭. 

ಜನ್ನನ ಅನಂತನಾಥ ಪುರಾಣಂ - ಆಶ್ವಾಸ ೧೧, ವಚನ ೮೩. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೧೨೦೯ - ಜನ್ನನ 


ಅನಂತನಾಥ ಪುರಾಣಂ - ಆಶ್ವಾಸ ೧೧ - ೮೫ ವಚನ. 


೧೬೧ 


೪೭. 


೧೪೮. 


೪೯. 


೧೫೦. 


೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬. 


೧೫೭. 


೧೫೮. 


೧೫೯. 


೧೬೦. 


೧೬೧. 


೧೬೨. 


೧೬೩ 


೧೬೪. 


೧೬೫. 


೧೬೬. 


೧೬೭. 


ಪಂಪಭಾರತಂ - ಆಶ್ವಾಸ -೧೦, ವಚನ - ೨೭. 

ಡಾ. ಶೇಷಶಾಸ್ತ್ರಿ. ಆರ್‌. (೧೯೮೨)- ಪೂರೋಕ್ತ - ಪುಟ - ೧೭೪. 

ಪಂಪಭಾರತಂ - ಆಶ್ಚಾಸ - ೯ - ಪದ್ಯ-೧೦೩. 

ಅದೇ, ಆಶ್ವಾಸ೧೧, ವಚನ-೨ ಮತ್ತುಪದ್ಯ.3 

ಎಂ.ಎ.ಆರ್‌. ೧೯೦೯ ಸಂ.೭೨, ಕ್ರಿ.ಶ. ೧೨೫೪. 

ಎ.ಕ VIII ( ಬಿ.ಎಲ್‌. ರೈಸ್‌ ೧೯೦೪) ಸೊ-೫೬೭ ಕ್ರಿ.ಶ. ೧೧೬೫. 

ಎ.ಕ. VIL] ( ಬಿ.ಎಲ್‌. ರೈಸ್‌ ೧೯೦೨) ಹೊ-೫೪-ಕ್ರಿ.ಶ. ೧೨೪೬. 

ಎ.ಕ. VL] ( ಬಿ.ಎಲ್‌.ರೈಸ್‌ ೧೯೦೪) -ಸಾ-೧೨೭,ಕ್ರಿ.ಶ. ೧೨೪೯. 

ಡಿಗ್ದಿ. ಎಸ್‌.(೧೯೮೪)- ಲೇಖನ“ ದಿ ಮೆರಿಟ್ಟೆಮ್‌ ಟ್ರೇಡ್‌ ಆಫ್‌ ಇಂಡಿಯಾ “ಪ್ರಕಟಣಾಕ್ಸತಿ “ದಿ ಕೇಂಬ್ರಿಡ್ಸ್‌ 
ಎಕಾನಾಮಿಕ್‌ ಹಿಸ್ತರಿ ಆಫ್‌ ಇಂಡಿಯಾ ” (೧೨೦೦-೧೭೫೦) ಸಂ-ತಪನ್‌ರಾಯ್‌ ಚೌಧುರಿ - ಇರ್ಫಾನ್‌ 
ಹಬೀಬ್‌ 

ಏ.ಕ. VI ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೯೬,ಕ್ರಿ.ಶ.೧ ೧೭೯ 

ಪಂಪಭಾರತಂ - ಆಶ್ವಾಸ ೧೨ ವಚನ ೬೦ 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕ -೫೭೩ಿ. 

ಡಾ. ನಾಗೇಗೌಡ. ಹೆಚ್‌.ಎಲ್‌.(೧೯೬೪)- “ಪ್ರವಾಸಿ ಕಂಡೆ ಇಂಡಿಯಾ” ಸಂಪುಟ - ೧ ಪುಟ ೪೩೩. 
ಡಿಗ್ರಿ . ಎಸ್‌.- (೧೯೮೪)ಲೇಖನ - ಪೂರೋಕ- ಪುಟ -೧೪೮. 

ಅದೇ. 


ಡಾ. ನಾಗೇಗೌಡ. ಹೆಜ್‌. ಎಲ್‌. (೧೯೬೬)- “ಪ್ರವಾಸಿ ಕಂಡ ಇಂಡಿಯಾ” ಸಂಪುಟ - ೨ ಪುಟ ೩೦. 


. ಡಿಗ್ದಿ. ಎಸ್‌. (೧೯೮೪) - ಲೇಖನ - ಪೂರ್ವೋಕ್ತ- ಪುಟ -೧೪೮. 


ಅದೇ, ಪುಟ - ೧೪೯. 

ಎ.ಕ - (ಬಿ.ಎಲ್‌. ರೈಸ್‌ ೧೯೦೧) ಅ.ಕೆ. ೨೨, ಉಲ್ಲೇಖ- ವಿಲಿಯಂ ಕೋಹಿಲೋ -(೧೯೫೦) “ದಿ 
ಹೊಯ್ತಳ ವಂಶ ಪುಟ ೨೫೩. 

ಜಯಪ್ಪಗೌಡ ಡಿ. ಎಸ್‌.(೧೯೮೩)- ಕರ್ಣಾಟಕದ ಕಡಲಾಚೆಯ ಸಂಪರ್ಕಗಳು - ಪುಟ ೧೯೭ 
ಎ.ಕVLL ಬಿ.ಎಲ್‌. ರೈಸ್‌ ೧೯೦೨) ಸೊ- ೧೯ ಕ್ರಿ.ಶ. ೧೧೫೨, ಸೊ-೫೦೨ ಕ್ರಿ.ಶ. ೧೦೯೪ ನ.೨೦ 


ಕ್ರಿ.ಶ. ೧೨೭೭ ಸಾ-೧೧೯ ಕ್ರಿ.ಶ. ೧೨೬೧. 


೧೬೨ 


೧೬೮. 
೧೬೯. 


೧೭೦. 
೧೭೧. 


೧೭೨. 
೧೭೩. 
೧೭೪. 
೧೭೫. 
೧೭೬. 
೧೭೭. 
೧೭೮. 
೧೭೯ 
೧೮೦. 
೧೮೧. 
೧೮೨. 
೧೮೩. 
೧೮೪, 
೧೦೫. 
೧೮೬. 
೧೮೭. 
೧೮೮. 
೧೮೯. 
೧೯೦. 
೧೯೧. 
೧೯೨. 
೧೯೩. 


ಎಂ. ಎ. ಆರ್‌. ೧೯೨೩ ಸಂ-೬೫ ಕ್ರಿ.ಶ. ೧೨೮೪ ಮತ್ತು ಸಂ- ೮೨. 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ - ಶ್ಲೋಕಗಳು - ೫೭೩ 
ರಿಂದ ೬೧೯. 

ವಿಲಿಯಂ ಕೊಹಿಲೋ (೧೯೫೦)- ಪೂರ್ಪೋಕ -ಪುಟ ೨೫೩. 

ಕುಪ್ಪಸ್ವಾಮಿ . ಜಿ.ಆರ್‌. (೧೯೭೫) ಎಕನಾಮಿಕ್‌ ಕಂಡೀಷನ್‌ ಇನ್‌ ಕರ್ನಾಟಕ್‌ (ಕ್ರಿ.ಶ. ೯೭೩-೧೩೩೬) 
ಪುಟ ೨೧೧. 

ಎ.ಕ. VL ( ಬಿ.ಎಲ್‌. ರೈಸ್‌ ೧೯೦೪) ನ-೭೦ ಕ್ರಿ.ಶ. ೧೦೬೮. 

ಎಕ VIL ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೫೭ಕ್ರಿ.ಶ. ೧೧೧೩. 

ಅದೇ, -ಶಿಕಾ -೨೪೭ ಕ್ರಿ.ಶ. ೧೨೧೫ 

ಅದೇ, ಹೊ-೪೮ ಕ್ರಿ.ಶ.೧೨೧೬ 

ಎ.ಕ. VIL ಬಿ.ಎಲ್‌. ರೈಸ್‌ ೧೯೦೪) ಸಾ-೧೩೪ ಕ್ರಿ.ಶ. ೧೨೭೫-೭೬. 

ಪಂಪಭಾರತಂ: ಆಶ್ವಾಸ - ೧೦ ವಚನ ೫೧. 

ಅಭಿನವ ಚಂದ್ರನ ಅಶ್ವಶಾಸ್ತ್ರ- ಸೆಂ: ಮಂಜುನಾಥ್‌. ಜಿ.ಜಿ.(೧೯೮೭) ಅಧ್ಯಾಯ ೧೦, ಪದ್ಮಜ ಮತು. 
ಚಕ್ರವರ್ತಿ ಪಿ.ಸಿ. (೧೯೯೩)- ಪೂರ್ವೋಕ್ತ- ಪುಟ -೪೭. 

ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) -ದ್ವಿತೀಯ ವಿಂಶತಿ - ಶ್ಲೋಕ ೬೨೦. 

ಎ.ಕ. VIL ಬಿ.ಎಲ್‌. ರೈಸ್‌ ೧೯೦೨) ಶಿಕಾ೯೬ ಕ್ರಿ.ಶ. ೧೧೭೯. 

ಡಿಗ್ಬಿ. ಎಸ್‌ (೧೯೮೪)- ಪೂರ್ವೋಕ್ತ-ಪುಟ -೧೪೭. 

ಡಾ. ಗೌತಮ್‌ ಶರ್ಮ (೧೯೬೭)“ ಇಂಡಿಯನ್‌ ಆರ್ಮಿ ಥ್ರೂದಿ ಏಜಸ್‌” ಪುಟ ೨೦. 

ಎ.ಕ VILL ಬಿ.ಎಲ್‌. ರೈಸ್‌ ೧೯೦೪) ಸಾ೯೬ ಮತ್ತು ೯೮ ಕ್ರಿ.ಶ. ೧೩೦೦. 

ಅದೇ, ನ.೩ಚಿಕ್ರಿ. ಶ.೯೯. 

ಮಾನಸೋಲ್ದಾಸ- ಅನು: ಕಲಬುರ್ಗಿ ಎಂ.ಎಂ. (ಪ್ರ. ಸಂ) ದ್ವಿತೀಯ ವಿಂಶತಿ -ಶ್ಲೋಕ ೬೨೪ ರಿಂದ ೬೭೭. 
ವಿಲಿಯಂ ಕೋಹಿಲೋ (೧೯೫೦)- ಪೂರ್ವೋಕ್ತ-ಪುಟ -೨೫೪. 

ಪಂಪಭಾರತಂ: ಆಶ್ಚಾಸ-೯ ಪದ್ಯ ೧೦೩. 

ಎ.ಕ. VILL] ( ಬಿ.ಎಲ್‌. ರೈಸ್‌ ೧೯೦೪) ಸಾ-೫೮ -ಕ್ರಿ.ಶ. ೧೧೪೩. 

ಪಂಪನ ಆದಿಪುರಾಣಂ - ಆಶ್ವಾಸಳ . ವಚನ - ೯೧ 

ಎ.ಕVIl ( ಬಿ.ಎಲ್‌. ರೈನ್‌ ೧೯೦೨) ಸೊ - ೧೭೦ .ಕ್ರಿ.ಶ. ೧೧೨೬ 

ಅದೇ, ಸೊ -೩೮೮ ಕ್ರಿ.ಶ. ೧೦೮೯. 

ಎ.ಕ. VL ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ ೨೩೬ - ಕ್ರಿ.ಶ. ೧೧೭೦. 


೧೬೩ 


೫.೧ 
೫.೨ 
೫.೩ 
೫.೪ 
೫.೫ 
೫.೬ 
೫.೭ 


ಅಧ್ಯಾಯ - 8 
ಸೈನ್ಯದ ಸಂಘಟನೆ 


ಸೈನ್ಯದ ವಿಧಗಳು 

ಚತುರಂಗ ಬಲ 

ಸೈನ್ಯ ಸಂಗ್ರಹ 

ಆಧಿಕಾರಿ ವರ್ಗ 

ಸೈನಿಕರ ವೇತನ ಮತ್ತು ಕೊಡುಗೆಗಳು 
ಯುದ್ದದಲ್ಲಿ ಸೈನಿಕೇಶರ ವರ್ಗ 
ಸೈನಿಕರ ಉಡುಗೆ ತೊಡುಗೆಗಳು 


ಅಧ್ಯಾಯ “೫ 
ಸೈನ್ಯದ ಸಂಘಟನೆ 


ಈ ಹಿಂದಿನ ಅಧ್ಯಾಯದಲ್ಲಿ ಯುದ್ಧಗಳಿಗೆ ಉಪಯೋಗಿಸುತಿದ್ದವಿವಿಧ ಆಯುಧಗಳು, ಇತರೆ ಪರಿಕರಗಳು 
ಹಾಗೂ ಯುದ್ದಗಳಲ್ಲಿ ಬಳಸುತಿದ್ದ ಪ್ರಾಣಿಗಳನ್ನು ಕುರಿತು ವಿವರಿಸಲಾಗಿತ್ತು ಈ ಅಧ್ಯಾಯದಲ್ಲಿ ಅಧ್ಯಯನದ 
ಪ್ರಾದೇಶಿಕ ಮತ್ತು ಕಾಲದ ವ್ಯಾಪಿಯಲ್ಲಿ ಸೈನ್ಯದ ಸಂಘಟನೆ ಕುರಿತು ಅಂದರೆ, ಸೈನ್ಯದ ವಿಧಗಳು, ಚತುರಂಗ ಬಲದ 
ಕಲ್ಪನೆ, ಸೈನ್ಯ ಸಂಗ್ರಹಣೆಯ ವಿಧಾನ, ಸೈನ್ಯದ ಏವಿಧ ಅಧಿಕಾರಿ ವರ್ಗ ಹಾಗೂ ಸೈನಿಕರ ವೇತನ ಮತ್ತು ಕೊಡುಗೆಗಳನ್ನು 
ಕುರಿತು ವಿಶ್ಲೇಷಿಸಲಾಗಿದೆ. ಅಲ್ಲದೆ, ಯುದ್ದಗಳಲ್ಲಿ ಭಾಗಿಯಾಗುತಿದ್ದ ಸೈನಿಕೇತರ ವರ್ಗ ಮತ್ತು ಸೈನಿಕರ ಉಡುಗೆ - 
ತೊಡುಗೆಗಳನ್ನು ಕುರಿತು ಗಮನನೀಡಲಾಗಿದೆ. 

ರಾಜ್ಯದ ರಕ್ಷಣೆ ಮತ್ತು ಇಚ್ಛೆಯನ್ನು ಸಾಧಿಸುವಲ್ಲಿ "ಸೈನ್ಯ' ವು ಬಹುಮುಖ್ಯವಾದ ಸಾಧನವಾಗಿದೆ. ಪ್ರಾಚೀನ 
ಭಾರತೀಯ ರಾಜನೀತಿ ಚಿಂತಕರು ಸೈನ್ಯಕ್ಕೆ ಸಪ್ರಾಂಗಗಳಲ್ಲಿ ಒಂದೆಂಬ ಸ್ಥಾನವನ್ನು ನೀಡಿದ್ದಾರೆ. ಮಾನಸೋಲ್ಲಾಸವು 
ಸೈನ್ಯವನ್ನು ರಾಜ್ಯಾಂಗಗಳಲ್ಲಿ ಒಂದೆಂದು ಹೆಸರಿಸಿದೆ ಹಾಗೂ ರಾಜ್ಯದ ಸ್ಥಿರೀಕರಣಕ್ಕೆ ಕಾರಣವಾದ ಇಪ್ಪತ್ತು ಅಂಶಗಳಲ್ಲಿ 
ಒಂದೆಂದು ಹೇಳಿದೆ.” ಕಾಮಂದಕನು “ಕೇವಲ ಸೈನಿಕ ಸಹಾಯದಿಂದ ಮಾತ್ರ ರಾಜನು ಯಾವುದೇ ತೊಂದರೆಯಿಲ್ಲದೆ, 
ರಾಜ್ಯವನ್ನಾಳಲು ಸಾಧ್ಯವೆಂದು ” ಅಭಿಪ್ರಾಯಿಸಿದ್ದಾನೆ. ಶುಕ್ರ ನೀತಿಯು “ಸೈನ್ಯವಿಲ್ಲದೆ, ರಾಜ್ಯ, ಧನ ಮತ್ತು 
ಪರಾಕ್ರಮವಿಲ್ಲ” ಎಂದಿರುವುದಲ್ಲದೆ, “ಸೈನ್ಯವು ರಾಜ್ಯಕ್ಕೆ ಮಾನವನಿಗೆ ಮೆದುಳಿದ್ದಂತೆ” ಎಂಬ ಹೋಲಿಕೆಯನ್ನು ನೀಡಿದೆ. 

ಸೈನ್ಯವೆಂದರೆ ಕೇವಲ ಸೈನಿಕರ ಸಮೂಹವಲ್ಲ ಆಯುಧಗಳಿಂದ ಸಿದ್ದವಾದ ಸೈನಿಕರು, ಯುದ್ಧ ಪ್ರಾಣಿಗಳು, 
ಅಗತ್ಯ ಸಹಾಯಕರು ಹಾಗೂ ಅನೇಕ ರೀತಿಯ ಪರಿಕರಗಳನ್ನು ಅದು ಒಳಗೊಂಡಿದೆ. ಅದರ ನಿರ್ವಹಣೆ ಮತ್ತು 
ಸಂಗ್ರಹಣೆಗೆ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಂಪನ್ಮೂಲವು ಅಗತ್ಯವಾಗಿದೆ. ಒಂದು ರಾಜ್ಯದ ಸೈನ್ಯವು ಅದರ 


2೭೬ 


ಸಂಪನ್ಮೂಲವನ್ನು ಆಧರಿಸಿರುತ್ತದೆ. ಸೈನ್ಯವನ್ನು ಸಂಘಟಿಸುವಾಗ ಸಮಕಾಲೀನತೆಯ ಅಗತ್ಯತೆ ಮತ್ತು ಯುದ್ಧದ 
ತಂತ್ರಜ್ಞಾನದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಆಗಾಗ್ಗೆ ಸೈನ್ಯವನ್ನು ಪುನರ್‌ರಚನೆ ಮಾಡುತಿರಬೇಕು. 


ಇಲ್ಲದಿದ್ದಲ್ಲಿ ಹೊರಗಿನ ದಾಳಿಗಳ ಸಂದರ್ಭದಲ್ಲಿ ಸೈನ್ಯವು ವಿಫಲವಾಗುತ್ತದೆ. ಅಲ್ಲದೆ ರಾಜ್ಯವು ಯಾವಾಗಲು ಸೈನಿಕರ 


೧೬೪ 


ನಿಷ್ಠೆಯನ್ನು ಹೊಂದಿರಬೇಕಾಗಿದ್ದಿತು. ಹೀಗಾಗಿ ರಾಜ್ಯವು ಅದಕ್ಕೆ ಸೂಕವಾದ ಸಾಮಾಜಿಕ - ಆರ್ಥಿಕ ನೀತಿಗಳನ್ನು 


2 
ರೂಪಿಸುತಿದ್ದಿತು. ಇದನ್ನು ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿಯೂ ನೋಡಬಹುದಾಗಿದೆ. 

ಮಧ್ಯಕಾಲೀನ ಕರ್ನಾಟಕದಲ್ಲಿ ಸೈನ್ಯಕ್ಕೆ ಎವಿಧ ಹೆಸರುಗಳು ಬಳಕೆಯಲ್ಲಿದ್ದವು. ದಂಡು" ದಳ", ಬಲ” 
ಮತ್ತು ಪಡೆ"ಎಂಬ ಹೆಸರುಗಳನ್ನು ಸಮಕಾಲೀನ ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ನೋಡಬಹುದು. ಇವುಗಳಲ್ಲಿ 
“ಬಲ' ಎಂಬುದು ಶಾಸನಗಳಲ್ಲಿಮತ್ತು ಸಾಹಿತ್ಯ ಕೃತಿಗಳಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಹೆಸರಾಗಿದೆ. 
೫.೧. ಸೈನ್ಯದ ವಿಧಗಳು 

ಮಾನಸೋಲ್ಲಾಸವು ಆರು ವಿಧದ ಸೈನ್ಯವನ್ನುಉಲ್ಲೇಖಿಸಿದೆ." ಇದೊಂದು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ 
ಕಂಡುಬರುವ ಅಂಶ. ಅರ್ಥಶಾಸ್ತದಲ್ಲಿಯೂ ಇದೇ ಆರು ವಿಧದ ಸೈನ್ಯವನ್ನು ಪ್ರಸಾಪಿಸಲಾಗಿದೆ. ಅವುಗಳನ್ನು 
ವಿಧಗಳೆಂದು ಹೇಳಲಾಗಿದ್ದರೂ, ಅವುಗಳು ಸೈನ್ಯ ಸಂಘಟನೆಯ ಮೂಲಗಳು ಆಗಿವೆ. ಅಂತಹ ಸೈನಿಕ ವಿಧಗಳೆಂದರೆ, 


ಮೌಲ ಬಲ : ವಂಶಕ್ರಮಾಗತವಾಗಿ ಇರುವಂಥದ್ದು 

ಬೃತ್ಯ ಬಲ : ಸಂಬಳ ಕೊಟ್ಟು ನೇಮಿಸಲ್ಲಟ್ಟದ್ದು 

ಮಿತ್ರ ಬಲ : ಸ್ನೇಹ ಮಾಡಿ ಸಂಪಾದಿಸಲ್ಪಟ್ಟದ್ದು 

ಶೈಣ ಬಲ £ ಜನ್ಮಕರ್ಮಗಳನ್ನು ಗಮನಿಸಿ ನೇಮಿಸಿಕೊಂಡಿರುವುದು ಹಾಗೂ ಕಾಲಬದ್ಧತೆಗೆ 
ಒಳಪಟ್ಟಿರುವುದು. 


ಅಟವಿಕ ಬಲ | ಬೆಟ್ಟಗಳಡಿ ವಾಸಿಸುವ ಕಿರಾತ, ಮ್ಲೇಚ್ಛ ಜಾತಿಗಳಿಂದ ರೂಪಿತವಾದುದು. 
ಅಮಿತ್ರ ಬಲ  : ಯುದ್ಧದಲ್ಲಿ ಸೋತು ಸೆರೆಯಾಳಾಗಿ ದಾಸಭಾವವನ್ನು ಹೊಂದಿದ ಶತ್ರುಗಳಿಂದ 


ರಚಿಸಲ್ಪಟ್ಟಿರುವುದು. 

ಇವುಗಳಲ್ಲಿ ಮೊದಲ ಮೂರು ಶ್ರೇಷ್ಠ ಬಲವೆಂದು, ನಾಲ್ಕನೆಯದು ಮಧ್ಯಮ ಬಲ ಹಾಗೂ ಐದನೆಯದು 
ಅಧಮ ಬಲವೆಂದು, ಆರನೆಯದನ್ನು ನಂಬಬಾರದು, ಅದನ್ನು ಸಮೀಪಕ್ಕೆ ಬಿಟ್ಟುಕೊಳ್ಳಬಾರದು ಹಾಗೂ ಯುದ್ದದ 
ಸಂದರ್ಭದಲ್ಲಿ ಅದನ್ನೇ ಮುಂದೆ ಬಿಡಬೇಕು ಎಂದು ಸೋಮೇಶ್ವರನು ಹೇಳಿದ್ದಾನೆ. ಅಂದರೆ ಆರನೇ ಮೂಲವಾದ 
ಅಮಿತ್ರ ಬಲವನ್ನು ಯುದ್ದದಲ್ಲಿ ಮೊದಲ ಬಲಿಪಶು ಮಾಡಬೇಕೆಂದು ಸೋಮೇಶ್ವರನ ಅಭಿಪ್ರಾಯ ವಾಗಿದೆ." 

“ಮೌಲ ಬಲವು ರಾಜನ ಜಾತಿ ಅಥವಾ ಜನಾಂಗದವರನ್ನೊಳಗೊಂಡದ್ದು, ರಜಪೊತ ರಾಜ್ಯಗಳಲ್ಲಿರುವ ಸೈನ್ಯದ 
ರೀತಿ” ಎಂದುಪ್ರೊ. ಎಫ್‌.ಡಬ್ಬ್ಲ್ಯ್ಯೂ. ಥಾಮಸ್‌ರವರು ಅಭಿಪ್ರಾಯಿಸಿದ್ದಾರೆ.” ಎ.ಎಸ್‌. ಅಲ್ಲೇಕರ್‌ರವರು “ಮೌಲ 
ಬಲವು ಯುದ್ಧವನ್ನು ವಂಶಪಾರಂಪರ್ಯವಾಗಿ ಅನುಸರಿಸಿಕೊಂಡು ಬಂದ ಕುಟುಂಬಗಳು ಅಥವಾ ಪ್ರದೇಶಗಳಿಂದ 
ನೇಮಿಸಿಕೊಂಡ ಸೈನಿಕರ ಬಲ” ಎಂದಿದ್ದಾರೆ.”” ಇದನ್ನು ವಿವಿಧ ವಿಧಗಳ ಸ್ಥೆನ್ಯದಲ್ಲಿ ಶ್ರೇಷ್ಠವಾದುದೆನ್ನಲಾಗಿದೆ. ಇದರಲ್ಲಿ 
ಹೆಚ್ಚಿನ ವೃತಿಪರತೆ ಮತ್ತು ನಿಷ್ಠೆಯಿರುವುದೆಂದು ಭಾವಿಸಲಾಗಿತ್ತು 


೧೬೫ 


ಭೃತ್ಯ ಬಲವು ಸಂಬಳ ನೀಡಿ ನೇಮಿಸಿಕೊಳ್ಳಲಾದ ಬಲ. ಇದರಲ್ಲಿನ ಸೈನಿಕರು ಕೂಡಾ ಹೋರಾಟದಲ್ಲಿ 
ನುರಿತವರು. ಅವರಿಗೆ ಹೆಚ್ಚಿನ ಬೇಡಿಕೆಯಿರುತಿತ್ತು ಮಿತ್ರ ಬಲವೆಂದರೆ ಬೆಂಬಲಿಗರ ಸೈನ್ಯ ಅಲ್ಲದೆ ಅಧೀನ ಅರಸರ 
ಸೈನ್ಯವು ಇದರಲ್ಲಿ ಸೇರಿಕೊಳ್ಳುತ್ತದೆ. ಯುದ್ದದ ಸಂದರ್ಭದಲ್ಲಿ ಹೀಗೆ ಅಧೀನ ಅರಸರ ಸೈನ್ಯದೊಂದಿಗೆ ಅಥವಾ ಮಿತ್ರ 
ಬಲದೊಂದಿಗೆ ದಾಳಿ ಮಾಡಿರುವುದನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಕ್ರಿ.ಶ. ೧೧೫೯ ರಲ್ಲಿ ಕಳೆಚೂರ್ಯರ ಬಿಜ್ಜಳನ 
ಸೈನ್ಯವು ಗುತ್ತಿಯ ಕೋಟಿ ಮೇಲೆ ದಾಳಿ ಮಾಡಿದಾಗ, ಆತನ ಸಮಸ್ತನಾಯಕರು, ಹನ್ನೆರಡು ಮಾಂಡಲೀಕರು ಮತ್ತು 
ಚೌಟಿ ಅರಸರು ಭಾಗವಹಿಸಿದ್ದರು.” ಕ್ರಿ.ಶ. ೧೧೬೬ ರಲ್ಲಿ ಇದೇ ಬಿಜ್ಜಳನು ಸಾಂತಾರರ ಜಗದೇವರಸನ ಮೇಲೆ ದಾಳಿ 
ಮಾಡಿದಾಗ ಆತನ ಅಧೀನ ಅರಸರೆಲ್ಲ ಅದರಲ್ಲಿ ಭಾಗವಹಿಸಿದ್ದರು.” ಕ್ರಿ.ಶ. ೧೨೧೪ ರಲ್ಲಿ ಬಂದಳಿಕೆಯ ಅರಸ 
ಬಮ್ನಿದೇವರಸನು ಉದ್ದರೆಗೆ ದಾಳಿ ಮಾಡುವ ಸಂದರ್ಭದಲ್ಲಿ ಯಾದವ ದಂಡನಾಯಕ ದ್ರೋಣಪಾಳನ ನೆರವು 
ಪಡೆದಿದ್ದನು.” 

"ಶ್ರೇಣಿ ಬಲ'ವನ್ನು ಕುರಿತು ಸಾಕಷ್ಟು ಚರ್ಚೆ ನಡೆದಿದ್ದು, ವಿದ್ವಾಂಸರು ವಿವಿಧ ರೀತಿಯಲ್ಲಿ ಆ ಬಲವನ್ನು 
ಅರ್ಥೈಸಿದ್ದಾರೆ. ಎ.ಎಲ್‌. ಭಾಷ್ಯಂರವರು ಇದನ್ನು “ವ್ಯಾಪಾರಿ ಸಂಘಗಳು (ಶೇಣಿಗಳು) ತಮ್ಮ ವ್ಯಾಪಾರದ ರಕ್ಷಣೆಗಾಗಿ 
ಹೊಂದಿದ್ದ ಖಾಸಗಿ ಸೈನ್ಯವೆಂದು, ಪ್ರಾಯಶಃ ರಾಜರಿಂದ ಎರವಲು ಪಡೆದಿದ್ದಿರಬಹುದೆಂದು” ಅಭಿಪ್ರಾಯಿಸಿದ್ದಾರೆ.” 
ಡಾ. ಶ್ಯಾಮಶಾಸ್ತಿಯವರು ಶೇಣಿ ಬಲವನ್ನು “ಸೈನಿಕರು ಶಾಸನ ಬದ್ಧವಾಗಿ ರಚಿಸಿಕೊಂಡ ಸೈನ್ಯ”ವೆಂದಿದ್ದಾರೆ. 
ಆರ್ಥ ಶಾಸ್ತ್ರವನ್ನು ಕನ್ನಡಕ್ಕೆ ಆನುವಾದಿಸಿರುವಕೆ. ಕೃಷ್ಣಭಟ್ಟರು ಇದನ್ನು “ಸಾಯುಧರಾದ, ಕೃಷಿಕರ ಸಮೂಹ ರೂಪವಾದ 
ಸೈನ್ಯ” ಎಂದು ಅರ್ಥೈಸಿದ್ದಾರೆ.” ಭಂಡಾರ್ಕರ್‌ರವರು “ಬುಡಕಟ್ಟಿಗೆ ಸೇರಿದ ಕೂಲಿ ಸಿಪಾಯಿಗಳ (ಸೈನಿಕರ) ಗುಂಪು” 
ಎಂದು ಅಭಿಪ್ರಾಯಪಟ್ಟದ್ದಾರೆ."* ಎಫ್‌.ಜೆ. ಮೊನ್ನಾನ್‌ರವರು “ಶ್ರೇಣಿಬಲವು ವಿವಿಧ ಯುದ್ದ ಜನಾಂಗಗಳಿಗೆ ಸೇರಿದ 
ಪುರುಷರ ಸೈನ್ಯ, ತಮ್ಮವರೇ ಆದ ಮುಖಂಡರ ನೇತೃತ್ವದಲ್ಲಿರಾಜ್ಯದ ಸೈನ್ಯದಲ್ಲಿ ಸೇರಿಕೊಂಡಿರುತಿತು” ಎಂದಿದ್ದಾರೆ.” 
ಆರ್‌.ಸಿ. ಮಜುಂದಾರ್‌ರವರು ಶ್ರೇಣಿಬಲವೆಂದರೆ “ಕೆಲವು ಕರಕುಶಲ ಕಲೆ ಮತ್ತು ಸೈನಿಕ ವೃತ್ತಿಎರಡನ್ನು ಏಕಕಾಲದಲ್ಲಿ 
ನಿರ್ವಹಿಸುತಿದ್ದ ಸೈನಿಕ ವರ್ಗ” ಎಂದು ಅಭಿಪ್ರಾಯಿಸಿರುವರು.5 ಪಿ.ಸಿ. ಚೆಕ್ರವರ್ತಿಯವರು ಶ್ರೇಣಿಬಲವು 
“ಮಧ್ಯಕಾಲೀನ ಯುರೋಪಿನ ಸ್ಟಿಸ್‌ ಗಾರ್ಡ್‌ ಎಂಬ ಸ್ಥಯಂ ಸಂಘಟಿತ ಅರೆ ಮಿಲಿಟರಿ ಪಡೆಗಳನ್ನು ಹೋಲುತ್ತದೆ” 
ಎಂದು ಅಭಿಪ್ರಾಯಿಸಿದ್ದಾರೆ” ಇವುಗಳಲ್ಲಿ ಎಫ್‌.ಜೆ. ಮೊನ್ನಾನ್‌ರವರ ಅಭಿಪ್ರಾಯವು ಹೆಚ್ಚುಸಮಂಜಸವೆನಿಸುತ್ತದೆ. 

ಅಧ್ಯಯನದ ವ್ಯಾಪ್ತಿಯ ಶಾಸನಗಳಲ್ಲಿ "ಅಯ್ಯಾವೊಳೆ ಐನೂರ್ವರು? ಎಂಬ ವ್ಯಾಪಾರಿ ಶ್ರೇಣಿಯ 
ಉಲ್ಲೇಖವಿದೆ.” ಅಂತಹೆ ಶ್ರೇಣಿಯೊಂದಕ್ಕೆ ಸೇರಿದ ಪ್ರಮುಖ ವರ್ತಕನಾದ ಕೋಣವತಿಯ ಪೃಥ್ವಿಸೆಟ್ಟಿಯು 
ನಾಡಪ್ರಭುವಾಗಿದ್ದನು5 ಕುತೂಹಲದ ಅಂಶವೆಂದರೆ, ಶಿಕಾರಿಪುರ ತಾಲ್ಲೂಕಿನ ಕ್ರಿ.ಶ. ೧೨೮೧ ರ ವೀರಗಲ್ಲು 


ಶಾಸನವೊಂದರಲ್ಲಿ “ಶ್ರೀಮತು ಉಭಯ ನಾನಾದೇಶಿಯ ವೀರ ಬಣಂ ಜೊಪ ವೀಣಂ ಬಳಿಗಾಮೆಯ ಚಲದಂಕ 


೧೬೬ 


ಮಾದಿಸೆಟ್ಟಿಯರು ಕುಪ್ಲೆಯ ಮುತಿದರೆಂಬ” ಉಲ್ಲೇಖವಿದೆ ಉಭಯ ನಾನಾದೇಶೀಯ ಎಂದರೆ, ದೇಶ ಮತ್ತು 
ನಾನಾದೇಶಗಳಲ್ಲಿ ವ್ಯಾಪಾರ ಮಾಡುವವರು ಎಂದರ್ಥ. ಅಂತಹ ವ್ಯಾಪಾರಿ ವರ್ಗವು ತನ್ನದೇ ಆದ ಪಡೆಯನ್ನು 
ಹೊಂದಿದ್ದುದು ಹಾಗೂ ಆ ಪಡೆಯನ್ನು ವ್ಯಾಪಾರೇತರ ಉದ್ದೇಶಕ್ಕೆ ಬಳಸಿಕೊಳ್ಳುತಿದ್ದುದು ಇದರಿಂದ ಸಷ್ಟವಾಗುತದೆ. 

ಅಧ್ಯಯನದ ವ್ಯಾಪ್ತಿಯಲ್ಲಿನ ಶಾಸನಗಳಲ್ಲಿ ಕಂಡು ಬರುವ ಗಮನಾರ್ಹ ಶ್ರೇಣಿ ಬಲವೆಂದರೆ “ಬಿಲ್ಲ 
ಮುನೂರ್ವರು” ಕ್ರಿ.ಶ. ೧೨ ಮತ್ತು ೧೩ ನೇ ಶತಮಾನದ ಶಾಸನಗಳಲ್ಲಿ ಉಲ್ಲೇಖಿತವಾದ ಬಿಲ್ಲರ ಕುರಿತು ಆರ್‌.ಎಸ್‌. 
ಗುರುವ ರವರು ಮೊದಲಿಗೆ ಗಮನ ಸೆಳೆದಿದ್ದಾರೆ. ನಂತರ ಡಾ. ರಾಜಾರಾಮ ಹೆಗಡೆಯವರು ತಮ್ಮ ಅಪ್ರಕಟಿತ 
ಲೇಖನವೊಂದರಲ್ಲಿ ಮಧ್ಯಕಾಲೀನ ಸಂದರ್ಭದಲ್ಲಿ ಬಿಲ್ಲ ಮುನ್ನೂರ್ವರ ಕುರಿತು ವಿಸ್ಪತವಾಗಿ ವಿಶ್ಲೇಷಿಸಿದ್ದಾರೆ.” 
ಮೂಲತಃ ಅರಣ್ಯ ಬುಡಕಟ್ಟುಗಳಲ್ಲಿ ಒಬ್ಬರಾದ ಬಿಲ್ಲರು ಕ್ರಿ.ಶ. ೧೨-೧೩ ನೇ ಶತಮಾನದ ವೇಳೆಗೆ ಪ್ರಬಲವಾಗಿ ಸೈನಿಕ 
ಶಕಿಯಾಗಿ ರೂಪುಗೊಂಡಿದ್ದಲ್ಲದೆ, ಸ್ಥಳೀಯ ರಾಜಕೀಯ ನಾಯಕತ್ವ ಹೊಂದುವುದನ್ನು ಶಾಸನಗಳ ಉಲ್ಲೇಖಗಳಿಂದ 
ಅರಿಯಬಹುದಾಗಿದೆ. ಬಿಲ್ಲರು ಸಾಂತಳಿಗೆಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ಮತ್ತುಬನವಾಸಿ - ೧೨೦೦೦ ಪ್ರದೇಶದಲ್ಲಿ 
ಯೂ ಗಮನಾರ್ಹ ಪಾತ್ರ ವಹಿಸಿದ್ದಾರೆ. 

ಹೊನ್ನಾಳಿ ತಾಲ್ಲೂಕಿನ "ತುಂಗಭದ್ರ ನದಿ” ಯ ಮಧ್ಯದಲ್ಲಿರುವ "ಕುರುವ' ನಡುಗೆಡ್ಲೆ ಗ್ರಾಮದಲ್ಲಿರುವ ದಾನ 
ಶಾಸನವೊಂದರಲ್ಲಿ ಇವರನ್ನು ಕುರಿತು ವಿಸ್ಪತ ವಿವರಣೆಯಿದೆ5" ಈ ಶಾಸನವುಕ್ರಿ.ಶ. ೧೧೫೦ಕ್ಕೆ ಸೇರಿದುದಾಗಿದೆ. 
ಇದರಲ್ಲಿ “೧೨೦೦೦ ದ ಬಿಲ್ಲ ಮುನ್ನೂರ್ವರು ದ್ರೋಣ ನಿರ್ಮಿತ ಬಿಲ್ಲು ವಿದ್ಯಾಕಾರರು, ಕರ್ಣಧ್ವಜ ಲಾಂಛನರು, 
ಪಾಶುಪತಾಸ್ಪವನ್ನುನೀಡಿದ ಕಿರಾತ ಅವತಾರಿ ಶಿವನ ವಂಶಸ್ಥರು, ಕಾಕಪತಾಕಹಸ್ತರು, ಕಾಡಾನೆ ಮಲ್ಲರು, ಕದನ ಪ್ರಚಂಡರು, 
ಗಜ- ವ್ಯಾಫ್ರ-ಸಿಂಹ ಬೇಟಿಕಾರರು, ಅಸಹಾಯಶೂರರು, ಗುರಿ ತಪ್ಪದೆ ಬಾಣವನ್ನೆಸೆಯುವವರು, ವೈರಿಗಳ ಸೈನ್ಯದ 
ಆನೆಗಳಿಗೆ ಸಿಂಹ ಸ್ವಪ್ಪರು, ಐನೂರು ಸ್ವಾಮಿಗಳು ಯಿಕ್ಕಿದ ಬೈಸಣಿಗೆ (ಬೀಸಣಿಕೆ) ಎತ್ತಿದ ತೋರಣವನ್ನುಹೊಂದಿದವರು, 
ಅಭಿಮಾನ ಧನ ಜೀವ ರಕ್ಷಿತರು, ಅಡವಿಯನ್ನೇ ಭಂಡಾರವಾಗಿ ಹೊಂದಿದವರು, ಏಕಾಂಗ ವೀರರು, ತಮ್ಮ ಸಮಯ 
ಧರ್ಮವನ್ನು ಪ್ರತಿಪಾಳಿಸುವವರು, ಕುರುವದ ರಾಮನಾಥ ದೇವರ ಲಬ್ದವರ ಪ್ರಸನ್ನರು ಹಾಗೂ ಹೊಯಳೆ ಬೀಡಿನ 
ಪರಮ ವಿಶ್ವಾಸಿಗರು” ಎಂಬ ಉಲ್ಲೇಖವಿದೆ. ಇದರಲ್ಲಿ ತಾವು ಕಿರಾತ ಬುಡಕಟ್ಟಿಗೆ ಸೇರಿದವರೆಂದು ಹೇಳಿಕೊಳ್ಳುವ 
ಬಿಲ್ಲರು ಮಹಾಭಾರತದ ಕಾಲದಿಂದ ತಮ್ಮ ಮೂಲವನ್ನು ಗುರುತಿಸಿಕೊಂಡಿರುವರು. ಅವರಿಗೆ ಪ್ರತ್ಯೇಕವಾದ 
ಧ್ವಜ-ಲಾಂಛನಗಳಿದ್ದವು. ಇದೇ ಶಾಸನದಲ್ಲಿ ಕೆಲವು ಬಿಲ್ಲನಾಯಕರನ್ನು ಹೆಸರಿಸಲಾಗಿದೆ. “ಹೊಯ ಬೀಡಿನ ಪರಮ 
ವಿಶ್ವಾಸಿಗಳಪ್ಪ ಹಂ ನಿಚ್ಛಾಸಿರ ಬಿಲ್ಲಮುನೂರ್ವರು ಮುಖ್ಯರಪ್ಪ ಹಕ್ಕಿಯ ಸೋಮೆಯ ಸಾವಂತ, ಆತನ ತಮ್ಮ 
ಚಂದ್ರಮೌಳಿ, ಅವರ ಮಕ್ಕಳು ರಾಮೆಯ ಸಾವಂತ ಮಸಣೆಯ ಸಾವಂತ” ಎಂದು ಉಲ್ಲೇಖಿಸಲಾಗಿದೆ. ಈ ನಾಯಕರು 


೧೬೭ 


ಹೊಯ್ಲಳರ ಪರವಾಗಿ ಬನವಾಸಿ ಪ್ರದೇಶದಲ್ಲಿ ಯುದ್ಧಗಳಲ್ಲಿ ಭಾಗವಹಿಸುತಿದ್ದರು. "ಸಾವಂತ' ಎಂಬುದು ಬಹುಶಃ 
ಅವರುಗಳು ಮಿಲಿಟರಿ ನೆಲೆಗಳ (ಬೀಡು) ಅಧಿಕಾರಿಗಳಾಗಿದ್ದುದನ್ನು ಸೂಚಿಸುತದೆ. 

ಸೊರಬ ತಾಲ್ಲೂಕಿನ ಕೊಡಕಣಿ ಗ್ರಾಮದಲ್ಲಿನ ಕ್ರಿ.ಶ. ೧೨೦೧ ರ ದಾನಶಾಸನವೊಂದರಲ್ಲಿಬಿಲ್ಲ ಮುನ್ನೂರ್ವರ 
ಕುರಿತು ಮತೊಂದು ಪ್ರಸಾಪವಿದೆ?" ಈ ಗ್ರಾಮದಲ್ಲಿ ಬಿಲ್ಲೇಶ್ವರ ದೇವಾಲಯವನ್ನು ಕಟ್ಟಿಸಿ ಸಮೀಪದ ಹಂಚೆ ಗ್ರಾಮದ 
ರಾಮೇಶ್ವರ ದೇವಾಲಯದ ಸೋವರಸಿ ಪಂಡಿತರಿಗೆ ದಾನವನ್ನು ನೀಡಿದ ವಿಷಯವನ್ನು ಈ ಶಾಸನವು ತಿಳಿಸುತದೆ. 
ಇದರಲ್ಲಿಯೂ ಬಿಲ್ಲರ ಕುರಿತು ದೀರ್ಪವಾದ ಪ್ರಶಂಸೆಯ ವಿವರಣೆಯಿದೆಯಾದರೂ ಹೆಚ್ಚಿನ ಭಾಗವು ನಾಶವಾಗಿದೆ. 
ಈ ಶಾಸನದಿಂದ ಅವರನ್ನು ಬೇಡರೆಂದು ಕರೆಯುತಿದ್ದುದು ಸ್ಪಷ್ಠವಾಗುತದೆ. ಅವರನ್ನು “ಬಿಲ್ಲುಸೇರಿ ಮೂವತ್ತೆರಡು 
ಆಯುಧ” ಗಳಲ್ಲಿ ಪರಿಣಿತರೆಂದು ಹೇಳಲಾಗಿದೆ. ಇಲ್ಲಿಯೂ ಹನ್ನೆರಡು ಸಾವಿರದ ಬಿಲ್ಲ ಮುನ್ನೂರ್ವರೆಂದು 
ಕರೆಯಲ್ಪಟ್ಟಿರುವರು. ಬಿಲ್ಲರ ನಾಯಕರನ್ನು ಬೋವರೆಂದು ಹೆಸರಿಸಲಾಗಿದೆ. ದೊಡ್ಡವಾಡದ ಕೇಸು ನಾಯಕನೆಂಬಾತನು 
ಬಿಲ್ಲೇಶ್ವರ ದೇವರಿಗೆ ಬಿಲ್ಲಹರಿಕೆ ನೀಡಿದನೆಂಬ ಉಲ್ಲೇಖವಿದೆ. ಈ "ಬಿಲ್ಲಹರಿಕ' ಎಂಬ ಉಲ್ಲೇಖವು ಬಿಲ್ಲರು ದೇವರಿಗೆ 
ಹಣದ ರೂಪದಲ್ಲಿ ದಾನ ನೀಡುವ ಸಂದರ್ಭವೆಂದು, ಕುರುವದ ಶಾಸನದಲ್ಲಿ ಉಲ್ಲೇಖಿತ “ಬಿಲುವಡಿಕೆ” ಮತ್ತು 
“ಬಿಲ್ಲಹರಿಕೆ” ಗಳು ಒಂದೇ ಆಗಿವೆ ಎಂದು ಡಾ. ರಾಜಾರಾಮ ಹೆಗಡೆಯವರು ಅಭಿಪ್ರಾಯಿಸಿದ್ದಾರೆ. * 

ಬಿಲ್ಲೇಶ್ವರ ಎಂಬುದು ಇವರ ಪ್ರಧಾನ ದೇವರು. ಬಿಲ್ಲೇಶ್ವರ ದೇವಾಲಯಗಳು ಹುಂಚದ ಸಮೀಪದ ಬಿಲ್ಲೇಶ್ವರ, 
ಬನವಾಸಿ ಮಂಡಲದ ಬಂದಳಿಕೆ ಬಳ್ಳಿಗಾವಿ ಮತ್ತು ಹಾನಗಲ್‌ಗಳಲ್ಲಿ ಕಂಡು ಬರುತ್ತವೆ. ಇದರಿಂದ ಈ ಬುಡಕಟ್ಟು 
ಸಾಂತಳಿಗೆ ಮತ್ತು ಬನವಾಸಿ ಪ್ರದೇಶದಲ್ಲಿ ನೆಲೆಗೊಂಡಿದ್ದಿದ್ದು ಸಷ್ಟವಾಗುತದೆ. ಕ್ರಿ.ಶ. ೧೦ ನೇ ಶತಮಾನದಲ್ಲಿ ಬನವಾಸಿ 
ನಾಡಿನ ಪ್ರದೇಶಗಳ ಮೇಲೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸುತ್ತಿದ್ದ ಶಾಸನೋಕ್ತ “ಬೇಡ” ರು” ಮತ್ತು ಕ್ರಿ.ಶ. 
೧೧ ರಿಂದ ೧೩ ನೇ ಶತಮಾನದ ಸಂದರ್ಭದಲ್ಲಿನ ತುರುಗಳವುಗಳಲ್ಲಿ ಉಲ್ಲೇಖಿತರಾದ “ಮಲೆಪ ಅಥವಾ ಮಲೆಹ” ರು 
ಕೂಡಾ ಅರಣ್ಯ ಬುಡಕಟ್ಟಿಗೆ ಸೇರಿದವರೇ ಆಗಿದ್ದಾರೆ. 

ಬಿಲ್ಲಬುಡಕಟ್ಟಿಗೆ ಸೇರಿದ ಕೆಲವು ಪಡೆವಳ ಅಥವಾ ಹಡವಳರು ಶಾಸನಗಳಲ್ಲಿ ಉಲ್ಲೇಖಿಸಲ್ಲಟ್ಟಿದ್ದಾರೆ. ಸಾಗರ 
ತಾಲ್ಲೂಕಿನ ಸೇಣಿಗೆ ಗ್ರಾಮದ ವೀರಗಲ್ಲು ಶಾಸನದಲ್ಲಿ ಪಡವಳ ಬಿಲ್ಲ ಭಂಮ್ಹ ಮತ್ತು ಆತನ ಮಗ ಕದಂಬರ 
ಕೀರ್ತಿದೇವನಲ್ಲಿ ಸಾಮಂತ ವೃತ್ತಿ ಪಡೆದಿದ್ದ ಕುಪ್ಪ ಎಂಬುವವರ ಉಲ್ಲೇಖವಿದೆ." ಈ ಪ್ರದೇಶದ ಮಧ್ಯಕಾಲೀನ 
ರಾಜ್ಯಗಳಲ್ಲಿನ ಸೈನಿಕರ ಅಧಿಕಾರಿಗಳಾಗಿ ಬಿಲ್ಲನಾಯಕರು ಸೇವೆ ಸಲ್ಲಿಸುತಿದ್ದುದು ಇದರಿಂದ ಸ್ಪಷ್ಟವಾಗುತ್ತದೆ. ಹೆಗಡೆ, 
ಗಾವುಂಡ, ನಾಯಕ, ಸಾವಂತ ಮೊದಲಾದ ಸ್ಥಾನಗಳನ್ನು ಪಡೆದ ಬಿಲ್ಲನಾಯುಕರಲ್ಲಿ ಕೆಲವು ನಾಯಕರು ೧೩ ನೇ 
ಶತಮಾನದ ವೇಳೆಗೆ ಸ್ಥಳೀಯ ಅರಸರಾಗಿ ಮಾರ್ಪಟ್ಟರು. ಅಂತಹವರಲ್ಲಿ ಹೊಸಗುಂದ ಮತ್ತು ಕಲಿಸೆಯ ಅರಸರು 
ಪ್ರಮುಖರು. ಅವರು ಮಂಡಲೇಶ್ವರ, ಮಾಂಡಲೀಕರೆಂದು ತಮ್ಮನ್ನು ಕರೆದುಕೊಂಡಿರುವರು. ಅವರು ತಮ್ಮ 


೧೬೮ 


ಶಾಸನಗಳಲ್ಲಿ ಮೂಲ ದೇವರಾದ ಶ್ರೀ ಬಿಲ್ಲೇಶ್ವರ ದೇವರ ಪಾದ ಪದ್ದಾರಾಧಕರೆಂದು ತಮ್ಮನ್ನು ಕರೆದುಕೊಂಡಿದ್ದಾರೆ.” 
ಹೀಗೆ ಅರಣ್ಯ ಜನವರ್ಗದಲ್ಲಿ ಒಂದಾಗಿದ್ದು, ನಂತರ ಮಧ್ಯಕಾಲೀನ ಸಂದರ್ಭದಲ್ಲಿ “ಮಿಲಿಟರಿ ಶಕಿ” ಯಾಗಿ 
ರೂಪುಗೊಂಡ ಬಿಲ್ಲರು ಅಧ್ಯಯನದ ಪ್ರದೇಶದಲ್ಲಿನ ರಾಜಕೀಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು 
ನಿರ್ವಹಿಸಿದ್ದಾರೆ. ಸೈನ್ಯದ ವಿಧಗಳಲ್ಲಿ ಕೊನೆಯದು ಅಮಿತ್ರ ಬಲ. ಇದು ಶತ್ರುಸೈೆನ್ಯದಿಂದ ರಚಿಸಲ್ಪಟ್ಟಿದ್ದು, ಇಂತಹ 
ಸೈನ್ಯದ ಬಳಕೆಯ ಬಗ್ಗೆ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪ್ತಿಗೊಳಪಟ್ಟಶಾಸನಗಳಲ್ಲಿ ಉಲ್ಲೇಖವಿಲ್ಲ ಅಮಿತ್ರ 
ಬಲವು ನಂಬಿಕೆಗೆ ಅರ್ಹವಾದುದಲ್ಲ ಅದರ ನಿಷ್ಠೆಯು ಸಂಶಯಾಸ್ಪದವಾದುದು. ಹೀಗಾಗಿ ವಾಸವಿಕವಾಗಿ ಅದು 
ಬಳಕೆಯಲ್ಲಿರಲಿಲ್ಲ 
ಜಿ.೨. ಚತುರಂಗ ಬಲ 

ವೇದಗಳ ಕಾಲದಲ್ಲಿ ಪಟ್ಟಿ (ಕಾಲ್ಗಳ) ಮತ್ತು ರಥಿನ್‌ (ರಥಕಾರರು) ಎಂಬ ಎರಡು ಸೈನಿಕ ವಿಭಾಗಗಳಿದ್ದವು. 
ನಂತರದಲ್ಲಿ ಅಶ್ವ ಮತ್ತು ಗಜದಳವನ್ನುಸ್ಸೆನ್ಯಕ್ಕೆ ಸೇರಿಸಿಕೊಳ್ಳಲಾಯಿತು. ಜಾತಕಗಳ ಕಾಲದಿಂದ ಭಾರತೀಯ ಮಿಲಿಟರಿ 
ವಿಚಾರವನ್ನು ಕುರಿತ ಕೃತಿಗಳಲ್ಲಿ ಸ್ಪಷ್ಟವಾಗಿ "ಚತುರಂಗ ಬಲ' ದ ವಿವರಣೆಯು ಕಂಡುಬರುತ್ತದೆ. ಪ್ರಾಚೀನ ಸಾಹಿತ್ಯ 
ಕೃತಿಗಳಲ್ಲಿ “ಚತುರಂಗ ಬಲ'ದ ವರ್ಣನೆಯು ಸಾಮಾನ್ಯ ಲಕ್ಷಣವಾಗಿದೆ. ಅದೊಂದು ರೂಢಿಗತ ಅಥವಾ 
ಸಂಪ್ರದಾಯಬದ್ಧ ಅಂಶವಾಗಿದೆ. “ಕ್ರಿ.ಶ. ೭ ನೇ ಶತಮಾನದಿಂದ ರಥಗಳು ಕಣ್ಮರೆಯಾಗಿ ಮೂರು ಬಲಗಳು ಮಾತ್ರ 
ಅಸಿತ್ವದಲ್ಲಿದ್ದರೂ, ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಚತುರಂಗ ಬಲದ ಉಲ್ಲೇಖವು ಮುಂದವರೆದಿದೆ.” ಎಂದು ಪಿ.ಸಿ. 
ಚಕ್ರವರ್ತಿಯವರು ಅಭಿಪ್ರಾಯಿಸಿದ್ದಾರೆ.” ಯುದ್ದ ರಂಗದ ಚಿತ್ರಣ ನೀಡುವ ವೀರಗಲ್ಲು ಶಿಲ್ಪಗಳಲ್ಲಿ ರಥಗಳ 
ಚಿತ್ರಣವಿಲ್ಲದಿದ್ದರೂ, ಮಧ್ಯಕಾಲೀನ ಸಾಹಿತ್ಯ ಮತ್ತು ಶಾಸನ ಪಠ್ಯಗಳಲ್ಲಿ ಚತುರಂಗ ಬಲದ ಉಲ್ಲೇಖವು ಕಂಡು 
ಬರುತ್ತದೆ. "ಚತುರಂಗ ಬಲ”*, "ನಾಲ್ಕುಬಲ”*”, "ಹಸ್ತಿ-ಅಶ್ವ-ರಥಾ-ಪದಾತಿಬಲ'* ಹಾಗೂ "ಕರಿ ತುರಗ ರಥ ಸುಭಟ 
ಚತುರಂಗ ಬಲ” ಎಂದು ಉಲ್ಲೇಖಿತವಾಗಿದೆ. ಶಾಸನಗಳಲ್ಲಿ ಚತುರಂಗ ಬಲದ ಉಲ್ಲೇಖಗಳು ಚಕ್ರವರ್ತಿಗಳ ಸೈನ್ಯದ 
ದಾಳಿಗಳ ಸಂದರ್ಭದಲ್ಲಿ ಮಾತ್ರ ಕೆಂಡು ಬರುತವೆ. ಇದರಿಂದ ಸ್ಥಳೀಯ ಅರಸರು ಚತುರಂಗ ಬಲವನ್ನು 
ಹೊಂದಿರಲಿಲ್ಲವೆನ್ನಬಹುದು. ಅಧ್ಯಯನ ಪ್ರಾದೇಶಿಕ ವ್ಯಾಪ್ತಿಯ ವೀರಗಲ್ಲುಗಳಲ್ಲಿ ಕಾಲ್ಕಳ ಮತ್ತು ಅಶ್ವದಳ ಚಿತ್ರಣವು 
ವಿಪುಲವಾಗಿಯೂ, ಗಜದಳವು ಅಪರೂಪವಾಗಿಯೂ ಕಂಡು ಬರುತದೆ. ಶಾಸನವೊಂದರಲ್ಲಿ "ತುರಗ ದಳ, ಪದಾತಿ, 
ಬಿಲ್ಲಣಿ, ಲಖ್ಬಿಣಿ ಮತ್ತು ವಗ್ಗಸೇನೆ' ಎಂಬ ಸೈನಿಕ ವಿಭಾಗಗಳನ್ನು ಹೆಸರಿಸಲಾಗಿದೆ. 
ಕಾಲ್ಗಳ: 

ಶಾಸನಗಳಲ್ಲಿ ಕಾಲ್ಲಳವನ್ನು ಪದಾತಿ*, ಪಾಯದಳ"”, ಕಾಲಾಳು", ಸುಭಟ" ಹಾಗೂ ಬಲ್ಲಣಿ* ಎಂದು 


ಹೆಸರಿಸಲಾಗಿದೆ. ವೇದಗಳ ಕಾಲದಲ್ಲಿ "ಪಟ್ಟಿ ಎಂದು ಕರೆಯಲ್ಪಟ್ಟಿದೆ." ಅಗ್ನಿಪುರಾಣವು "ಪದಾತಿ ಬಲವನ್ನು 


w 


೧೬೯ 


ಹೆಚ್ಚಾಗಿ ಹೊಂದಿರುವಸ್ಥೆನ್ಯವು ಶತ್ರುವನ್ನು ಜಯಿಸುತದೆ' ಎಂದಿದೆ. ಎಲ್ಲಾ ವಿಧದ ದೇಶ ಮತ್ತುಕಾಲಗಳಲ್ಲಿ ಶಸ್ತ್ರಧರಿಸಿ 
ಯುದ್ದಮಾಡುವುದು ಕಾಲಾಳುಗಳೆಕೆಲಸ ಎಂದಿರುವ ಕೌಟಿಲ್ಯನು, ಎಲ್ಲಾರೀತಿಯ ಆಯುಧಗಳ ಬಳಕೆಗೂ ಕಾಲಾಳುಗಳು 
ಸೂಕವಾದುದೆಂದು ಅಭಿಪ್ರಾಯ ಪಟ್ಟಿರುವನು*” ಬಯಲು ಯುದ್ದ ಮತ್ತು ಕೋಟೆ ಕಾಳೆಗ ಎರಡು ವಿಧಗಳಿಗೂ 
ಕಾಲ್ಗಳವು ಸೂಕವಾದುದಾಗಿದೆ. ಕಾಲ್ಗಳದ ಸೈನಿಕರಲ್ಲಿ ಬಿಲ್ಲುಹಿಡಿದವರನ್ನು ಬಿಲ್ಲಾರರು ಮತ್ತು ಬಿಲ್ಲುಪಡೆಯೆಂದು iis 
ಭರ್ಚಿ ಹಿಡಿದವರನ್ನು ಸಬಳಿಗರು"* ಹಾಗೂ ಕೊಂತವನ್ನು ಹಿಡಿದವರನ್ನುಕೊಂತಕಾರರು*್‌ ಎಂದು ಕರೆಯಲಾಗಿದೆ. 
ಬಿಲ್ಲು- ಬಾಣ, ವಿವಿಧ ರೀತಿಯ ಕತಿಗಳು ಹಾಗೂ ಭರ್ಚಿಗಳನ್ನು ಹಿಡಿದು ಹೋರಾಡುತಿರುವ ಕಾಲ್ಕಳದ ಯೋಧರು 
ವೀರಗಲ್ಲು ಶಿಲ್ಲಗಳಲ್ಲಿಕಂಡು ಬರುತಾರೆ. ಯುದ್ದದ ಸಂದರ್ಭದಲ್ಲಿ ಹೋರಾಟಕ್ಕಲ್ಲದೆ, ಯುದ್ದರಂಗಕ್ಕೆ ಆಯುಧಗಳು - 
ಆಹಾರ - ಔಷಧಿ ಸಾಮಗ್ರಿ - ನೀರು ಮತ್ತುಐತರ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಕೂಡಾ ಕಾಲ್ಗಳೆವು ಸೂಕವಾದುದು. 
ಅಶ್ನದಳ: 

ಅಶ್ವದಳದ ಸೈನಿಕರನ್ನು ಶಾಸನಗಳಲ್ಲಿರಾಹುತರು*” ಮತ್ತುಮೇಲಾಳು* ಗಳೆಂದು, ಈ ದಳವನ್ನು ಕುದುರೆಗಳ” 
ಮತ್ತುತುರಂಗ ದಳ ವೆಂದು ಹೆಸರಿಸಲಾಗಿದೆ. ಮಾನಸೋಲ್ಲಾಸವು ಅಶ್ವದಳಕ್ಕೆ ಶ್ರೇಷ್ಠವಾದ ಸ್ಥಾನವನ್ನು ನೀಡಿದೆ. 
“ಒಳ್ಳೆಯ ಕುದುರೆಗಳಿದ್ದರೆ ದೂರದಲ್ಲಿರುವ ವೈರಿಗಳನ್ನು ಕೂಡಾ ಗೆಲ್ಲಬಹುದು. ಕುದುರೆಗಳಿಂದ ಕೀರ್ತಿ ಲಭಿಸುವುದು. 
ಯಾವ ರಾಜನಲ್ಲಿ ಅಶ್ವಬಲವು ಚೆನ್ನಾಗಿರುವುದೋ ಅವನ ರಾಜ್ಯವು ಸ್ಥಿರವಾಗಿರುತ್ತದೆ” ಎಂದು ಸೋಮೇಶ್ವರನು 
ಅಭಿಪ್ರಾಯಿಸಿದ್ದಾನೆ. * 

ಕುದುರೆಗಳಿಂದ ಯುದ್ದದ ಪ್ರಯಾಣ ಮತ್ತುಯುದ್ದಎರಡು ಕೂಡಾ ವೇಗದ ಸ್ವರೂಪವನ್ನು ಪಡೆದಿವೆ. ದೂರದ 
ಶತ್ರುಗಳ ಮೇಲೆ ದಾಳಿ ಮಾಡುವುದು, ತ್ವರಿತವಾಗಿ ಸಂಪರ್ಕವನ್ನು ಸಾಧಿಸುವುದು, ಕ್ಷಿಪ್ರ ದಾಳಿಯನ್ನು ಮಾಡುವುದು 
ಹಾಗೂ ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಲೂಟಿ ಮಾಡುವುದು. ಶಿಬಿರ ಮತ್ತುಕಾಡು ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು 
ನಡೆಸುವುದು. ಮುಖ್ಯ ಸ್ಥಳೆಗಳ ಕಣ್ಗಾವಲಿಗೆ, ಶತ್ರುಗಳಿಗೆ ಅಗತ್ಯ ವಸ್ತುಗಳು ಪೊರೈಕೆಯಾಗುವುದನ್ನು ತಡೆಯುವುದು, 
ಪ್ರಯಾಣದ ಸಂದರ್ಭದಲ್ಲಿ ಸೈನ್ಯಕ್ಕೆ ಎರಡೂ ಪಾರ್ಶ್ವಗಳಲ್ಲಿ ರಕ್ಷಣೆ ನೀಡುವುದು ಹಾಗೂ ಶತ್ರುವನ್ನು ಆಯಕಟ್ಟಿನ 
ಪ್ರದೇಶಕ್ಕೆ ಬರುವಂತೆ ಮಾಡುವುದು ಅಶ್ವದಳದ ಪ್ರಧಾನ ಕಾರ್ಯಗಳಾಗಿವೆ. 

ಸೈನ್ಯದಲ್ಲಿ ಆನೆ ಮತ್ತು ಕುದುರೆಗಳ ನಿರ್ವಹಣೆಗೆ “ಕರಿ ತುರಗ ಪಟ್ಟಸಾಹಣಿ” ಎಂಬ ಅಧಿಕಾರಿಯಿದ್ದುದನ್ನು 
ಶಾಸನಗಳು ಉಲ್ಲೇಖಿಸಿವೆ.” ಆತನು ಸೈನ್ಯದ ದಂಡನಾಯಕನೂ ಆಗಿರುತಿದ್ದನು. ಯುದ್ಧಕುದುರೆಗಳ ಸವಾರಿಯಲ್ಲಿ 
ಪಳಗಿದವರನ್ನು “ಸಾಹಣಿ” ಗಳೆಂದು ಕರೆಯಲಾಗಿದೆ. ಅಧ್ಯಯನದ ಕಾಲ ಮತ್ತು ಪ್ರಾದೇಶಿಕ ವ್ಯಾಪಿಯ ಶಾಸನಗಳಲ್ಲಿ 
ಅನೇಕ ಸಾಹಣಿಗಳು ಉಲ್ಲೇಖಿಸಲ್ಪಟ್ಟಿದ್ದಾರೆ. ಈ ಮೊದಲಿನ ಅಧ್ಯಾಯ ನಾಲ್ಕರಲ್ಲಿ ಯುದ್ದ ಪ್ರಾಣಿಗಳ ಕುರಿತ 


ಎಟ ಐ 


ವಿವರಣೆಯ ಸಂದರ್ಭದಲ್ಲಿ ಹಲವು “ಸಾಹಣಿ” ಗಳನ್ನು ಹೆಸರಿಸಲಾಗಿದೆ. ಅಲ್ಲದೆ ಕುದುರೆಗಳ ಬೇಡಿಕೆ, ವ್ಯಾಪಾರ, 


೧೭೦ 


ಅಶ್ವವೈದ್ಯ ಕೃತಿಗಳ ರಚನೆ ಹಾಗೂ ಕುದುರೆಗಳಿಗೆ ತೊಡಿಸಲು ಬಳಸುತಿದ್ದ ಕವಚಗಳು ಮತ್ತು ಇತರ ಪರಿಕರಗಳಗಳನ್ನು 
ಕುರಿತು ವಿವರಿಸಲಾಗಿದೆ. ಹೊಯ್ದಳರ ರಾಜ್ಯದಲ್ಲಿ ಕುದುರೆ ಸವಾರಿಯ ತರಬೇತಿ ನೀಡುವ ಸಂಸ್ಥೆಯಿದ್ದ ಬಗ್ಗೆ ಶಾಸನ 
ಉಲ್ಲೇಖವಿದೆ. ವಿಷ್ಣುವರ್ಧನನ ಪತ್ನಿಯರಲ್ಲಿ ಓರ್ವಳಾದ ಬಮ್ಮಲದೇವಿಯು “ ಆನಂತ ಪಾಲಸಾಹಣಿ” ಯ ನೇತೃತ್ವದಲ್ಲಿ 
ಇದನ್ನು ನಡೆಸುತಿದ್ದಳು.”' ಆದರೆ ಅಧ್ಯಯನದ ವ್ಯಾಪ್ತಿಯಲ್ಲಿ ಇಂತಹ ತರಬೇತಿ ಸಂಸ್ಥೆಯಿದ್ದ ಬಗ್ಗೆ ಉಲ್ಲೇಖವಿಲ್ಲ 
ಅಶ್ಚಯೋಧರು ಒಂದು ಕೈಯಿಂದ ಬಳಸಲು ಸಾಧ್ಯವಾಗುವ ಕತ್ರಿ ಭರ್ಚಿ, ಶೂಲ, ಕೊಡಲಿ, ಮೊದಲಾದ 
ಆಯುಧಗಳನ್ನು ಬಳಸುತಿದ್ದು ಹಾಗೂ ವಿವಿಧ ಮಾದರಿಯ ಕವಚಗಳನ್ನು ಧರಿಸುತಿದ್ದುದನ್ನು ವೀರಗಲ್ಲು ಶಿಲ್ಲಿಗಳಲ್ಲಿ 
ನೋಡಬಹುದಾಗಿದೆ. 
ರಥದಳ: 

ಸಾಂಪ್ರದಾಯಿಕ ವಿವರಣೆಗಳಲ್ಲಿ ಅಶ್ವದಳದ ನಂತರದ ಸ್ಥಾನವು ರಥದಳದ್ದಾಗಿದೆ. ಅಧ್ಯಯನದ ಪ್ರಾದೇಶಿಕ 
ಮತ್ತು ಕಾಲದ ವ್ಯಾಪಿಯ ಶಾಸನಗಳಲ್ಲಿ ರಥಗಳ ಉಲ್ಲೇಖವಿದೆಯಾದರೂ *" ಅದು ಹೊಯಳೆ ಮತ್ತು ಯಾದವ 
ಚಕ್ರವರ್ತಿಗಳ ಸೈನ್ಯದ ದಾಳಿಯನ್ನು ಉಲ್ಲೇಖಿಸುವ ಶಾಸನಗಳಲ್ಲಿಮಾತ್ರ ಕಂಡುಬರುತ್ತದೆ. ಸ್ಥಳೀಯ ಅರಸರ ನಡುವಿನ 
ಯುದ್ಧಗಳಲ್ಲಿ ರಥಗಳನ್ನು ಹೆಸರಿಸಿಲ್ಲ, ಈ ಶಾಸನಗಳಲ್ಲಿಯೂ ಬಹುಶಃ" ಚತುರಂಗ ಬಲ' ದ ವರ್ಣನೆಗಾಗಿ ರಥಗಳನ್ನು 
ಉಲ್ಲೇಖಿಸಿರಬೇಕು. ಮಧ್ಯಕಾಲೀನದ ಸಾಹಿತ್ಯ ಕೃತಿಗಳಲ್ಲಿ ರಥಯುದ್ದದ ವಿವರಣೆಯಿದೆ.” ಮಾನಸೋಲ್ಲಾಸವು 
ರಥಗಳನ್ನು ಉಲ್ಲೇಖಿಸಿದೆಯಾದರೂ, ಯುದ್ದದ ವೇಳೆಗೆ ಸೇನಾರಚನೆಯ ಲಕ್ಷಣವನ್ನು ವಿವರಿಸುವಾಗ ರಥಗಳನ್ನು 
ಪ್ರಸಾಫಿಸಿರುವುದಿಲ್ಲ" ಇದರಿಂದ ಮಧ್ಯಕಾಲೀನದಲ್ಲಿ ರಥಗಳು ಯುದ್ಧರಂಗದಲ್ಲಿ ಬಳಕೆಯಿರಲಿಲ್ಲ ಎನ್ನುವುದು 
ಸ್ಪಷ್ಟವಾಗುತ್ತದೆ. ಯುದ್ಧದ ವೇಳೆಯಲ್ಲಿ ಬಂಡಿಗಳನ್ನು ಬಳಸಿದ ಉಲ್ಲೇಖವು ಈ ಪ್ರದೇಶದ ವೀರಗಲ್ಲು ಶಾಸನಗಳ 
ಪಠ್ಯಗಳಲ್ಲಾಗಲೀ, ವೀರಗಲ್ಲು ಶಿಲ್ಲಗಳಲ್ಲಾಗಲೀ ಕಂಡು ಬರುವುದಿಲ್ಲ ಅಧ್ಯಯನ ವ್ಯಾಪ್ತಿಪ್ರದೇಶವು ರಥಗಳ ಬಳಕೆಗೆ 
ಸೂಕವಾಗಿರಲಿಲ್ಲ. ಸಮತಟ್ಟಾದ ಮೈದಾನ ಪ್ರದೇಶವು ರಥಗಳ ಬಳಕೆಗೆ ಅಗತ್ಯವಾದುದು. ಆದರೆ ಸಾಂತಳಿಗೆ ಸಾವಿರ 
ಮಂಡಲ ಪ್ರದೇಶವು ದಟ್ಟವಾದ ಕಾಡು ಮತ್ತು ಬೆಟ್ಟ-ಗುಡ್ಡಗಳಿಂದ ಕೂಡಿದ್ದು ಹಾಗೂ ಬನವಾಸಿ ೧೨೦೦೦ ಮಂಡಲ 
ಪ್ರದೇಶವು ಅರೆಮಲೆನಾಡು ಪ್ರದೇಶವಾಗಿದೆ. ಅಲ್ಲದೆ ರಥಗಳ ಸಂಚಾರಕ್ಕೆ ಅಗತ್ಯವಾದ ರಸ್ತೆ ಮಾರ್ಗಗಳು 
ವ್ಯವಸ್ಥಿತವಾಗಿರಲಿಲ್ಲ ರಥದಳದ ಕಾರ್ಯವನ್ನು ಅಶ್ವದಳವೇ ಮಾಡುತಿದ್ದುದು ಹಾಗೂ ಆರ್ಥಿಕವಾಗಿಯೂ ರಥದಳಕ್ಕಿಂತ 
ಅಶ್ಚದಳವು ಉತ್ತಮವಾದುದರಿಂದ ರಥದಳವು ಭಾರತೀಯಸ್ಥೆನ್ಯದಿಂದ ಕಣ್ಣರೆಯಾಯಿತು.*” ಸಾಮಗ್ರಿಗಳ ಸರಬರಾಜಿಗೆ 
ಎತ್ತು ಹೇಸರಗತ್ತೆ, ಒಂಟೆ ಮೊದಲಾದ ಪ್ರಾಣಿಗಳನ್ನು ಬಳಸಲಾಗುತ್ತಿತ್ತು ಅಧ್ಯಯನದ ವ್ಯಾಪ್ತಿ ಪ್ರದೇಶದಲ್ಲಿನ 
ಬಂದಳಿಕೆ ಗ್ರಾಮದ ದೇವಾಲಯವೊಂದರ ಜಾಲಂಧರದಲ್ಲಿ ಕಂಡುಬರುವ ಗೋಗ್ರಹಣ ದೃಶ್ಯದಲ್ಲಿ ಶಿಲ್ಪಿಗಳ ಕಲ್ಪನೆಯ 
ರಥಗಳ ಶಿಲ್ಪಕೆತನೆಯು ಕಂಡುಬರುತದೆ (ಛಾಯಾ ಚಿತ್ರ ಸಂಖ್ಯೆ -೪೭). 


೧೭೧ 


ಗಜದಳ: 


ಗಜದಳೆವು ಭಾರತೀಯ ಸೈನ್ಯವ್ಯವಸ್ಥೆಯಲ್ಲಿ ಪ್ರಧಾನವಾದ ಸ್ಥಾನ ಪಡೆದ ವಿಭಾಗವಾಗಿದೆ. ದೊಡ್ಡಪ್ರಮಾಣದ 


a) ರ್‌, [a] 


೧ ಲ 


ಯುದ್ದಗಳಲ್ಲಿ ಗಜದಳಕ್ಕೆ ಮಹತ್ವದ ಪಾತ್ರವಿದ್ದಿತು. ಮಾನಸೋಲ್ಲಾಸ ಕೃತಿಯಲ್ಲಿ ಸೈನ್ಯದಲ್ಲಿ ಎಂತಹ ಆನೆಗಳನ್ನು ರಾಜನು 
ಹೊಂದಿರಬೇಕು ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ವಿವರಿಸಲಾಗಿದೆ. “ 

ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲ ವ್ಯಾಪ್ತಿಯ ವೀರಗಲ್ಲು ಶಾಸನಗಳನ್ನು ಗಮನಿಸಿದರೆ, ಗಜದಳೆದ 
ಉಲ್ಲೇಖವು ಚಕ್ರವರ್ತಿಗಳ ದಾಳಿಯ ಸಂದರ್ಭದಲ್ಲಿ ಮಾತ್ರ ಬಂದಿದೆ. ಸೊರಬ ತಾಲೂಕಿನ ಮಾವಲಿ , ಸಾಗರ 
ತಾಲೂಕಿನ ಹೊಸಗುಂದ ಮತ್ತುಬರದವನಳ್ಳಿ ಗ್ರಾಮಗಳಲ್ಲಿ, ಶಿಕಾರಿಪುರ ತಾಲೂಕಿನ ಮಳೂರು ಗ್ರಾಮ ಮತ್ತುಹಾನಗಲ್‌ 
ಪ್ರದೇಶಗಳಲ್ಲಿನ ವೀರಗಲ್ಲು ಶಾಸನಶಿಲ್ಲಗಳೆಲ್ಲಿ ಆನೆಗಳು ಯುದ್ದದಲ್ಲಿ ಭಾಗಿಯಾಗಿರುವ ಶಿಲ್ಲವರ್ಣನೆಯು 
ಕಂಡುಬರುತದೆ. ವೀರಗಲ್ಲು ಶಾಸನ ಪಠ್ಯಗಳಲ್ಲಿ ಗಜದಳದ ಉಲ್ಲೇಖವಿರುವ ಶಾಸನಗಳಲ್ಲಿ ಮೂರು ಹೊಯಳರ 
ದಾಳಿಗೂ "', ಒಂದು ಯಾದವರ ದಾಳಿಗೂ ಹಾಗೂ ಒಂದು ಕಲ್ಯಾಣಿ ಚಾಲುಕ್ಕರ ದಾಳಿಗೆ" ಸಂಬಂಧಿಸಿದವುಗಳಾಗಿವೆ. 
ಅಂದರೆ ಸ್ಥಳೀಯ ಅರಸರ ನಡುವಿನ ಯುದ್ಧಗಳಲ್ಲಿ ಆನೆಗಳ ಬಳಕೆಯಿರಲಿಲ್ಲ ಎನ್ನಬಹುದು. ಇದಕ್ಕೆ ಮುಖ್ಯ ಕಾರಣ 
ಆನೆಗಳನ್ನು ಸೈನ್ಯದಲ್ಲಿಟ್ಟುಕೊಳ್ಳುವುದು ಆರ್ಥಿಕವಾಗಿ ಹೊರೆಯೆಂಬ ಕಾರಣವಿರಬಹುದು. ಅಲ್ಲದೆ ಚಕ್ರವರ್ತಿಗಳಿಗಿಂತ 
ಕೆಳಗಿನ ಸ್ಥಾನವನ್ನು ಹೊಂದಿರುವ ಅರಸರು ಮತ್ತು ಮಂಡಲೇಶ್ವರರು ಆನೆಗಳನ್ನು ಹೊಂದುವುದಕ್ಕೆ ನಿರ್ಬಂಧ 
ಇದ್ದಿರಬಹುದು ಎಂಬ ಸಂಶಯವು ಬರುತದೆ. ಏಕೆಂದರೆ ಸಾಗರ ತಾಲ್ಲೂಕಿನ ಎರಡು ವೀರಗಲ್ಲುಶಾಸನ ಪಠ್ಯಗಳಲ್ಲಿ 
ಹೊಸಗುಂದದ ಕೋಟಿನಾಯಕನು ಹೊಂದಿದ್ದ ಅನೆಗಾಗಿ ಹೊಯಳಿರ ಮೂರನೇ ಬಲ್ಲಾಳನು ದಾಳಿ ಮಾಡಿದ 
ಉಲ್ಲೇಖಗಳಿವೆ". ಆದರೆ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಲು ಮತ್ತಷ್ಟುಪೂರಕ ಆಧಾರಗಳು ಮತ್ತು ಅಧ್ಯಯನದ ಅಗತ್ಯವಿದೆ. 

ಯುದ್ಧರಂಗದಲ್ಲಿ ಆನೆಗಳ ಬಳಕೆ, ಗಜವೈದ್ಯ, ಅವುಗಳಿಗೆ ತೊಡಿಸುತಿದ್ದ ಎವಿಧ ಕವಚಗಳನ್ನು ಕುರಿತು ಅಧ್ಯಾಯ 
ನಾಲ್ಕರಲ್ಲಿ ಯುದ್ದ ಪ್ರಾಣಿಗಳ ವಿವರಣೆಯ ಸಂದರ್ಭದಲ್ಲಿ ವಿಶ್ಲೇಷಿಸಲಾಗಿದೆ. ಹೀಗೆ ಚತುರಂಗ ಬಲದ ಪ್ರಸಾಪವು 
ಅಧ್ಯಯನ ಪ್ರದೇಶದ ಶಾಸನಗಳು ಮತ್ತು ಸಮಕಾಲೀನ ಕೃತಿಗಳಲ್ಲಿ ಬಂದಿರುವುದನ್ನು ಗಮನಿಸಬಹುದಾಗಿದೆ. 
೫.೩ ಸೈನ್ಯಸಂಗ್ರಹ 

ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಸೈನಿಕರನ್ನು ಶಾಸನಗಳಲ್ಲಿ ಆಳು , ಭಟ " ಮತ್ತು ಬಂಟ್‌ 
ಎಂದು ಕರೆಯಲಾಗಿದೆ. ಕಾಲಾಳು “, ಮೇಲಾಳು " ಮತ್ತು ತುಳಿಲಾಳು ಹಾಗೂ ಕಟ್ಟಾಳು ಬ ಎಂಬ ಉಲ್ಲೇಖಗಳು 
ಶಾಸನ'ಗಳಲ್ಲಿ ಸಾಮಾನ್ಯವಾಗಿರುವುದರಿಂದ "ಆಳು' ಎಂಬ ಪದವು ಜನಪ್ರಿಯವಾದುದು ಅಥವಾ 
ಬಳಕೆಯಲ್ಲಿದ್ದಿತೆನ್ನಬಹುದು. "ಆಳು' ಎಂಬುದು ವೇತನಕ್ಕಾಗಿ ದುಡಿಯುವವನು ಎಂಬ ಅರ್ಥ ನೀಡುವುದಲ್ಲದೆ, ಸೂಕ್ತ 
ದೈಹಿಕ ಅರ್ಹತೆ ಹೊಂದಿರುವವನು ಎಂದೂ ಆಗುತ್ತದೆ. ಮಧ್ಯಕಾಲೀನ ರಾಜಕೀಯ ಸನ್ನಿವೇಶದಲ್ಲಿ ಸೈನಿಕ ಅಥವಾ 


೧೭೨ 


ಯೋಧ ವರ್ಗಕ್ಕೆ ಹೆಚ್ಚಿನ ಬೇಡಿಕೆ ಇದ್ದಿತು. ಡಾ. ಎಂ.ಎಂ. ಕಲಬುರ್ಗಿಯವರು “ಕರ್ನಾಟಕದ ಸೈನ್ಯ ವನ್ನು ರಾಜನ 
ಸೈನ್ಯ, ಗ್ರಾಮದ ಕಾಯ್ದಿಟ್ಟ ಸೈನ್ಯ ಮತ್ತು ಗ್ರಾಮದ ಪ್ರಜಾಸಮೂಹವೆಂದು” ಗುರುತಿಸಿದ್ದಾರೆ. ಅನಿವಾರ್ಯ 
ಸಂದರ್ಭದಿಂದಾಗಿ ಸಮಾಜದ ಎಲ್ಲವರ್ಗವು ಯುದ್ದೆದಲ್ಲಿ ಭಾಗವಹಿಸುತಿದ್ದಿತು. ಎಲ್ಲಾ ವರ್ಗದವರನ್ನು ಸೈನ್ಯಕ್ಕೆ 
ಸೇರಿಸಿಕೊಳ್ಳಲಾಗುತಿತ್ತು” 

ಮಧ್ಯಕಾಲೀನ ಸಂದರ್ಭದ ಸೈನ್ಯದ ಸಂಗ್ರಹ ಅಥವಾ ಸಂಘಟನೆಯ ವಿಧಾನವನ್ನಾಧರಿಸಿ ಹೇಳುವುದಾದರೆ, 
ಎರಡು ರೀತಿಯ ಸೈನಿಕವರ್ಗವನ್ನು ಗುರುತಿಸಬಹುದು. ಒಂದು ರಾಜ್ಯದ ಮತ್ತು ಅದರ ಅಧೀನ ವ್ಯಕ್ತಿಗಳಿಂದ 
ನೇಮಕಗೊಂಡ ಸೈನಿಕ ವರ್ಗ, ಮತೊಂದು ಸ್ವಯಂ ಪ್ರೇರಿತ ವೀರರು. ಮೊದಲನೇ ವರ್ಗದವರಿಗೆ ಹೋರಾಟವು 
“ವೃತ್ತಿಮತ್ತು ಕರ್ತವ್ಯ.” ಎರಡನೇ ವರ್ಗಕ್ಕೆ ಹೋರಾಟವು “ಅನಿವಾರ್ಯತೆ ಮತ್ತು ಅಭಿಮಾನ” ಕೈ ಸಂಬಂಧಿಸಿದುದಾಗಿದೆ. 
ವೀರಗಲ್ಲು ಶಾಸನಗಳಲ್ಲಿ ಇಂತಹ ಅಸಂಖ್ಯಾತ ವೀರರು ಉಲ್ಲೇಖಿಸಲ್ಪಟ್ಟದ್ದಾರೆ. 

ಮಧ್ಯಕಾಲೀನದ ಸಂದರ್ಭದಲ್ಲಿ ರಾಜ್ಯವು ಸೈನ್ಯವನ್ನು ಸಂಗ್ರಹಿಸುತಿದ್ದ ವಿಧಾನದ ಬಗ್ಗೆ ಸಾಗರ ತಾಲೂಕಿನ 
ಸೇಣಿಗೆ ಗ್ರಾಮದ ವೀರಗಲ್ಲು ಶಾಸನವೊಂದು ಬೆಳಕು ಚೆಲ್ಲುತ್ತದೆ. ಅದರಲ್ಲಿ“ಕದಂಬರ ಕೀರ್ತಿದೇವನ ಪದಾವಳ 
(ಪಡೆವಳ) ಕಿತ್ತಿಗನೆಂಬಾತನ ಬಂಟ ಪಡೆವಳ ಬಿಲ್ಲಬೊಮ್ಮನ (ಭಂಮ) ಪುತ್ರ ಕುಪ್ಪನೆಂಬಾತನು ಕದಂಬರಲ್ಲಿ ಸಾಮಂತ 
ವೃತ್ತಿಯನ್ನು ಪಡೆದು ಐನೂರು ಆಳುಗಳನ್ನು ಒದಗಿಸಲು ಒಪ್ಪಿಕೊಂಡನು. ಅದಕ್ಕೆ ಪ್ರತಿಯಾಗಿ ಆತನಿಗೆ ಬನವಾಸಿ ಹನ್ನೆರಡು 
ಸಾವಿರದ "ಪೆದ್ದೊರೆ ಗೋಡಿ” ಎಂಬ ಪ್ರದೇಶವನ್ನು ಮನ್ನೆಯವಾಗಿ ನೀಡಲಾಯಿತು” ಎಂಬ ಉಲ್ಲೇಖವಿದೆ. ಇದರಿಂದ 

ಸ್ಪಷ್ಟವಾಗುವ ಅಂಶವೆಂದರೆ ಪ್ರಾದೇಶಿಕವಾಗಿ ಸೈನ್ಯ ಸಂಘಟನೆ ಮಾಡುವ ಸಾಮಂತ ವೃತಿಯು ಮಧ್ಯಕಾಲೀನದಲ್ಲಿ 

ಪ್ರಚಲಿತವಿದ್ಧಿತು. ಸಂಘಟಿಸಿದ ಸೈನ್ಯದ ನಿರ್ವಹಣೆಗಾಗಿ ಒಂದಿಷ್ಟುಹಳ್ಳಿಗಳ ಕಂದಾಯವನ್ನು ಬಿಟ್ಕುಕೊಡಲಾಗುತಿತ್ತು 
ಈ ಸಾಮಂತ ವೃತ್ತಿಯವರನ್ನು ಪಡೆವಳರೆಂದು ಹೆಸರಿಸಲಾಗಿದೆ. ಕೆಲವು ಶಾಸನಗಳಲ್ಲಿ "ಮನ್ನೆಯರು' ಯುದ್ಧದಲ್ಲಿ 
ಭಾಗವಹಿಸಿದರೆಂಬ ಉಲ್ಲೇಖವಿದೆ." ಅವರುಗಳು ಕೂಡಾ ಸೈನ್ಯ ಸಂಗ್ರಹದ ಕಾರ್ಯ ನಿರ್ವಹಿಸುತಿದ್ದ ಸಾಮಂತರೇ 
ಆಗಿರಬೇಕು. 

ವೀರಗಲ್ಲುಶಾಸನಗಳಲ್ಲಿ "ನಾಡಾಳು' ಮತ್ತು "ಮಾಂಡಳೀಕನಾಳು' ಎಂಬ ಸೈನ್ಯಗಳ ಪ್ರಸಾಪವಿದೆ. ಕ್ರಿ.ಶ. 
೧೧೭೩ ರ ವೀರಗಲ್ಲುಶಾಸನವೊಂದರಲ್ಲಿ ಉದ್ದರೆಯ ಎಕ್ಕಲರಸನು ಜಂಬೂರಿನಲ್ಲಿ ಠಾಣಾಂತರವಾಗಿದ್ದಾಗ “ಹಡವಳ 
ಮಾಬಿಂ..ಣ..ಗಾಳೆ ಗೌಡಂ ನಾಡಾಳ ನೆರಹಿಕೊಂಡು ಹರಿದು ಮುತಿದಲ್ಲಿ” ಎಂಬ ಉಲ್ಲೇಖವಿದೆ. ಹಾಗೂ ಕ್ರಿ.ಶ 
೧೧೮೭ರ ಮತೊಂದು ವೀರಗಲ್ಲು ಶಾಸನದಲ್ಲಿ “ಸಮಸ್ತಜಿಡ್ಮಳಿಗೆ ನಾಡು ಓಡಿ ಬಂದು ಸೊರಬವಂಹುಗಲು” ಎಂಬ 
ಉಲ್ಲೇಖವಿದೆ. ಮೊದಲನೆಯದರಲ್ಲಿ ನಾಡಾಳುಗಳ ಪ್ರಸಾಪವಿದೆ, ಎರಡನೆಯದರಲ್ಲಿ "ನಾಡು' ಎಂಬುದನ್ನೆ ಸೈನ್ಯ 
ಎಂಬರ್ಥದಲ್ಲಿ ಪ್ರಸಾಪಿಸಲಾಗಿದೆ. ಇವೆರಡೂ "ನಾಡು' ಎಂಬ ಆಡಳಿತ ಘಟಕದ ಸೈನ್ಯಗಳಾಗಿರಬೇಕು. 


೧೬೭೩ 


ಕ್ರಿ.ಶ. ೧೧೫೭ ರ ವೀರಗಲ್ಲು ಶಾಸನವೊಂದರಲ್ಲಿ “ಶ್ರೀಮನ್‌ಮಹಾಮಂಡಳೇಶ್ವರ ಹಯ್ದೆಯ ಮಲ್ಲಿ ದೇವರಸರ 
ಬೆಸದಿಂದೆ ಯಾ ಸಿಂಗ ಮಂಡಳೀಕನಾಳು” ಎಂಬ ಉಲ್ಲೇಖವಿದೆ. ಮಾಂಡಲೀಕ ಅಥವಾ ಮಂಡಳೀಕ ನಾಡಿನ ಮುಖ್ಯಸ್ಥ 
ಆತನ ಆಳುಗಳು ಎಂದರೆ ಪ್ರಾಯಶಃ ಆತನ ಖಾಸಗಿ ಪಡೆಯಿದ್ದಿರಬೇಕು. ಅಗತ್ಯದ ಸಂದರ್ಭದಲ್ಲಿ ಮಾಂಡಲೀಕರು 
ತಮ್ಮಮಹಾಮಂಡಲೇಶ್ವರರ ಪರವಾಗಿ ಯುದ್ಧಗಳಲ್ಲಿ ಭಾಗವಹಿಸುತ್ತಿದ್ದರು.” 

ಅಂದರೆ ಪ್ರತಿಯೊಬ್ಬ ಅಧೀನ ಅರಸರು ಅಥವಾ ಆಡಳಿತಗಾರರು ಸಾಮಂತರು, ಮನ್ನೆಯರು, ಮಾಂಡಲೀಕರು 
ಮತ್ತು ಮಹಾಮಂಡಲೇಶ್ವರರು ತಮ್ಮ ಮೇಲಿನ ರಾಜರಿಗೆ ಸೈನ್ಯ ಪೂರೈಸುವ ಮೂಲವಾಗಿದ್ದುದು ಸ್ಥಷ್ಠವಾಗುತದೆ. 
ಹೀಗಾಗಿ ಚಕ್ರವರ್ತಿಯು ದಾಳಿಗೆ ಹೊರಟಾಗ ಅಥವಾ ತನ್ನಸ್ಯೆನ್ಯವನ್ನು ಕಳುಹಿಸಿದಾಗ, ಆ ಸೈನ್ಯದಲ್ಲಿ ಆತನ ಅಧೀನರ 
ಪಡೆಗಳು ಇರುತ್ತಿದ್ದವು. ಈ ಹಿನ್ನಲೆಯಲ್ಲಿ ಈ ಸೈನ್ಯಗಳ ನಡುವೆ ಹೊಂದಾಣಿಕೆಯ ಕೊರತೆಯಿರುತಿತ್ತು ಹಾಗೂ 
ಆಯುಧಗಳ ಬಳಕೆ, ಉಡುಪು, ಯುದ್ದದ ವಿಧಾನ ಮತ್ತು ಸೈನಿಕ ಶಿಸ್ತು ಇವುಗಳಲ್ಲಿ ಏಕರೂಪತೆಯನ್ನು ನಿರೀಕ್ಷಿಸುವುದು 
ಅಸಾಧ್ಯವಾದುದಾಗಿದ್ದಿತು. ಸೈನಿಕನು ತನ್ನನ್ನು ಸಲಹುವ ಅಂದರೆ ವೇತನ ನೀಡುವ ತನ್ನಒಡೆಯನಿಗೆ ನಿಷ್ಠನಾಗಿರುತಿದ್ದನು. 
ರಾಜ್ಯಕ್ಕೆ ಆತನ ಮೊದಲ ನಿಷ್ಟೆ ಲಭಿಸುತಿರಲಿಲ್ಲ. ಇದು ಯುದ್ದದ ಫಲಿತಾಂಶದ ಮೇಲೆ ಪ್ರತಿಕೂಲ ಪರಿಣಾಮವನ್ನು 
ಬೀರುತಿತ್ತು 

ಸ್ಥಯಂ ಪ್ರೇರಿತ ವೀರರು ಯಾವುದೇ ನಿಯಮಿತ ಸೇನೆಯಲ್ಲಿ ನೇಮಕಗೊಂಡವರಲ್ಲ. ಅನಿವಾರ್ಯ 
ಸಂದರ್ಭದಲ್ಲಿ ಹೋರಾಟಕ್ಕಿಳಿಯುತಿದ್ದರು. ತುರುಗೋಳ್‌, ಪೆಣ್ಣುಯ್ಯಲ್‌ ಹಾಗೂ ಊರಳಿವುಗಳೆಂತಹ ತತ್‌ಕ್ಷಣದ 
ದಾಳಿಯ ಪ್ರಸಂಗಗಳಲ್ಲಿ ಅವರ ಪಾತ್ರವು ಗಮನಾರ್ಹವಾದುದು. ಇಂತಹ ವೀರರು ಬೇರೆ ಬೇರೆ ವೃತ್ತಿಯನ್ನು 
ಅನುಸರಿಸುತಿದ್ದರು. ಕ್ರಿ.ಶ. ೧೧೮೦ ರಲ್ಲಿ ಜಂಬೂರ ಅಗ್ರಹಾರಕ್ಕೆ ಸೇರಿದ ಹಳ್ಳಿಯೊಂದಕ್ಕೆ ಪಾಂಡ್ಯ ದೇವರಸನುನುಗ್ಗಿ 
ತುರುಗಳನ್ನು ಅಪಹರಿಸಿದಾಗ ಕರಿಮಾಜಅಲೀಲೋಜನ ಲೊಪಳೋಜನೆಂಬಾತನು “ಇ (ಅ) ವಸರವಂ 
ಕೇಳಿಹಲಾಹದೆಂದು” ತುರುರಕ್ಷಣೆಗೆ ಧಾವಿಸಿದನು.್‌ ಕ್ರಿ.ಶ. ೧೧೮೭ ರಲ್ಲಿ ಉದ್ದರೆಯ ಎಆಹರಸನು ಸೊರಬದ 
ಮೇಲೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸಿದಾಗ ಇಬ್ಬರು ಗಾವುಂಡರು “ಪರೋಪಕಾರಾರ್ತಮಿದಂ ಶರೀರವೆಂದು” 
ಹೋರಾಡಿ ತುರು ರಕ್ಷಿಸಿ ಸುರಲೋಕ ಪ್ರಾಪರಾದರು.” ಕ್ರಿ.ಶ. ೧೨೩೭ ರಲ್ಲಿಗುತ್ತಿಯ ಸೋವಿದೇವನು ಕುಪಟೂರ 
ಅಗ್ರಹಾರದ ಮೇಲೆ ದಾಳಿ ಮಾಡಿದಾಗ ಇಬ್ಬರು ಗ್ರಾಮಸ್ಥರು “ನಮಗಿದವಸರಮೆಂದು” ತುರು ರಕ್ಷಿಸಿ ಸುರಲೋಕ 
ಪ್ರಾಪರಾದರು. ಇಂತಹ ಉಲ್ಲೇಖಗಳಿರುವ ವೀರಗಲ್ಲು ಶಾಸನಗಳು ಅಧಿಕ ಸಂಖ್ಯೆಯಲ್ಲಿವೆ. ಇದನ್ನೇ ಡಾ. ಎಂ.ಎಂ. 


ಕಲಬುರ್ಗಿಯವರು “ಗ್ರಾಮದ ಪ್ರಜಾಸಮೂಹ” ಎಂಬ ವಿಧವನ್ನಾಗಿ ಗುರುತಿಸಿರುವುದು. 


೧೭೪ 


ಜ.೪. ಅಧಿಕಾರಿ ವರ್ಗ 

ಸೈನ್ಯದ ಸೂಕ ನಿರ್ವಹಣೆಗೆ ವಿವಿಧ ಅಧಿಕಾರಿಗಳು ಅಗತ್ಯ. ಮಧ್ಯಕಾಲೀನ ಕರ್ನಾಟಕದ ಶಾಸನಗಳು 
ಸೈನ್ಯಾಡಳಿತದಲ್ಲಿವಿವಿಧ ಅಧಿಕಾರಿ ವರ್ಗವಿದ್ದುದನ್ನು ಉಲ್ಲೇಖಿಸುತವೆ. ನಾಗರಿಕ ಆಡಳಿತ ಮತ್ತುಸೈೆನ್ಯಾಡಳಿತಕ್ಕೆ ಪ್ರತ್ಯೇಕ 
ಅಧಿಕಾರಿವರ್ಗವಿರುತಿರಲಿಲ್ಲ ಓರ್ವ ಅಧಿಕಾರಿಯು ನಾಗರಿಕ ಆಡಳಿತ ಮತ್ತುಸೈನ್ಯಾಡಳಿತ ಎರಡು ವಿಭಾಗಳಲ್ಲಿ ಕಾರ್ಯ 
ನಿರ್ವಹಿಸಬೇಕಾಗಿತ್ತು ಶಾಸನಗಳಲ್ಲಿ ಸೈನ್ಯಾಡಳಿತಕ್ಕೆ ಸಂಬಂಧಿಸಿದ ಹಲವು ಅಧಿಕಾರಿಗಳ ಹುದ್ದೆಗಳನ್ನು ನೋಡಬಹುದು. 
ಅವುಗಳೆಂದರೆ, ಮಹಾಪ್ರಚಂಡ ದಂಡನಾಯಕ", ಮಹಾ ಪ್ರಬಲ ದಂಡನಾಯಕ, ಪ್ರಚಂಡ ದಂಡನಾಯಕ”, 
ಹಿರಿಯ ದಂಡನಾಯಕ್‌*, ಸಮಸ್ತಸೇನಾಪತಿ*, ಸೇನಾಧಿಪತಿ”, ದಂಡನಾಯಕ್‌", ದಣ್ಣಾಯಕ ", ದಳವಾಯಿ", 
ಕರಿತುರಗಪಟ್ಟಸಾಹಣಿ ", ಪಡೆವಳ ಅಥವಾ ಹಡೆವಳೆ ", ಹೆಗ್ಗಡೆ" ಮತ್ತು ನಾಯಕ" ಎಂಬ ಹುದ್ದೆಗಳು. 

ಪಡೆವಳ, ಹೆಗ್ಗಡೆ ಮತ್ತು ನಾಯಕ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದವುಗಳು ಸೈನ್ಯದಲ್ಲಿ ಉನ್ನತ ದರ್ಜೆಯ 
ಹುದ್ದೆಗಳಾಗಿದ್ದವು. ಸಮಸ್ತ ಸೇನಾಪತಿಯು ಸೈನ್ಯದ ಉನ್ನತ ಅಧಿಕಾರಿ ಎನ್ನಲಾಗಿದೆ." ನಂತರದಲ್ಲಿ ಮಹಾಪ್ರಚಂಡ 
ದಂಡನಾಯಕ ಮತ್ತು ಪ್ರಚಂಡದಂಡನಾಯಕರು. ಅವರ ನಂತರ ಹಿರಿಯ ದಂಡನಾಯಕರು, ಇವರ ಅಧೀನದಲ್ಲಿ 
ದಂಡನಾಯಕ, ದಣ್ಣಾಯಕ ಹಾಗೂ ದಳವಾಯಿಗಳು ಕಾರ್ಯನಿರ್ವಹಿಸುತಿದ್ದರು. ಹಿರಿಯ ದಂಡನಾಯಕರ 
ಆದೇಶವನ್ನು ದಂಡನಾಯಕರು ಪಾಲಿಸುತಿದ್ದುದನ್ನು ಶಾಸನವೊಂದು ಉಲ್ಲೇಖಿಸಿದೆ.” 

ಕೆಲವು ದಂಡನಾಯಕರು ಮಹಾಸಾಮಂತಾಧಿಪತಿ ಎಂಬ ಸ್ಥಾನಮಾನವನ್ನು ಹೊಂದಿದ್ದು, ಅವರಿಗೆ 
“ಪಂಚಮಹಾಶಬ್ದ' ಗೌರವವನ್ನು ನೀಡಲಾಗಿತ್ತು" ಹಲವು ದಂಡನಾಯಕರು ಸೈನ್ಯಕ್ಕೆ ಸಂಬಂಧಿಸಿದಂತೆ ಒಂದಕ್ಕಿಂತ 
ಹೆಚ್ಚಿನ ಹುದ್ದೆಗಳನ್ನು ಹೊಂದಿದ್ದರು. ಮಲ್ಲದೇವರಸ, ಮಲ್ಲಿದೇವರಸ, ಕೇಸಿಮಯ್ಯ, ಬೋಗಯ್ಯ ಮೊದಲಾದವರು 
ಸೇನಾಧಿಪತಿ ಮತ್ತುದಂಡನಾಯಕರಾಗಿದ್ದರೆಂದು ಶಾಸನಗಳಲ್ಲಿ, ಉಲ್ಲೇಖಿಸಲಾಗಿದೆ...” “ಕರಿತುರಗಪಟ್ಟಸಾಹಣಿ” ಎಂಬ 
ಹುದ್ದೆಯು ಸೈನ್ಯದ ಆನೆ ಮತ್ತು ಕುದುರೆಗಳ ನಿರ್ವಹಣೆಗೆ ಸಂಬಂಧಿಸಿದ್ದಾಗಿದೆ. ಈ ಹುದ್ದೆಯು ಕಲ್ಯಾಣಿ ಚಾಲುಕ್ಕರಿಗೆ 
ಸಂಬಂಧಿತ ಶಾಸನದಲ್ಲಿ ಪ್ರಸಾಪಿತವಾಗಿದೆ. ಇದನ್ನು ದಂಡನಾಯಕರೇ ಅಲಂಕರಿಸಿದ್ದರು.” "ದಳವಾಯಿ' ಎಂಬ 
ಅಧಿಕಾರಿ ಹುದ್ದೆಯ ಉಲ್ಲೇಖವು ಈ ಪ್ರದೇಶದಲ್ಲಿ ಹೊಯಳ ಮತ್ತು ಯಾದವರ ದಾಳಿಯ ಸಂದರ್ಭದಲ್ಲಿ ಕಂಡು 
ಬರುತದೆ.” ಈತನು ದಂಡನಾಯಕನ ಅಧೀನ ಅಧಿಕಾರಿಯಾಗಿರಬೇಕೆಂದು ಅಭಿಪ್ರಾಯಿಸಲಾಗಿದೆ. 

ಸೈನ್ಯದಲ್ಲಿನ ಉನ್ನತ ಹುದ್ದೆಗಳಾದ ಮಹಾಸೇನಾಧಿಪತಿ ಹಾಗೂ ಇತರ ಹುದ್ದೆಗಳನ್ನು ಅಲಂಕರಿಸುವವರಿಗೆ 
ಇರಬೇಕಾದ ಅರ್ಹತೆಗಳನ್ನು ಮಾನಸೋಲ್ಲಾಸವು ಹೀಗೆ ಹೇಳಿದೆ“ ಒಳ್ಳೆಯ ಕುಲದಲ್ಲಿ ಹುಟ್ಟಿದವನೂ, ಶೀಲವಂತನೂ, 
ಧೀರನೂ, ನಾಲ್ವಾರು ಭಾಷೆಗಳಲ್ಲಿ ಪರಿಣಿತನೂ, ಆನೆ-ಕುದುರೆಗಳ ಆರೋಹಣೆಯಲ್ಲಿ ದಕ್ಷನೂ, ಶಸ್ತ್ರ ಮತ್ತು 
ಶಾಸ್ಫವಿದ್ಯಾಪಾರಂಗತನೂ, ಶಕುನ - ನಿಮಿತ್ತ ಮತ್ತು ಚಿಕಿತ್ಸೆಯಲ್ಲಿ ಜ್ಞಾನವುಳ್ಳವನೂ, ವಾಹನ ಬೇಧ ವಿಧಾನಗಳನ್ನು 


೧೭೫ 


ಅರಿತಿರುವವನೂ, ಬಲಾ-ಬಲ ವಿಶೇಷಗಳನ್ನು ತಿಳಿದವನೂ, ದಾನಿಯೂ, ಪ್ರಿಯಭಾಷಿಯೂ, 
ಮನೋದಾರ್ಡ್ಯವುಳ್ಳವನೂ, ಬುದ್ದಿವಂತನೂ, ದೃಢಸಂಕಲ್ಲನೂ, ಶೂರನೂ ಹಾಗೂ ಸೈನಿಕರ ಶೀಲಾದಿ ವಿಶೇಷಗಳನ್ನು 
ತಿಳಿದುಕೊಂಡಿರುವವನೂ ಆಗಿರಬೇಕು.” ಇದರಲ್ಲಿ ಸೇನಾಪತಿಯು "ಕ್ಷತ್ರಿಯ'ನಾಗಿರಬೇಕೆಂಬ ಅಂಶವನ್ನು 
ಉಲ್ಲೇಖಿಸಿರುವುದಿಲ್ಲ, 

ಸೈನ್ಯದ ಅಧಿಕಾರಿಗಳೇ "ಸಂಧಿ ವಿಗ್ರಹಿ' ಹುದ್ದೆಯನ್ನು ಹೊಂದಿದ್ದರು. ಈ ಹುದ್ದೆಯು ವಿದೇಶಾಂಗ ವ್ಯವಹಾರಕ್ಕೆ 
ಸಂಬಂಧಿಸಿದ್ದಾಗಿದೆ. ಯುದ್ಧವಿರುವಾಗ, ಇಲ್ಲದಿರುವಾಗ ಎರಡು ಸಂದರ್ಭದಲ್ಲಿಯೂ ಪ್ರಧಾನವಾದುದು. ಸಂಧಿ 
ವಿಗ್ರಹಿಯೂ “ಪ್ರಗಲ್ಪನೂ, ಬುದ್ದಿವಂತನೂ, ದಕ್ಷನೂ, ಸರ್ವ ಭಾಷಾ ವಿಶಾರದನೂ, ಸಂಧಾನ.- ವಿರೋಧಗಳನ್ನು 
ಅರಿತವನೂ, ಲಿಪಿಜ್ಞ ಮತ್ತು ಎಲ್ಲಾಭಾಷೆಗಳ ಅಕ್ಷರಜ್ಞಾನವುಳ್ಳವನೂ ಆಗಿರಬೇಕು. ಸಾಮಂತರು, ಮಾಂಡಲೀಕರನ್ನು 
ವಿಶೇಷವಾಗಿ ಮಾನ್ಯರಾದವರನ್ನು ಕರೆತರುವಲ್ಲಿ ಕಳುಹಿಸುವಲ್ಲಿ, ಇರಿಸಿಕೊಳ್ಳುವಲ್ಲಿಸಾಕಷ್ಟುಪರಿಣಿತನೂ ಆಗಿರಬೇಕು. 
ಸಂಧಿವಿಗ್ರಹಿ ಮೊದಲಾದ ಆರು ಗುಣಗಳನ್ನುಳ್ಳವನು, ದೇಶ-ಕಾಲ-ವಿಭಾಗ-ಆಯವ್ಯಯ, ಲೋಕವ್ಯವಹಾರ ಹಾಗೂ 
ಆಡಳಿತದ ತಿಳುವಳಿಕೆಯುಳ್ಳವನಾಗಿರಬೇಕು. ಅಲ್ಲದೆ ರಹಸ್ಯ ಕಾಪಾಡಿಕೊಳ್ಳ ಬಲ್ಲವನು, ನಿಷ್ಠಾವಂತನು, ಕೃತ್ಯಾ-ಕೃತ್ಯಗಳ 
ವಿವೇಕವುಳ್ಳವನು ಹಾಗೂ ಕಾರ್ಯ ವಿಶಾರದನಾಗಿರಬೇಕು” ಎಂದು ಮಾನಸೋಲ್ಲಾಸವು ಸಂಧಿವಿಗ್ರಹಿ ಹುದ್ದೆಯ ಅರ್ಹತೆ 
ಮತ್ತು ಕರ್ತವ್ಯಗಳನ್ನು ಹೇಳಿದೆ. 5 ಸಂಧಿವಿಗ್ರಹಿ ಹುದ್ದೆಯಲ್ಲಿ ಸಂಧಿ ವಿಗ್ರಹಿ ಮತ್ತು ಕನ್ನಡ ಸಂಧಿ ವಿಗ್ರಹಿ ಎಂಬ 
ಎರಡು ವಿಧಗಳು ಹಾಗೂ ಪ್ರತಿಯೊಂದರಲ್ಲೂ ಎರಡು ದರ್ಜೆಗಳು ಕಂಡು ಬರುತ್ತವೆ. “ಕನ್ನಡ ಸಂಧಿ ವಿಗ್ರಹಿ” 
ಎಂಬುದನ್ನು "ಪ್ರಾಚೀನ ಕರ್ನಾಟಕದ ಆಡಳಿತ ಪದಕೋಶ' ದಲ್ಲಿ ಸಂಕ್ಷಿಪವಾಗಿ ಚರ್ಚಿಸಲಾಗಿದೆ.” ಇದನ್ನು "ಕನ್ನಡ 
ದೇಶದಲ್ಲಿವಿದೇಶಾಂಗ ಸಚಿವನಾಗಿ ಕಾರ್ಯ ನಿರ್ವಹಿಸುತಿದ್ದವನು' (Minister for War and Peace in the Kannada 
Country) ಎಂದು ಅರ್ಥೈಸಲಾಗಿದೆ. 

ಇಡೀ ಸಾಮ್ರಾಜ್ಯದಲ್ಲಿ ಕನ್ನಡ ಅರಸರಿದ್ದಾಗ ಕನ್ನಡ ದೇಶಕ್ಕಾಗಿ ಪ್ರತ್ಯೇಕ ಅಧಿಕಾರಿ ಎಂದರೆ ಏನೆಂಬುದು 
ಸ್ಪಷ್ಠವಾಗಿರುವುದಿಲ್ಲಎಂದು ಸಂಪಾದಕರು ಅಭಿಪ್ರಾಯಿಸಿದ್ದಾರೆ. ಅಧ್ಯಯನ ಪ್ರದೇಶದಲ್ಲಿ ಹುದ್ದೆಯ ಉಲ್ಲೇಖ ಕಂಡು 
ಬರುವ ಎರಡು ಶಾಸನಗಳು ಕಲ್ಯಾಣಿ ಚಾಲುಕ್ಕರಿಗೆ ಸಂಬಂಧಿಸಿದವುಗಳು.””“ ಈ ಹುದ್ದೆಯು ಕನ್ನಡೇತರ ರಾಜ್ಯಕ್ಕೆ ಅಥವಾ 
ರಾಜವಂಶಕ್ಕೆ ಸಂಬಂಧಿಸಿದಂತೆ ಪ್ರಸಾಪಿತವಾಗಿದ್ದರೆ ಮೇಲಿನ ಅರ್ಥವನ್ನು ಒಪ್ಪಿಕೊಳ್ಳಬಹುದಾಗಿತ್ತು ಈ ಹುದ್ದೆಗೆ 
ಸಂಬಂಧಿಸಿದಂತೆ ಇನ್ನೊಂದು ವಿವರಣೆಯು ಹೀಗಿದೆ “ಸಂಧಿ ವಿಗ್ರಹಿಯು ಶಾಸನಗಳ ಲೇಖಕನೂ ಆಗಿರುತಿದ್ದನು. 
ಹೀಗಾಗಿ ಕನ್ನಡ ಸಂಧಿ ವಿಗ್ರಹಿ ಎಂಬ ಪದವನ್ನು ಕನ್ನಡ ಶಾಸನಗಳನ್ನುಬರೆಯುವ ಸಂಧಿ ವಿಗ್ರಹಿ ಎಂದು ಭಾವಿಸಬಹುದು.” 
ಸಂಧಿ ವಿಗ್ರಹಿಗಳು ಶಾಸನ ರಚಿಸುತ್ತಿದ್ದರೆಂಬುದಕ್ಕೆ ಶಾಸನದಲ್ಲಿ ಉಲ್ಲೇಖವಿದೆ. ಆದರೆ ದಂಡನಾಯಕರು ಈ ಕಾರ್ಯ 


ನಿರ್ವಹಿಸುತಿದ್ದರು ಎಂಬುದಕ್ಕೆ ಶಾಸನ ಉಲ್ಲೇಖಗಳಿಲ್ಲ, ಹಿರಿಯ ಸಂಧಿ ವಿಗ್ರಹಿ ಎಂಬ ಹುದ್ದೆಯು ಇದ್ದುದರಿಂದ ಆತನ 


೧೭೬ 


ಅಧೀನದಲ್ಲಿ ಹಲವು ಸಂಧಿ ವಿಗ್ರಹಿಗಳಿದ್ದಿರಬೇಕು. ಉದಯಾದಿತ್ಯ ದಂಡನಾಯಕನು ಹಿರಿಯ ಸಂಧಿ 
ವಿಗ್ರಹಿಯಾಗಿದ್ದನು.””್‌ ದಂಡನಾಯಕ ಬಮ್ಮರಸನು ಹಿರಿಯ ಕನ್ನಡ ಸಂಧಿ ವಗ್ರಹಿಯಾಗಿದ್ದನು. ದಂಡನಾಯಕ 
ಬೋಗಯ್ಯನು ಕನ್ನಡ ಸಂಧಿ ವಿಗ್ರಹಿಯಾಗಿದ್ದನು.5 

ನಾಡಿನ ದಂಡನಾಯಕನ ಹುದ್ದೆಯು ಕೆಲವೊಮ್ಮೆ ವಂಶಪಾರಂಪರ್ಯವಾಗಿದ್ದಿತು. ಜಿಡ್ಮುಳಿಗೆ ನಾಡಿನ ಎಕ್ಕಲರಸನ 
ದಂಡನಾಯಕ ಸಿಂಗಣ, ಆತನ ಮಗ ಬೊಪ್ಪದೇವ, ಆತನ ಮಗ ಸೋಮ ಹಾಗೂ ಸೋಮನ ಮಗ ಮಹಾದೇವ 
ಇವರೆಲ್ಲರೂ ದಂಡನಾಯಕರಾಗಿ ಕಾರ್ಯ ನಿರ್ವಹಿಸಿದ್ದರು. ಇಂತಹ ನಿದರ್ಶನವು ಕಲ್ಯಾಣಿ ಚಾಲುಕ್ಯರ 
ಶಾಸನವೊಂದರಲ್ಲಿಯೂ ಕಂಡುಬರುತದೆ. ಮಹಾ ಸಾಮಂತಾಧಿಪತಿ, ಮಹಾ ಪ್ರಧಾನ, ದಂಡನಾಯಕ, ಮನೆವೆರ್ಗಡೆ 
ಗುಂಡಮರಸನ ವಂಶದಲ್ಲಿ ಹಿರಿಯವನಾದ ಜೆಕ್ಕಮರಸನು ಮಹಾಸಾಮಂತಾಧಿಪತಿ, ಮಹಾ ಪ್ರಚಂಡ ದಂಡ 
ನಾಯಕನಾಗಿದ್ದನು." 

ಅಧ್ಯಯನ ವ್ಯಾಪಿಯ ಪ್ರದೇಶದಲ್ಲಿ ಚಕ್ರವರ್ತಿಗಳ ದಂಡನಾಯಕರು ಮಂಡಲ ಮತ್ತು ನಾಡುಗಳ 
ಮೇಲುಸುವಾರಿಯನ್ನು ನೋಡಿಕೊಳ್ಳುತಿದ್ದರು. ಅದನ್ನು "ಮೇಲಾಳಿಕೆ' ಎಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 
ದಂಡನಾಯಕ ಎಂಬುದು ಮಿಲಿಟರಿಗೆ ಸಂಬಂಧಿಸಿದ ಹುದ್ದೆಯಾದರೂ ಅವರಿಗೆ ಆಡಳಿತ ನಿರ್ವಹಣೆಯನ್ನು 
ವಹಿಸಲಾಗಿದೆ. ಅಂದಿನ ದಿನಗಳಲ್ಲಿ ನಾಗರಿಕ ಮತ್ತು ಮಿಲಿಟರಿ ಆಡಳಿತವೆಂದು ಸ್ಪಷ್ಠವಾಗಿ ಪ್ರತ್ಯೇಕಿಸದಿರುವುದರಿಂದ 
ಹಾಗೂ ಬಲದಿಂದಲೇ ಮಹಾಮಂಡಲೇಶ್ವರರು, ಮಾಂಡಲೀಕರು ಮೊದಲಾದವರನ್ನು ಹತೋಟಿಯಲ್ಲಿಡ 
ಬೇಕಾದುದರಿಂದ, ದಂಡನಾಯಕರಿಗೆ ದಾಳಿಯೊಂದಿಗೆ ಅಧಿಕಾರ ಸ್ಥಿರೀಕರಣೆಯ ಜವಾಬ್ದಾರಿಯನ್ನು ವಹಿಸುತಿದ್ದಿರಬೇಕು. 
ಚಾಮುಂಡರಾಯರಸ"", ಬಾಚಿಮಯ್ಯ"”, ಉದಯಾದಿತ್ಯ"*, ಬರ್ಮದೇವರಸ “", ಅನಂತ ಪಾಳ್‌, 
ಕೇಶವದೇವ"್‌, ಬ್ಯಾಳಿಕೆ ಕೇಸಿಮಯ್ಯ”, ಮಾಯಿದೇವ"”” , ಹೊನ್ನ ಬೊಮ್ಮಸೆಟ್ಟಿ*” ಮೊದಲಾದವರು ಬನವಾಸಿ 
ನಾಡಿನ ಮೇಲುಸವಾರಿ ವಹಿಸಿದ್ದರು. ಇವರಿಗೆ ಮಹಾ ಮಂಡಲೇಶ್ವರರ ಸ್ಥಾನಮಾನಗಳನ್ನುನೀಡಲಾಗಿದ್ದಿತು. ಬಂದಳಿಕೆಯ 
ಸೋವಿದೇವನ ದೆಂಡನಾಯಕನಾಗಿದ್ದೆ ನಾಕರಸನು ಮುಚುಂಡಿ ಗ್ರಾಮದ ಆಳ್ವಿಕೆ ನಡೆಸುತಿದ್ದನು.”” 
ಮಹಾಮಂಡಳೇಶ್ವರ ಕಾವದೇವನ ದಂಡನಾಯಕ ಬೀರಯ್ಯನು “ಎಡೆನಾಡು ಎಪ್ಪತ್ತರ” ಆಡಳಿತವನ್ನು 
ನಿರ್ವಹಿಸುತಿದ್ದನು.”” ಅಂದರೆ ಚಕ್ರವರ್ತಿಗಳು ತಮ್ಮದಂಡನಾಯಕರಿಗೆ ಮಂಡಲಗಳೆ ಜವಾಬ್ದಾರಿಯನ್ನುವಹಿಸಿದಂತೆ, 
ಮಹಾಮಂಡಲೇಶ್ವರರು, ಮಾಂಡಲೀಕರು ತಮ್ಮ ದಂಡನಾಯಕರಿಗೆ ನಾಡು ಮತ್ತು ಗ್ರಾಮಗಳ ಜವಾಬ್ದಾರಿಯನ್ನು 
ವಹಿಸುತಿದ್ದರು. ಇದು ಮಧ್ಯಕಾಲೀನ ಕರ್ನಾಟಕದ “ಅಧಿಕಾರ ರಚನೆ” ಯ ಸ್ವರೂಪವನ್ನು ತೋರಿಸುತ್ತದೆ. 

ಚರ್ಕವರ್ತಿಗಳ ದಂಡನಾಯಕರಿಗೆ ಕೆಲವು ತೆರಿಗೆಗಳ ವಸೂಲಿ ಕಾರ್ಯವನ್ನು ವಹಿಸಲಾಗಿತ್ತು ಈ ತೆರಿಗೆಗಳ 
ವಸೂಲಿಯನ್ನು ಅವರಿಗೆ ವೇತನ ರೂಪವಾಗಿ ವಹಿಸಲಾಗಿದ್ದಿತೆ? ಇಲ್ಲವೇ ಚಕ್ರವರ್ತಿಗಳಿಗೆ ಸಲ್ಲಬೇಕಾದ ತೆರಿಗೆಗಳನ್ನು 


೧೭೭ 


ವಸೂಲಿಮಾಡಿ ಕಳುಹಿಸಿ ಕೊಡುವ ಕಾರ್ಯವನ್ನು ಅವರು ನಿರ್ವಹಿಸುತಿದ್ದರೆ? ಎಂಬುದು ಸಷ್ಟವಾಗಿಲ್ಲ. ದಂಡನಾಯಕ 
ಉದಯಾದಿತ್ಯನು ಬನವಾಸಿ ೧೨೦೦೦, ಸಾಂತಳಿಗೆ ಸಾವಿರ ಮತ್ತು ಹದಿನೆಂಟು ಭತ್ತಗ್ರಾಮಗಳೆ "ವಡ್ಡರಾವುಳ' ಸುಂಕವನ್ನು 
ಸಂಗ್ರಹಿಸುತಿದ್ದನು.”” ದಂಡನಾಯಕೆ ಗುಂಡಮರಸನು ಬನವಾಸಿ ನಾಡಿನ ಕಂಪಣ ಮತ್ತುಅಗ್ರಹಾರಗಳ ವಡ್ಡರಾವುಳೆ, 
ಹೆರ್ಜುಂಕ ಮತ್ತು ಎರಡುಂಬಿಲ್ಕೊಡೆಯನ್ನು ವಸೂಲಿ ಮಾಡುತಿದ್ದನು.”* ಆನಂತ ಪಾಲ ದಂಡ ನಾಯಕನು ಬೆಳ್ವ್ಳಲ 
ಮುನ್ನೂರು, ವುಲಿಗೆರೆ ಮುನ್ನೂರು ಹಾಗೂ ಬನವಾಸಿ ೧೨೦೦೦ ಪ್ರದೇಶಗಳ ವಡ್ಡರಾವುಳೆ, ಪೆರ್ಜುಂಕ”*" ಹಾಗೂ 
ಏಳೂವರೆ ಲಕ್ಷ ಪನ್ನಾಯವನ್ನು” ಸಂಗ್ರ ಹಿಸುತ್ತಿದ್ದನು. ದಂಡನಾಯಕ ಮಾಯಿದೇವನನ್ನು "ಸುಂಕದ 
ಮಾಯಿದೇವ' ನೆಂದು” ಹಾಗೂ ವಡ್ಡರಾವುಳ ಮತ್ತು ಹೆರ್ಜುಂಕಗಳೆ ಹೆರ್ಗಡೆ ದಂಡನಾಯಕನೆಂದೂ" ಶಾಸನಗಳಲ್ಲಿ 
ಉಲ್ಲೇಖಿಸಲಾಗಿದೆ. “ಶ್ರೀಮನ್‌ ಮಹಾ ದಂಡನಾಯಕ ಬಾಚಿಮಯ್ಯ ನೊಣಂಬವಾಡಿ ಬನವಾಸಿ ಹಾನುಂಗಲ 
ಸುಂಕಮಂ ಸಮಸನಾಡ ಬೀರವಣಂ ಸುಖದಿಂದಾಳುತಮಿರೆ” ಎಂಬ ಶಾಸನ ಉಲ್ಲೇಖದಿಂದ” ಸುಂಕಮತ್ತು ಬೀರವಣ 
ಎಂಬ ತೆರಿಗೆಗಳನ್ನು ಬಾಚಿಮಯ್ಯನು ವಸೂಲಿ ಮಾಡುತ್ತಿದ್ದುದು ಸಷ್ಟವಾಗುತದೆ. ಇದಕ್ಕಾಗಿ ಬೀರವಣದ ಪೆರ್ಗಡೆ 
ಚಾಕಿಮಯ್ಯನೆಂಬಾತನು ಇದ್ದುದನ್ನು ಅದೇ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 

"ವಡ್ಗಾರಾವುಳ್‌ ಎಂಬುದನ್ನು ವ್ಯಾಪಾರ ಸಾಮಗ್ರಿಗಳ ಮೇಲಿನ ತೆರಿಗೆಯೆಂದು ಡಾ. ಎಂ. ಚಿದಾನಂದ 
ಮೂರ್ತಿಯವರು ಅಭಿಪ್ರಾಯಿಸಿದ್ದಾರೆ.” ಆದರೆ ಡಾ. ಕೆ.ವಿ. ರಮೇಶ್‌ರವರು ಇದನ್ನು "ರಾಜಕುಲದವರ, ಹಿರಿಯ 
ಅಧಿಕಾರಿಗಳ ಜೀವಿತಕ್ಕಾಗಿ ಹಾಕುತಿದ್ದ ತೆರಿಗೆ' ಯೆಂದು ಅಭಿಪ್ರಾಯ ಪಟ್ಟಿದ್ದಾರೆ.” ಜಿ.ಆರ್‌. ಕುಪ್ಪಸ್ವಾಮಿಯವರು 
ವಡ್ಡಾರಾವುಳವು ಶ್ರೇಷ್ಠ ದರ್ಜೆಯ ವಸುವಿನ ಮೇಲಿನ ತೆರಿಗೆ, ಸಾಮಾನ್ಯವಾಗಿ ಹತ್ತಿ ಅಡಿಕೆ ಮತ್ತು ಧಾನ್ಯದ ಮೇಲೆ 
ವಿಧಿಸಲಾಗುತಿತ್ತು ಎಂದು ಹೇಳಿದ್ದಾರೆ.” "ಪೆರ್ಜುಂಕ ಅಥವಾ ಹೆರ್ಜುಂಕ' ಎಂದರೆ ಪೇಜು ಅಥವಾ ಹೇರಿನ 
ಮೇಲೆ ಹಾಕುತಿದ್ದಸುಂಕ ಎನ್ನಲಾಗಿದೆ.” "ಬಿಲ್ಕೊಡೆ' ಎಂಬುದು ಎರಡು ತೆರಿಗೆಗಳನ್ನು ಸೂಚಿಸುತದೆ. ಶಾಸನಗಳಲ್ಲಿ 
ಎರಡುಂ ಬಿಲ್ಕೊಡೆ ಎಂದು ಹೇಳಲಾಗಿದೆ." ಇದು ವಸುಗಳ ಆಮದು - ರಫುವಿನ ಮೇಲೆ ಅಥವಾ ವಸುಗಳು 
ಮಾರಾಟಕ್ಕಾಗಿ ನಗರ ಪ್ರವೇಶಿಸುವಾಗ ಮತ್ತುನಗರದಿಂದ ಹೊರಗೆ ಕಳುಹಿಸುವಾಗ ವಿಧಿಸಲಾಗುತಿತ್ತು”* "ಪನ್ನಾಯ' 
ಎಂಬುದು ವ್ಯಾಪಾರದ ಸಾಮಗ್ರಿಗಳ ಮೇಲೆ ತೆರಿಗೆ ಅಥವಾ ವೀಳ್ಯದೆಲೆ ಮೇಲಿನ ತೆರಿಗೆ.” ಇದರಿಂದ ಸ್ಪಷ್ಟವಾಗುವ 
ಅಂಶವೆಂದರೆ ಈ ದಂಡನಾಯಕರುಗಳು ಮುಖ್ಯವಾಗಿ ವ್ಯಾಪಾರ - ವಾಣಿಜ್ಯ ಕ್ಷೇತ್ರಗಳಿಗೆ ಸರಿಬಂಧಿಸಿದ ಪ್ರಮುಖ 
ತೆರಿಗೆಗಳನ್ನು ಸಂಗ್ರಹಿಸುತ್ತಿದ್ದರು. ಬಹುಶಃ ಇಂತಹ ತೆರಿಗೆಗಳು ಮಾತ್ರ ಚಕ್ರವರ್ತಿಗಳಿಗೆ ಸಲ್ಲತಕ್ಕವುಗಳಾಗಿರಬೇಕು. 
"ಸಿದ್ದಾಯ” ದಂತಹ ಭೂಮಿಗೆ ಸಂಬಂಧಿಸಿದ ತೆರಿಗೆಯ ವಸೂಲಿಗೆ ಈ ದಂಡನಾಯಕರು ಪ್ರಯತ್ನಿಸಿದಾಗ ಚಕ್ರವರ್ತಿಗಳ 
ಮತ್ತುಮಂಡಲೇಶ್ವರರ ಸಂಘರ್ಷವೇರ್ಪಡುತಿತ್ತು ಇಂತಹ ಪ್ರಸಂಗವೊಂದನ್ನು ಸೊರಬ ತಾಲೂಕಿನ ಶಾಸನವೊಂದು 


೧೭೮ 


ಉಲ್ಲೇಖಿಸಿದೆ.” "ಬೀರವಣ” ಎಂಬ ತೆರಿಗೆಯು ಈ ಪ್ರದೇಶದ ಒಂದು ಶಾಸನದಲ್ಲಿ ಮಾತ್ರ ಉಲ್ಲೇಖಿಸಲ್ಪಟ್ಟಿದೆ. 
ಪ್ರಾಯಶಃ ಇದು ಸೈನಿಕರ ನಿರ್ವಹಣೆಗಾಗಿ ಎಧಿಸುತ್ತಿದ್ದ ತೆರಿಗೆಯಿರಬಹುದು. 

ಪಡೆವಳ ಅಥವಾ ಹಡವಳರು, ಮಧ್ಯಕಾಲೀನ ಕರ್ನಾಟಕದ ಸೈನ್ಯ ಸಂಘಟನೆ ಮತ್ತುನಿರ್ವಹಣೆಯಲ್ಲಿಪ್ರಧಾನ 
ಪಾತ್ರವಹಿಸಿದ್ದರು. ಇವರು ಸೇನಾಪತಿಯ ಅಧೀನರೆಂದು, ಯುದ್ಧಕ್ಕೆ ತಮ್ಮ ಸೈನ್ಯವನ್ನುಸಿದ್ದಗೊಳಿಸುವುದು ಇವರ ಮುಖ್ಯ 
ಕಾರ್ಯವೆಂದು ಪಂಪನು ಉಲ್ಲೇಖಿಸಿರುವನು.” ಇವರುಗಳು ಸೈನ್ಯದ ಒಂದೊಂದು ತುಕಡಿಗೆ ಮುಖ್ಯಸ್ಥರೆಂದು 
ಡಾ. ಎಂ. ಚಿದಾನಂದ ಮೂರ್ತಿಯವರು ಅಭಿಪ್ರಾಯಿಸಿದ್ದಾರೆ. ಶಾಸನಗಳನ್ನು ಗಮನಿಸಿದರೆ ಪಡೆವಳರಲ್ಲಿ ಕೆಲವು 
ದರ್ಜೆಗಳಿದ್ದುದು ಕಂಡು ಬರುತದೆ. ಮಹಾಪಡವಳ,”” ಹಿರಿಯ ಪಡವಳ”** ಮತ್ತು ಪಡವಳ” ರೆಂದು ಹೆಸರಿಸಿದ್ದು, 
ಇದರಲ್ಲಿ ಮೊದಲೆರಡು ಉನ್ನತ ದರ್ಜೆಗಳಾಗಿವೆ. ಈ ಹುದ್ದೆಯು ವಂಶಪಾರಂಪರ್ಯವಾಗಿದ್ದುದನ್ನು ಶಾಸನವೊಂದು 
ಸೂಚಿಸಿದೆ.” "ಹಡವಳ ಹುಲಿಯಮನ ತಮ್ಮ ಹಡವಳಜಕ್ಕಣ, ಜಕ್ಕಣ ಮತ್ತು ಆತನ ಪತ್ನಿ ಬೊಪ್ಪಕ್ಕ ಇವರ ಪುತ್ರ 
ಹಡವಳ ಬೊಪ್ಪಣ' ನೆಂಬ ವಂಶ ವಿವರ ಈ ಶಾಸನದಲ್ಲಿದೆ. ಪಡೆವಳರು ಸೈನ್ಯದೊಂದಿಗೆ ಆಡಳಿತ ಕಾರ್ಯವನ್ನು 
ನಿರ್ವಹಿಸುತಿದ್ದರು. ಹಡವಳ ಚವುಡಯ್ಯ ಮತ್ತು ಕಾಮೆಯ ಹಡವಳರು ನಾಡ ಪ್ರಭುಗಳಾಗಿದ್ದರು.”*" ಹಡವಳರು 
ತಮ್ಮ ಆಡಳಿತ ಪ್ರದೇಶದಲ್ಲಿ "ಸಿದ್ದಾಯ' ತೆರಿಗೆಯನ್ನು ವಸೂಲಿ ಮಾಡಿ ಮಹಾಮಂಡಲೇಶ್ವರರಿಗೆ ಸಲ್ಲಿಸುವ ಕಾರ್ಯವನ್ನು 
ಮಾಡುತ್ತಿದ್ದರು. ಹೀಗೆ ಮಾಡದಿರುವುದಕ್ಕೆ ಹಡವಳ ಚವುಡಯ್ಯ ಕಾಳಯ್ಯನ ಮೇಲೆ ಯಾದವರ ದಂಡನಾಯಕ ಮತ್ತು 
ಮಹಾಮಂಡಳೇಶ್ವರನೂ ಆಗಿದ್ದ ಲಕ್ಷ್ಮಿಪಾಳದೇವನು ದಾಳಿ ಮಾಡಿದ್ದನ್ನು ಶಾಸನವೊಂದು ಉಲ್ಲೇಖಿಸಿದೆ.” ಕ್ರಿ.ಶ. 
೯೫೮ ರಲ್ಲಿ ಪಡೆವಳ "ಅರಿಗ'ನೆಂಬಾತನು "ಎಲಸಿ' ಗ್ರಾಮವನ್ನು ಗೋ ಸಹಸ್ತವಿರಿಸಿ ದಾನ ಕೊಟ್ಟಿರುವುದನ್ನು 
ಶಾಸನವೊಂದು ಉಲ್ಲೇಖಿಸಿದೆ. ಕಲಿಸೆಯ ಅರಸನಾಗಿದ್ದ ಬಾಳೆಯಮವೆರ್ಗಡೆಯ ತಂದೆ ಗೊಂಗಣ್ಣನು 
ಪಡವಳನಾಗಿದ್ದನು.”" ನಿಯಮಿತ ಸೈನ್ಯದಲ್ಲಿ ಮತ್ತು ಖಾಸಗಿಯಾಗಿಯೂ ಪಡವಳರಿದ್ದರು. ತಮ್ಮದೇ ಆದ ಸೈನ್ಯವನ್ನು 
ಸಂಘಟಿಸಿಕೊಂಡು ಯುದ್ದದ ಸಂದರ್ಭದಲ್ಲಿ ತಮ್ಮ ಮೇಲಿನ ಮಂಡಲೇಶ್ವರರು, ಮಹಾಮಂಡಲೇಶ್ವರರು ಅಥವಾ 
ರಾಜರಿಗೆ ಸಹಾಯ ಮಾಡುತಿದ್ದರು. ಸಾಗರ ತಾಲ್ಲೂಕಿನ ಸೇಣಿಗೆ ಗ್ರಾಮದ ವೀರಗಲ್ಲು ಶಾಸನವೊಂದರಲ್ಲಿ ತನ್ನವೃತ್ತಿಯನ್ನು 
ತಿರಸ್ಕರಿಸಿದ ಪಡೆವಳನೋರ್ವನ ಮೇಲೆ ಮಹಾಮಂಡಳೇಶ್ವರನು ದಾಳಿ ಮಾಡಿದ ನಿದರ್ಶನವಪೊಂದಿದೆ. 
ತಳಾಜರು ಅಥವಾ ದಳಾಅರು: 

ಕಾವಲುಗಾರ, ಗ್ರಾಮರಕ್ಷಕ ಅಥವಾ ನಗರರಕ್ಷಕರೆಂದು ಕರೆಯಲಾದ ಇವರುಗಳು ಕೂಡಾ ಅಗತ್ಯವಿದ್ದಾಗ 
ಯುದ್ದೆದಲ್ಲಿ ಭಾಗಿಯಾಗಿದ್ದಾರೆ. ಕ್ರಿ.ಶ. ೧೧೬೨ ರಲ್ಲಿ ಕಳೆಚೂರ್ಯ ಬಿಜ್ಗಳನು ತ್ಯಾಗರ್ತಿಗೆ ದಾಳಿ ಮಾಡಿದಾಗ 
ಮೂಡದಳಾಅನೆಂಬಾತನು ಹೋರಾಡಿ ಸುರಲೋಕ ಪ್ರಾಪನಾದನು. ಕ್ರಿ.ಶ. ೧೧೮೧ ರಲ್ಲಿ ತಳಾಜ ಕೇತಮಲ್ಲನೆಂಬಾತನು 
ಮಾಯಿಲೆಯ ಬವರ(ಯುದ್ದ)ದಲ್ಲಿಹೋರಾಡಿ ಮಡಿದನು. ಹಾಗೂ ಕ್ರಿ.ಶ. ೧೨೧೪ ರಲ್ಲಿಯಾದವರ ದಂಡನಾಯಕ 


೧೭೯ 


ದ್ರೋಣಪಾಳ ಮತ್ತು ಮಹಾ ಮಂಡಳೇಶ್ವರ ಬಂದಳಿಕೆಯ ಬಮ್ನಿದೇವರಸನು ಉದ್ದರೆಗೆ ದಾಳಿ ಮಾಡಿದಾಗ "ತಳಾ 
ಪೆರ್ಗಡೆ ಮಾಜೆ ನೆಂಬಾತನು ಹೋರಾಡಿ ಸುರಲೋಕ ಪ್ರಾಪನಾದನೆಂದು ಶಾಸನಗಳು ಉಲ್ಲೇಖಿಸಿವೆ. ಈ ಹುದ್ದೆಯು 
ಕೆಲವೇ ಆಡಳಿತ ಕೇಂದ್ರದಲ್ಲಿ ಮಾತ್ರ ಕಂಡು ಬರುತ್ತದೆ. ತಳವಾರರ ಜೀವನೋಪಾಯಕ್ಕೆ ತಳಾಟ್‌ಕೆಯ ಸುಂಕ" 
ಅಥವಾ ತಳಅಸುಂಕ" ಅಥವಾ ತಳಾಟ್‌ಕೆಯಆಯ" ಎಂಬ ಸುಂಕದ ಬಾಬ್ದು ಹಾಗೂ ತಳಾಅಗೆಯಿ* ಎಂಬ 
ಕೃಷಿಭೂಮಿಯನ್ನು ನೀಡಲಾಗಿತ್ತು ಅಧ್ಯಯನದ ವ್ಯಾಪ್ತಿ ಪ್ರದೇಶದಲ್ಲಿ ತಳ ವಾರರ ಸಂಖ್ಯೆಯು ಹೆಚ್ಚಾಗಿ 
ಕಂಡುಬರುವುದಿಲ್ಲ, 

"ನಾಯಕ್‌ ಎಂಬ ಹುದ್ದೆಯ ಪ್ರಸಾಪವು ಅಧ್ಯಯನದ ಪ್ರದೇಶದಲ್ಲಿನ ಎರಡು ವೀರಗಲ್ಲು ಶಾಸನದಲ್ಲಿ 
ಕೆಂಡು ಬರುತ್ತದೆ. "ಇಪ್ಪತಾಳ ನಾಯಕ ಧರ್ಮ” ಮತ್ತು "ನಾಯಕತನ' ಯುದ್ಧದಲ್ಲಿ ಮಡಿದ ವೀರರ ಕುಟುಂಬಕ್ಕೆ 
ಕೊಡುಗೆಯಾಗಿ ನೀಡಿರುವುದನ್ನು ಈ ಶಾಸನಗಳು ಉಲ್ಲೇಖಿಸಿವೆ.” ಈ ಹುದ್ದೆಕುರಿತು ಹೆಚ್ಚಿನ ವಿವರಗಳು ಲಭ್ಯವಿಲ್ಪ 
ಆದರೂ ನಾಯಕ ಎಂಬುದು ನಿಗದಿ ಪಡಿಸಿದ ಸಂಖ್ಯೆಯ ಸೈನಿಕರ ಮುಖಂಡನ ಹುದ್ದೆಯೆನ್ನಬಹುದು. 

ಹೆಗಡೆ ಅಥವಾ ಪೆರ್ಗಡೆ ಸಾಮಾನ್ಯವಾಗಿ ಗ್ರಾಮಾಡಳಿತದ ಮುಖ್ಯಸ್ಥರು ಎನ್ನಲಾಗಿದೆ. ಅವರು ಸಂಧಾನಕಾರರ 
ರೀತಿ ಕಾರ್ಯ ನಿರ್ವಹಿಸುತಿದ್ದರೆಂದು ಪಂಪನು ಚಿತ್ರಿಸಿದ್ದಾನೆ. ಪಂಪಭಾರತದಲ್ಲಿ ಪಾಂಡವರು ಮತ್ತು ದುರ್ಯೋಧನನ 
ನಡುವೆ ಸಂಧಾನಕ್ಕೆ ತೆರಳಿದ ಕೃಷ್ಣನನ್ನು"ಪೆರ್ಗಡೆ' ಎಂದು ಉಲ್ಲೇಖಿಸಲಾಗಿದೆ. ಶಂತನು ಮಹಾರಾಜನು ಸತ್ಯವತಿಯನ್ನು 
ವಿವಾಹ ಮಾಡಿಕೊಡುವಂತೆ ಕೇಳಲು "ಪೆರ್ಗಡೆಗಳನ್ನು' ಕಳುಹಿಸಿದನೆಂಬ ಉಲ್ಲೇಖವಿದೆ.” ಸೊರಬ ತಾಲೂಕಿನ 
ವೀರಗಲ್ಲು ಶಾಸನವೊಂದರಲ್ಲಿ “ಕಾತವಳ್ಳಿಯ ಗಾಡಗವುಡನ ಮಗ ಮಾಚಗವುಡ ಕಳುಹಿಸಿದ ಕಾರ್ಯಕ್ಕೆ ಹೆಗಡೆ 
ಮಾಚಯ್ಯನು ಸಾತೇನಹಳ್ಳಿಯ ಬೊಮ್ಮಿಸೆಟ್ಟಿಯರಲ್ಲಿಗೆ ಹೋಗಿ ಮಾತನಾಡಿಕೊಂಡು ಮರಳಿ ಬರುತಿರುವಾಗಕುಪಟೂರ 
ಕೆರೆಯ ಕೋಡಿಯಲ್ಲಿ ತಿಪ್ಪರಸು ನಾಯಕನು ಬಾಳಿ ಮಾಡಿದನೆಂದು ಆಗ ಮಾಚಯ್ಯನು ಹೋರಾಡಿ ಮರಣಿಸಿದ” 
ನೆಂದಿದೆ.”*" ಅದೇ ತಾಲ್ಲೂಕಿನ ಮತ್ತೊಂದು ವೀರಗಲ್ಲು ಶಾಸನದಲ್ಲಿ “ಯಾದವರ ದಂಡನಾಯಕ, ಮಹಾಮಂಡಲೇಶ್ವರ 
ಲಕ್ಷ್ಮಿ ಪಾಳದೇವನು ನಾಡಪ್ರಭು ಹಡವಳ ಚವುಡಯ್ಯನ ಮೇಲೆ ದಾಳಿ ಮಾಡಿದಾಗ ಹೆಗಡೆ ಚಂನ್ನಯನೆಂಬಾತನು ವೈರಿಗಳ 
ವಿರುದ್ಧ ಹೋರಾಡಿ ತನ್ನ ಒಡೆಯನೊಂದಿಗೆ ಸುರಲೋಕ ಪ್ರಾಪನಾದನು” ಎಂದಿದೆ. ಇದೇ ತಾಲೂಕಿನ ದಾನ 
ಶಾಸನವೊಂದರಲ್ಲಿ “ನಾಗರಖಂಡ ಎಪ್ಪತ್ತರ ಬೀರವಣದ ಪೆರ್ಗಡೆ ಚಾಕಿಮಯ್ಯ” ಎಂಬ ಉಲ್ಲೇಖವಿದೆ. ಈ 
ಉಲ್ಲೇಖಗಳಿಂದ ಸ್ಪಷ್ಟವಾಗುವ ಅಂಶವೆಂದರೆ ಹೆಗಡೆ ಅಥವಾ ಪೆರ್ಗಡೆ ಎಂಬುದು ಕೇವಲ ಗ್ರಾಮಾಡಳಿತಕ್ಕೆ 
ಸಂಬಂಧಿಸಿದ ಹುದ್ದೆಯಲ್ಲ, ಇತರೆ ಕಾರ್ಯಗಳನ್ನು ಈ ಹುದ್ದೆ ಹೊಂದಿದವರು ನಿರ್ವಹಿಸುತಿದ್ದರು. ಅಗತ್ಯ ಬಿದ್ದಾಗ 


ಯುದ್ಧಗಳಲ್ಲಿಯೂ ಭಾಗವಹಿಸುತ್ತಿದ್ದರು. 


೧೮೦ 


ಕಿಟುಕುಳೆ ನಾಯಕರು ಯುದ್ಧವೊಂದರಲ್ಲಿ ಭಾಗವಹಿಸಿದ್ದನ್ನು ವೀರಗಲ್ಲು ಶಾಸನವೊಂದರಲ್ಲಿ 
ಉಲ್ಲೇಖಿಸಲಾಗಿದೆ.” ಸಣ್ಣತೆರಿಗೆಗಳ ವಸೂಲಿಗಾರರಾದ ಇವರುಗಳು ತಮ್ಮಮಹಾಮಂಡಲೇಶ್ವರರ, ಮಾಂಡಲೀಕರ 
ಪರವಾಗಿ ಭಾಗವಹಿಸಿರುವರು. ಸೈನ್ಯಾಡಳಿತದ ಅಧಿಕಾರಿ ವರ್ಗವಲ್ಲದಿದ್ದರೂ, ತಮ್ಮ ಚಕ್ರವರ್ತಿಗೆ ನಿಷ್ಠರಾಗಿ ಯುದ್ದಗಳಲ್ಲಿ 
ಮಾಂಡಲೀಕರು ಮತ್ತು ಮಹಾಮಂಡಲೇಶ್ವರರು ಭಾಗವಹಿಸುತಿದ್ದರು.” 

ಹೀಗೆ ಸೈನ್ಯದ ಆಡಳಿತ, ಸಂಘಟನೆ ಮತ್ತು ಯುದ್ದದ ಸಂದರ್ಭದಲ್ಲಿ ನಾಯಕತ್ವವನ್ನು ವಹಿಸಿದ ಮತ್ತು 
ಭಾಗವಹಿಸಿದ ಹಲವು ವರ್ಗದ ಅಧಿಕಾರಿಗಳು ಮತ್ತು ಅರಸರು ಶಾಸನಗಳಲ್ಲಿ ಕಂಡುಬರುತಾರೆ. ಅನುಬಂಧ ೬ರಲ್ಲಿ 
ಅಧ್ಯಯನ ಪ್ರದೇಶದ ಶಾಸನದಲ್ಲಿ ಉಲ್ಲೇಖಿತರಾದ ದಂಡನಾಯಕ, ಪಡೆವಳ ಮತ್ತು ತಳವಾರರ ಪಟ್ಟಿಯನ್ನು ಹೆಚ್ಚಿನ 
ಮಾಹಿತಿಗಾಗಿ ನೀಡಲಾಗಿದೆ. 
೫.೫ ಸೈನಿಕರ ವೇತನ ಮತ್ತು ಕೊಡುಗೆಗಳು 
ವೇತನ ಮತ್ತುಬಹುಮಾನಗಳು 

ಸೈನ್ಯದಲ್ಲಿ ನಿಷ್ಠೆ ಶಿಸ್ತುಮತ್ತು ಸಾಮರ್ಥ್ಯಗಳಿರಬೇಕು ಹಾಗೂಸ್ಯೆನ್ಯವು ಯುದ್ದದ ವೇಳೆಗೆ ಪರಿಣಾಮಕಾರಿಯಾಗಿ 
ಕಾರ್ಯ ನಿರ್ವಹಿಸಬೇಕೆಂದರೆ, ಸೈನಿಕರಿಗೆ ಮತ್ತು ಸೈನ್ಯದ ವಿವಿಧ ಅಧಿಕಾರಿಗಳಿಗೆ ಸೂಕ್ತವೇತನ ಮತ್ತು ಕೊಡುಗೆಗಳನ್ನು 
ನೀಡಿ ಅವರ ಜೀವನೋಪಾಯಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವುದು ಅಗತ್ಯವಾಗಿದೆ. ಸಂಸ್ಕೃತ ಮಹಾಕಾವ್ಯಗಳು 
ಸೂಚಿಸುವಂತೆ ಹಿಂದೆ ಸೈನಿಕರಿಗೆ ವೇತನವು ನಿಗದಿಯಾಗಿರಲಿಲ್ಲ, ಯುದ್ದದ ಲೂಟಿಯಲ್ಲಿ ಒಂದು ಭಾಗ ಮಾತ್ರ 
ಲಭಿಸುತಿತ್ತು ಆದರೆ ನಂತರದಲ್ಲಿ ವೇತನವನ್ನು ನಿಗದಿಪಡಿಸಲಾಯಿತು.” ಸೈನಿಕರಿಗೆ ನಿಯಮಿತವಾಗಿ ನೀಡಬೇಕಾದ 
ಧಾನ್ಯ ಮತ್ತು ವೇತನವನ್ನು ನೀಡಬೇಕಾದ ಅಗತ್ಯತೆ ಹಾಗೂ ನೀಡದಿದ್ದಲ್ಲಿ ಆಗಬಹುದಾದ ಪರಿಣಾಮಗಳ ಬಗ್ಗೆ 
ಮಹಾಭಾರತ ಮತ್ತು ಅರ್ಥಶಾಸ್ತಗಳಲ್ಲಿ ಪ್ರಸಾಪಿಸಲಾಗಿದೆ. ಅಗ್ನಿ ಪುರಾಣದ ಪ್ರಕಾರ, ಸೈನ್ಯಕ್ಕೆ ನಿಯಮಿತವಾಗಿ 
ವೇತನ ನೀಡುವುದು, ಸೈನ್ಯವನ್ನು ಬಲಗೊಳ್ಳಿಸುವಲ್ಲಿ ಪ್ರಮುಖಾಂಶವಾಗಿದೆ.”“': ಕಾಮಂದಕನು, ತಡಮಾಡದೇ 
ವೇತನವನ್ನು ನೀಡಿದಲ್ಲಿ ಸೈನ್ಯವು ಉತ್ಸಾಹದಿಂದ ಹೋರಾಡುತದೆ ಎಂದು ಅಭಿಪ್ರಾಯಿಸಿರುವನು.” ಸೈನಿಕರಿಗೆ 
ಒದಗಿಸಲಾದ ಜೀವನ ಭದ್ರತೆಯ ಸೌಲಭ್ಯಗಳು ಅವರಲ್ಲಿ ಮಾನಸಿಕ ಸ್ಟೈರ್ಯವನ್ನು ಹೆಚ್ಚಿಸುವುದಲ್ಲದೆ ಯುದ್ಧದಲ್ಲಿ 
ಭಾಗವಹಿಸುವಂತೆ ಅವರನ್ನು ಪ್ರೇರೇಪಿಸುತವೆ. 

ಮಾನಸೋಲ್ಲಾಸದಲ್ಲಿ ಮೂಲ ಬಲ ಮತ್ತು ಭೃತ್ಯಬಲಗಳ ಸೈನಿಕರಿಗೆ ನೀಡಬೇಕಾದ ಜೀವನೋಪಾಯ 
ಸೌಲಭ್ಯಗಳನ್ನು ಕುರಿತು ಉಲ್ಲೇಖಿಸಲಾಗಿದೆ. “ಮೂಲಬಲದ ಪ್ರಮುಖರನ್ನು ರತ್ನಾಭರಣ ವಸ್ತೆಗಳಿಂದ, 
ಮನೋಹರವಾದ ಪ್ರಶಂಸೆಯ ಮಾತುಗಳಿಂದ ರಾಜನು ಸನ್ನಾನ ಮಾಡಬೇಕು. ಒಂದು ಹಳ್ಳಿ ಅಥವಾ ಎರಡು ಹಳ್ಳಿ 


ಅಥವಾ ಬಹಳೆ ಹಳ್ಳಿ ಅಥವಾ ಬಂಗಾರದ ನಗ-ನಾಣ್ಯಗಳಿಂದ ಯಥಾಯೋಗ್ಯವಾಗಿ ವಿಪುಲ ಉಪಜೀವನ ವೃತ್ತಿಯನ್ನು 


೧೮೧ 


ಕಲ್ಪಿಸಿಕೊಡಬೇಕು. ಭೃತ್ಯರಿಗೆ ಕಾಲಕಾಲಕ್ಕೆ ಅಲಕ್ಷ್ಯ ಮಾಡದೆ, ಸರಿಯಾಗಿ ವೇತನವನ್ನು ಕೊಡಬೇಕು. ಪ್ರತಿದಿನ, ಪ್ರತಿ 
ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಅಥವಾ ನಾಲ್ಕು ತಿಂಗಳಿಗೊಮ್ಮೆ, ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ 
ಹೀಗೆ ಅವರವರ ಹುದ್ದೆಗನುಗುಣವಾಗಿ, ಕೆಲಸಕ್ಕನುಗುಣವಾಗಿ ರಾಜನು ಸಂಬಳ ನೀಡಬೇಕು. ಸ್ವಯಂ ರಾಜನೇ ಪ್ರತಿ 
ಹದಿನೈದು ದಿನಕ್ಕೆ ಒಮ್ಮೆ ಸಂಬಳ ತೆಗೆದುಕೊಳ್ಳುವ ಸೈನಿಕರ ಮೇಲ್ವಿಚಾರಣೆ ಮಾಡಬೇಕು ” ಎಂದು ಹೇಳಿರುವ 
ಸೋಮೇಶ್ವರನು ವೇತನದ ಮೊತವನ್ನು ಉಲ್ಲೇಖಿಸಿರುವುದಿಲ್ಲ.”“ ಈ ಪ್ರದೇಶದ ವೀರಗಲ್ಲು ಶಾಸನಗಳಲ್ಲಿಯೂ 
ವೇತನದ ಮೊತವನ್ನು ಕುರಿತು ಪ್ರಸಾಪವಿಲ್ಲ ಮೂಲಬಲದ ಯೋಧರಿಗೆ ಭೂಮಿಯ ರೂಪದಲ್ಲಿಯೂ, ಭೃತ್ಯ ಬಲದ 
ಯೋಧರಿಗೆ ಧಾನ್ಯ ಮತ್ತು ನಗದು ರೂಪದಲ್ಲಿಯೂ ವೇತನವನ್ನು ನೀಡಲಾಗುತಿತ್ತು ಎನ್ನಬಹುದು. ಈ ಹಿಂದೆ 
ಪ್ರಸಾಪಿಸಲಾದ "ಸಾಮಂತ ವೃತಿ) ಗೆ ನೀಡಲಾದ "ಮನ್ನೆಯ ಹಾಗೂ ವಿವಿಧ ಪಡವಳರಿಗೆ ನೀಡಲಾದ ಕೊಡುಗೆಗಳನ್ನು 
ವೇತನವೆಂದು ಪರಿಗಣಿಸಬಹುದಾಗಿದೆ. 

ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಯೋಧರಿಗೆ ನೀಡುತಿದ್ದ ಪ್ರತಿಫಲವನ್ನು ಸಾಹಿತ್ಯ ಮತ್ತು 
ವೀರಗಲ್ಲು ಶಾಸನಗಳಲ್ಲಿ ಸಾಂಕೇತಿಕವಾಗಿ "ಜೋಳ? ವೆಂದು ಹೆಸರಿಸಲಾಗಿದೆ. ಕನ್ನಡ ನಾಡಿನಲ್ಲಿ ವೃತ್ತಿವೀರರ ವೇತನವು 
ಮೂಲತಃ ಜೋಳವೇ ಆಗಿರಬೇಕು. ಅರಸನಿಂದ ಜೋಳವನ್ನು ಪಡೆಯುತಿದ್ದವರೇ ಜೋಳವಾಳಿಗಳು, ಕಾಲಕ್ರಮದಲ್ಲಿ 
ಯಾವುದೇ ರೂಪದ ಸಂಬಳವನ್ನು "ಜೋಳ? ವೆಂದೂ ಅದನ್ನು ಪಡೆಯುವವರನ್ನು ಜೋಳವಾಳಿಗಳೆಂದು ಲಕ್ಷಾರ್ಥದಲ್ಲಿ 
ಕರೆಯತೊಡಗಿದಂತಿದೆ ಎಂದು ಡಾ. ಎಂ.ಎಂ. ಕಲಬುರ್ಗಿಯವರು ಅಭಿಪ್ರಾಯಿಸಿದ್ದಾರೆ. ನೀಡಿದ ವೇತನಕ್ಕೆ 
ಹೋರಾಡುವುದು "ಜೋಳದ ಪಾಳಿ” ಹಾಗೆ ಹೋರಾಡುವವನು "ಜೋಳವಾಳಿ' ಎಂದು ಪಂಪನ ಕೃತಿಯಲ್ಲಿ ಮತ್ತು 
ಅಧ್ಯಯನ ಪ್ರದೇಶದ ವೀರಗಲ್ಲು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ.” ಮಲೆನಾಡು ಪ್ರದೇಶದಲ್ಲಿ ಜೋಳವು 
ಆಹಾರಧಾನ್ಯವಲ್ಲ ಆದರೂ "ಜೋಳವಾಳಿ'ಪದವು ವೀರಗಲ್ಲು ಶಾಸನದಲ್ಲಿ ಉಲ್ಲೇಖವಾಗಿರುವುದು, 
“ಜೋಳ? ವೆಂಬುದು ವೇತನಕ್ಕೆ ಪರ್ಯಾಯವಾಗಿ ಬಳಸುತಿದ್ದ ಕಾರಣಕ್ಕಾಗಿ ಎನ್ನಬಹುದು. ಜೋಳಕ್ಕೆ ತಪ್ಪಿನಡೆದರೆ ನರಕ 
ಪ್ರಾಪಿಯಾಗುವುದೆಂಬ ಭಾವನೆಯಿದ್ದಿತು. ಪಡೆದ ವೇತನದ ಖುಣಕ್ಕಾಗಿ ವೀರರು ಹೋರಾಡುತ್ತಿದ್ದರು. "ಜೋಳದ 
ಪಾಳಿಯ ರಿಣಮಂ ಕಳೆಯಲು ಬಿಟ್ಟೆಯನೆಂಬ ವೀರನು ಹೋರಾಡಿ ಮೃತನಾದನೆಂದು “ಬ, "ಕವಡಯ ಬಿಂಮಂ 
ಜೋಳವಾಳಿ ವಳವಾಳಿಯಂ (ವೇಳೆವಾಳಿ) ಮೆಜದಿದಿರಾಂತ ಮಾರ್ವಲವಂ ತಳಿತಿುದು' ಸುರಲೋಕೆ 
ಪ್ರಾಪನಾದನೆಂಬ"* ಉಲ್ಲೇಖಗಳನ್ನು ಸಾಗರ ಪ್ರದೇಶದ ವೀರಗಲ್ಲು ಶಾಸನಗಳಲ್ಲಿ ನೋಡಬಹುದಾಗಿದೆ. 

ಸೈನಿಕರಿಗೆ ವೇತನವಲ್ಲದೆ ಬಹುಮಾನಗಳನ್ನು ಮತ್ತು ಮರಣ ಹೊಂದಿದ ಸೈನಿಕರ ಕುಟುಂಬಗಳಿಗೆ ವಿವಿಧ 
ಕೊಡುಗೆಗಳನ್ನು ನೀಡಲಾಗುತಿತ್ತು ಬಹುಮಾನಗಳನ್ನು ನೀಡುವ ಮುಖ್ಯ ಉದ್ದೇಶ ವೀರರಿಗೆ ಪ್ರೇರಣೆ ನೀಡುವುದಾಗಿದೆ. 
ವೀರಗಲ್ಲು ಶಾಸನಗಳಲ್ಲಿ ಮರಣೋತರ ಕೊಡುಗೆಗಳನ್ನುಮಾತ್ರ ಉಲ್ಲೇಖಿಸಲಾಗಿದೆ. "ಮಾನಸೋಲ್ಲಾಸ' ದಲ್ಲಿ ಯುದ್ಧಕ್ಕೆ 


೧೮೨ 


ಮೊದಲು ರಾಜನು ಸರ್ವ ಸೈನ್ಯದ ಮುಂದೆ ವಿವಿಧ ಬಹುಮಾನಗಳನ್ನು ಘೋಷಿಸಬೇಕೆಂದು ಹೇಳಿದೆ. “ವೈರಿ ರಾಜನನ್ನು 
ಕೊಲ್ಲುವ ವೀರನಿಗೆ ಹತ್ತುಲಕ್ಷ ವರಹಗಳು, ವೈರಿರಾಜಕುಮಾರರನ್ನುಕೊಲ್ಲುವವನಿಗೆ ಮೂರು ಲಕ್ಷವರಹಗಳು, ಸಾಮಂತ 
- ಮಂಡಲಾಧೀಶ್ವರರನ್ನು ಕೊಲ್ಲುವವರಿಗೆ ಒಂದು ಲಕ್ಷ ವರಹಗಳು, ಸಚಿವರನ್ನು ಮತ್ತು ಅಮಾತ್ಯರನ್ನು ಕೊಲ್ಲುವವನಿಗೆ 
ಹತ್ತು ಸಾವಿರ ವರಹಗಳು, ವೈರಿಗಳ ಪ್ರಧಾನ ವೀರರನ್ನು ಕೊಲ್ಲುವವನಿಗೆ ಐದು ಸಾವಿರ ವರಹಗಳು, ಆನೆಗಳನ್ನು 
ಕೊಲ್ಲುವವನಿಗೆ ಎರಡು ಸಾವಿರ ವರಹಗಳು, ರಥಗಳ ನಾಶಕ್ಕೆ ಸಹಸ್ರ ವರಹಗಳು, ಅಶ್ವಾರೋಹಿ ಮತ್ತು ಅಶ್ವಗಳನ್ನು 
ಕೊಲ್ಲುವವನಿಗೆ ಐದು ನೂರು ವರಹಗಳು ಹಾಗೂ ವೈರಿ ಸೈನಿಕರ ಶಿರವನ್ನು ಕಡಿದು ತಂದವನಿಗೆ ನೂರು ವರಹಗಳು ” 
ಎಂದು ಬಹುಮಾನದ ಮೊತ್ತವನ್ನು ಉಲ್ಲೇಖಿಸಿದೆ. "ನಿ ಅರ್ಥಶಾಸ್ತದಲ್ಲಿಯೂ ಇಂತಹ ವಿವರಣೆಯಿದೆ. ಆದರೆ 
ಬಹುಮಾನದ ಮೊತದಲ್ಲಿ ವ್ಯತ್ಯಾಸವಿದೆ. *” ಮಾನಸೋಲ್ಲಾಸದಲ್ಲಿ ಸೂಚಿಸಲಾದ ಬಹುಮಾನದ ಮೊತಗಳಿಂದ 
ಸಾಮಾನ್ಯ ಸೈನಿಕನಿಗಿಂತ ಆನೆ - ಅಶ್ವಗಳ ಜೀವಕ್ಕೆ ಹೆಚ್ಚನ ಬೆಲೆಯಿದ್ದುದು ಅವುಗಳ ಪ್ರಾಮುಖ್ಯತೆಯನ್ನುಮತ್ತುಅಭಾವವನ್ನು 
ತೋರಿಸುತುದೆ. ಯುದ್ಧದಲ್ಲಿ ಗೆದ್ದುಬಂದರೆ ಉನ್ನತ ಹುದ್ದೆ ಮತ್ತು ಭೂಮಿಯನ್ನು ನೀಡಿ ಗೌರವಿಸಲಾಗುತಿತ್ತು 
ಗೆದ್ದು ಬಂದ ಸೈನಿಕ ಅಥವಾ ದಂಡ ನಾಯಕನನ್ನು ರಾಜನೇ ವೀಳ್ಯ ನೀಡಿ ಗೌರವಿಸುವ ಪದ್ದತಿ ಇದ್ದಿತು. ವೀರರಿಗೆ 
ನೀಡಲಾದ ಮರಣೋತರ ಕೊಡುಗೆಗಳನ್ನು ಬಿ. ಎಲ್‌ ರೈಸ್‌ ರವರು ಬಾಳ್ಗಚ್ಚು, ಕಲ್ಲಾಟು , ಸಿವನೆ, ಕೊಡಗಿ ಅಥವಾ 
ನೆತರ ಕೊಡಗಿ ಎಂದು ಗುರುತಿಸಿದ್ದಾರೆ.” ಆದರೆ ಬಾಳ್ಗಚ್ಚು ಮತ್ತು ಸಿವನೆ ಎಂಬ ಪದಗಳು ಕೊಡುಗೆಗಳನ್ನು 
ಪ್ರತಿನಿಧಿಸುವುದಿಲ್ಲ, 
ಕೊಡುಗೆಗಳು: 

ಸೈನ್ಯದಲ್ಲಿನ ನಿಯಮಿತ ಸೈನಿಕರು ಮತ್ತು ಅನಿವಾರ್ಯ ಸಂದರ್ಭದಲ್ಲಿ ಸ್ಟೆಯಂ ಪ್ರೇರಿತ ವೀರರು ಮರಣ 
ಹೊಂದಿದಾಗ ಅವರ ಕುಟುಂಬಕ್ಕೆ ಜೀವನೋಪಾಯಕ್ಕಾಗಿ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡಲಾಗಿದೆ. ಇಂತಹ 
ಕೊಡುಗೆಗಳನ್ನು ಶಾಸನಗಳು ವಿವಿಧ ಹೆಸರುಗಳಲ್ಲಿ ಉಲ್ಲೇಖಿಸಿವೆ. ನೆತರು ಕೊಡುಗೆ "*, ಸಮೆಯ ಜೋಳಕೆ "ಬ, 
ಡಿಂಗರಿಗವೃತ್ತಿ”"* ಹಾಗೂ ಅಗ್ರಹಾರಗಳ ರಕ್ಷಣೆಯಲ್ಲಿಮಡಿದ ವೀರರಿಗೆ ಸರ್ವ ಭಾಧೆ ಪರಿಹಾರ" ವೆಂದುನೀಡುತ್ತಿದ್ದ 
ಮರಣೋತ್ತರ ಕೊಡುಗೆಗಳನ್ನು ಹೆಸರಿಸಲಾಗಿದೆ. ಹೊಸಗುಂದ ಅರಸರ ಶಾಸನವೊಂದರಲ್ಲಿ ಯುದ್ಧದಲ್ಲಿ ಮಡಿದ 
ವೀರನ ಸಂಬಂಧಿಗಳಿಗೆ ಕೃಷ ಭೂಮಿಯ ಉಂಬಳಿಯನ್ನು ಆತನೊಂದಿಗೆ ಸತಿ ಹೋದವರಿಗೆ "ಹೆಣ್ಣದಾನ ಕೆಂಬಳಿಯ' 
ಕೊಟ್ಟರೆಂದು ಉಲ್ಲೇಖವಿದೆ. “ನ ಇಂತಹ ಕೊಡುಗೆಗಳ ಉದ್ದೇಶವು ವೀರನ “ಬ್ರಿಂದ ಪೋಷಣ”ವೆಂದು ಹಾಗೂ 
“ವೀರರ ಹೆಂಡತಿ ಮಕ್ಕಳನ್ನು ಸಲಹುದೆಂದು ”ಶಾಸನಗಳಲ್ಲಿ ಹೇಳಲಾಗಿದೆ. 

ವೀರರಿಗೆ ನೀಡಲಾದ ಮರಣೋತರ ಕೊಡುಗೆಗಳು ಕೃಷಿಭೂಮಿ, ಮನೆ, ವಿವಿಧ ತೆರಿಗೆಗಳು, ನಗದುಹಣ, 
ಗಾಣಗಳು ಹಾಗೂ ಹುದ್ದೆಅಥವಾ ಸ್ಥಾನಮಾನಗಳ ರೂಪದಲ್ಲಿದ್ದವು. ಕೃಷಿಭೂಮಿಯ ಕೊಡುಗೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ 


1 ೧೮೩ 


ಕಂಡು ಬರುತದೆ. ಇದಕ್ಕೆ ಮುಖ್ಯ ಕಾರಣ, ಭೂಮಿ ನೀಡಿಕೆಯು ಅಂದಿನ ರಾಜ್ಯವ್ಯವಸ್ಥೆಗೆ ಅನುಕೂಲಕರವಾಗಿದ್ದಿತು. 
ಇದರಿಂದ ಕೃಷಿಯ ವಿಸರಣೆಯಾಗಿ ಪರೋಕ್ಷವಾಗಿ ರಾಜ್ಯದ ಆರ್ಥಿಕತೆ ಬಲಗೊಳ್ಳುತ್ತಿದ್ದಿತು. ಅಲ್ಲದೆ ಬಹುತೇಕ ವೀರರು 
ಕೃಷಿ ಹಿನ್ನಲೆಯವರಾಗಿರುವುದು ಕೂಡಾ ಇದಕ್ಕೆ ಕಾರಣವಿರಬಹುದು. ಗದ್ದೆ ಬೆದ್ದಲೆ ಮತ್ತು ತೋಟ ಎಂಬ ವಿವಿಧ 
ವಿಧದ ಭೂಮಿಯನ್ನು ಕೊಡುಗೆಯಾಗಿ ನೀಡಲಾಗಿದೆ. ಕೃಷಿ ಭೂಮಿಯನ್ನು ಹೊರತು ಪಡಿಸಿ" ಬಳೆಗಾರರಸುಂಕ”, 
"ಗಾಣದ ಮೇಲಿನ ತೆರಿಗೆ'”್‌” ಮತ್ತು" ಒಕ್ಕಲು ಹಾಗೂ ಮನೆಗಳ ಮೇಲಿನ ತೆರಿಗೆ'“ಗಳನ್ನು ನೀಡಲಾಗಿದೆ. ಇಬ್ಬರು 
ವೀರರ ಕುಟುಂಬಕ್ಕೆ ನಗದು ರೂಪದ ಕೊಡುಗೆಗಳನ್ನು ನೀಡಲಾಗಿದೆ.” ಇಬ್ಬರು ವೀರರ ಕುಟುಂಬಕ್ಕೆ "ನಾಯಕ 
ಹುದ್ದೆಯನ್ನು ನೀಡಲಾಗಿದೆ.” 

ಸೈನಿಕರಿಗೆ ನೀಡಲಾದ ಮರಣೋತರ ಕೊಡುಗೆಗಳಲ್ಲಿ ಏಕರೂಪತೆಯಿರಲಿಲ್ಲ ಹಾಗೂ ಅನೇಕ ವೀರರಿಗೆ 
ಯಾವುದೇ ಕೊಡುಗೆಗಳನ್ನು ನೀಡಿದ ಉಲ್ಲೇಖವಿಲ್ಲ, ಇಂತಹ ಕೊಡುಗೆಗಳನ್ನು ನೀಡುವಾಗ ಯಾವ ಮಾನದಂಡಗಳನ್ನು 
ಅನುಸರಿಸುತಿದ್ದರೆಂಬುದು ತಿಳಿಯದು. ಬಹುಸಂಖ್ಯಾತ ವೀರರ ಕುಟುಂಬಗಳಿಗೆ ಕೇವಲ ಕೃಷಿಭೂಮಿ, ಅದರಲ್ಲಿಯೂ 
ವಿವಿಧ ಪ್ರಮಾಣಗಳಿವೆ. ಕೆಲವೇ ಕುಟುಂಬಗಳಿಗೆ ಕೃಷಿ ಭೂಮಿಯೊಂದಿಗೆ ಮನೆ, ಕೆಲವು ಕುಟುಂಬಗಳಿಗೆ ಭೂಮಿ ಮತ್ತು 
ತೆರಿಗೆಯ ಬಾಬು ಕೆಲವರಿಗೆ ನಗದು ಹಣ, ಇನ್ನೂಕೆಲವರಿಗೆ ಭೂಮಿಯೊಂದಿಗೆ ಮನೆ ಮತ್ತುನಾಯಕ ಹುದ್ದೆಯನ್ನು 
ನೀಡಲಾಗಿದೆ. ವೀರನ ಅಂತಸ್ತು ಸ್ಥಾನಮಾನ ಕೊಡುಗೆಯ ಗಾತ್ರವನ್ನು ನಿರ್ಧರಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದೆ 
ಎನ್ನಲಾಗಿದೆ. “* ಅಧ್ಯಯನದ ಪ್ರದೇಶ ಮತ್ತುಕಾಲದ ವ್ಯಾಪ್ತಿಯ ಶಾಸನೋಕ್ತಕೊಡುಗೆಗಳನ್ನು ಗಮನಿಸಿದರೆ, ಅತ್ಯಂತ 
ಹೆಚ್ಚನ ಪ್ರಮಾಣದ ಕೃಷಿ ಭೂಮಿ "ಐಪ್ಪತ್ತುಮತ್ತರ್‌ ಮತ್ತು ಅರವತ್ತುಕಮ್ಮ 'ಕೊಡುಗೆ ಪಡೆದ ವೀರನ ಕುಟುಂಬವು 
ಗಾವುಂಡನ ಕುಟುಂಬವಾಗಿದೆ.”*" ಅದೇ ರೀತಿ ಐವತ್ತುಕಮ್ಮಗದ್ದೆ, ಒಂದು ಮನೆ ಮತ್ತುಣಇಪ್ಪತಾಳ ನಾಯಕಧರ್ಮವನ್ನು 
ಪಡೆದ ಕುಟುಂಬವು ಕೂಡಾ ಗಾವುಂಡನ ಕುಟುಂಬವಾಗಿದೆ.”" ಅತೀ ಹೆಚ್ಚನ ನಗದು ಕೊಡುಗೆ ಎಂದರೆ "ನೂರು 
ಗದ್ಯಾಣ' ಕೊಡುಗೆ ಪಡೆದ ವೀರನ ಕುಟುಂಬವು ತೆಂತ್ರಪಾಳೆ ಮಸಣಯ್ಯನ ತಮ್ಮ ಬೊಪ್ಪಣನದು. ಈತನು 
ವೇಳೆವಾಳಿಯಾಗಿ ಮರೆಣಿಸಿದ್ದನು. ಸೇನಾನಿ ಗೊಗ್ಗಿ ಎಂಬಾತನಿಗೆ ಹಾಲುಗುಡ್ಡೆ ಗ್ರಾಮವನ್ನು ಹಾಗೂ 
ದೇಸುವನಾಯಕನೆಂಬಾತನಿಗೆ ಮಾಸೂರ ಕೋಟೆಯನ್ನುಕೊಡುಗೆಯಾಗಿ ನೀಡಲಾಗಿದೆ." ಈ ಹಿನ್ನಲೆಯಲ್ಲಿ ವೀರನ 
ಅಂತಸ್ತುಮತ್ತು ಸ್ಥಾನಮಾನಗಳು ಕೊಡುಗೆ ನೀಡುವ ಸಂದರ್ಭದಲ್ಲಿ ಪ್ರಭಾವ ಬೀರಿರುವುದು ಸ್ಪಷ್ಟವಾಗುತ್ತದೆ. 

ವೀರರಿಗೆ ಮರಣೋತ್ತರ ಕೊಡುಗೆಗಳನ್ನು ಅರಸರು, ಸ್ಥಳೀಯ ಅಧಿಕಾರಿಗಳು, ಅಗ್ರಹಾರದ ಸಂದರ್ಭದಲ್ಲಿ 
ಅಲ್ಲಿನ ಮುಖ್ಯರಾದ "ಸಾಸೀರ್ವರು ಮತ್ತು ಮಹಾಜನರು' ಹಾಗೂ ಕೆಲವೊಮ್ಮೆ ಖಾಸಗಿ ವ್ಯಕಿಗಳು ನೀಡಿದ್ದಾರೆ. ಕ್ರಿ.ಶ. 
೧೦೭೨ ರಲ್ಲಿ ಮಹಾ ಮಂಡಲೇಶ್ವರ ಚಟ್ಟಯ್ಯದೇವ ಮತ್ತು ತೈಲಪದೇವನ ನಡುವಿನ ಯುದ್ಧದಲ್ಲಿ ಮರಣಿಸಿದ 
ಬೀರಣ್ಣನೆಂಬಾತನ ಕುಟುಂಬಕ್ಕೆ “ಬಳಗಾರ ಸುಂಕದ ಪಂಚೋತ್ತರ ಮುನಿ” ಎಂಬ ತೆರಿಗೆಯ ಬಾಬನ್ನು ಗ್ರಾಮದ 


೧೮೪ 


ಪೆರ್ಗಡೆಯು ನೀಡಿದನು. ಕ್ರಿ.ಶ. ೧೧೯೪ ರಲ್ಲಿ ಬೆಳೆಯ ಎಂಬ ವೀರನು ಮೂಡನಾಡಿನ ದೇಸಿಂಗವೆರ್ಗಡೆ ಮತ್ತು 
ಸಿಂಗ ವೆರ್ಗಡೆಯರು ಹಿರಿಯ ಹಾರಕಕ್ಕೆ ದಾಳಿ ಮಾಡಿದಾಗ “ಆಂತಾತನಾಳುತನಕೆ ಮೆಚ್ಚಿ ತೈಲರಸ... ಳಗೆಜ್‌ಯೊಳಗೆ 
ಅರೆವತಲು ಗದ್ದೆಯಂ ನೆತ್ತರು ಕೊಡುಗೆಯಾಗಿ ಬಿಟ್ಟ?" ಕ್ರಿ.ಶ. ೧೨೬೬ ರಲ್ಲಿ ವೀರ ಬೊಮ್ಮಯ್ಯನೆಂಬಾತನು ಯುದ್ಧದಲ್ಲಿ 
ಮರಣಿಸಿದಾಗ ಆತನ ಕುಟುಂಬಕ್ಕೆ “ವೊಂದು ಸಿವನೆಕೆಯಿ ಬೊಮೈೆಯಕಂಗೆ ವುಂಬಳಿಯಾಗಿ ಬೀರರಸ ಕೊಟ್ಟದು.” 
ಕ್ರಿ.ಶ. ೧೯೩ ರಲ್ಲಿ ಹೊಸಗುಂದದ ವೀರ ಕೋಟಿನಾಯ್ಯನು ಇರುವಂದೂರ ಮಾಳೆಯ ಸಾವಂತನ ಮೇಲೆ ದಾಳಿ 
ಮಾಡಿದಾಗ ಹೋರಾಡಿ ಮೃತನಾದ ವೀರನ ಕುಟುಂಬಕ್ಕೆ ಬೊಂಮೆಯನು ಉಂಬಳಿ ಮಡೆವಿನಲು ಅರವತೆಲು 
ನೀಡಿದನು.” ಈ ಬೊಮ್ಮೆಯನು ಯಾರು ಎಂಬ ಉಲ್ಲೇಖವು ಈ ವೀರಗಲ್ಲು ಶಾಸನದಲ್ಲಿ ಕಂಡು ಬರುವುದಿಲ್ಲ, 
ಪ್ರಾಯಶಃ ಗ್ರಾಮದ ಪ್ರಮುಖ ವ್ಯಕ್ತಿಯಾಗಿರಬೇಕು. ಅಗ್ರಹಾರಗಳ ಮೇಲಿನ ದಾಳಿಯ ಸಂದರ್ಭದಲ್ಲಿಕಗಾಗಲೇ 
ಹೇಳಿದಂತೆ ಅಲ್ಲಿನ ಸಾಸೀರ್ವರು ಮತ್ತು ಮಹಾಜನಗಳು ವೀರರ ಕುಟುಂಬಕ್ಕೆ ಕೊಡುಗೆಗಳನ್ನು ನೀಡಿರುವರು.” 

ವೀರರ ಕುಟುಂಬಗಳಿಗೆ ಕೊಡುಗೆಗಳನ್ನು ನೀಡುವ ಸಂದರ್ಭದಲ್ಲಿ “ಅರಸ, ದಣ್ಣಾಯಕೆ, ಸಂಧಿವಿಗ್ರಹಿ, 
ಸಮಸ್ಸ ಪ್ರಧಾನರು, ಗಾವುಂಡರು, ಐಮಣ್ಣಿಗರು, (ಗ್ರಾಮದ ದೇವಾಲಯದ ಉಸುವಾರಿ ಸಮಿತಿ) ಪುರೋಹಿತರು 
ಹಾಗೂ ಇನ್ನಿಬ್ಬರು” ಹಾಜರಿದ್ದರೆಂದು ವೀರಗಲ್ಲುಶಾಸನವೊಂದು ಉಲ್ಲೇಖಿಸಿದೆ.” ಇನ್ನೊಂದು ವೀರಗಲ್ಲು ಶಾಸನದಲ್ಲಿ 
ಕೊಡುಗೆ ನೀಡುವಸಂದರ್ಭದಲ್ಲಿ“ಊರಿನ ಗೌಡ, ಅರವತ್ತು ಒಕ್ಕಲು ಮತ್ತು ಐಮಣ್ಣಿಗರು ಹಾಜರಿದ್ದುಉಂಬಳಿ ಬಿಟ್ಟರು” 
ಎಂಬ ಉಲ್ಲೇಖವಿದೆ. * “ಅರವತ್ತು ಒಕ್ಕಲು ಎಂಬುದು ಗ್ರಾಮದ ಒಕ್ಕಲುತನ ಮಾಡುವ ರೈತರ ಸಂಘ. ಇದರ 
ಮುಖ್ಯಸ್ಥಗೌಂಡ ಅಥವಾ ಗೌಡ. ಇದಕ್ಕೆ ಕಂದಾಯ ಆಡಳಿತದಲ್ಲಿ ಮಹತ್ವದ ಸ್ಥಾನವಿದ್ದು ದಾನಗಳನ್ನುಕೊಡುವಾಗ 
ಈ ಸಂಘದ ಅಸಿತ್ವವು ಅಗತ್ಯ. ದಾನ ನೀಡಿದ ನಂತರ ಭೂಮಿಯ ರಕ್ಷಣೆ ಅದರ ಹೊಣೆಗಾರಿಕೆ” ಎಂದು ಆರ್‌.ಎನ್‌. 
ಗುರುವರವರು ಅಭಿಪಾ ್ರಿಯಿಸಿದ್ದಾರೆ.”* ಈ ಪ್ರದೇಶದ ಶಾಸನಗಳಲ್ಲಿ ಅರವತ್ತು ಒಕ್ಕಲು ಜೊತೆಗೆ ಎಪತೊಕ್ಕಲು ಎಂಬ 
ಸಂಘಟನೆಯ ಉಲ್ಲೇಖಗಳಿವೆ.  ವೀರಗಲ್ಲುಶಾಸನವೊಂದರಲ್ಲಿ ವೀರನ ಕುಟುಂಬಕ್ಕೆ ಕೊಡುಗೆ ನೀಡಲು "ಸಮಸ್ತ 
ಪ್ರಜೆಗಳು' ಹಾಜರಿದ್ದರು ಎಂಬ ಉಲ್ಲೇಖವಿದೆ. ಅರವತ್ತು ಒಕ್ಕಲು ಮತ್ತು ಎಪ್ಪತ್ತು ಒಕ್ಕಲು ಎಂಬ ಉಲ್ಲೇಖಗಳು 
ಇಂದಿನ ಶಿಕಾರಿಪುರ ತಾಲೂಕಿನ ಶಾಸನಗಳಲ್ಲಿ ಕಂಡು ಬಂದಿವೆ. ಇದೇ ವ್ಯಾಪಿಯಲ್ಲಿ ಹೆಚ್ಚಿನ ದಾನಶಾಸನಗಳು ದೊರೆತಿವೆ. 
ಇದರಿಂದ ಮಧ್ಯಕಾಲೀನದಲ್ಲಿ ಈ ಪ್ರದೇಶವು ಕೃಷಿ ಪ್ರಧಾನವಾಗಿದ್ದುದು ಸಷ್ಠವಾಗುತದೆ. ಕೊಡುಗೆಗಳನ್ನು ನೀಡುವ 
ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಇತರರು ಹಾಜರಿರುತ್ತಿದ್ದುದು ವೀರನಿಗೆ ಗೌರವ ಸಲ್ಲಿಸಲು ಮತ್ತು ನೀಡಲಾದ 
ಕೊಡುಗೆಗಳಿಗೆ ಅಧಿಕೃತ ಮಾನ್ಯತೆ ನೀಡುವುದಕ್ಕಾಗಿ ಎನ್ನಬಹುದು. 

ಮರಣೋತರ ಕೊಡುಗೆಗಳಲ್ಲದೆ ವೀರರಿಗೆ ಸ್ನಾರಕ ನಿರ್ಮಿಸಿ ಗೌರವಿಸುವುದು ಕೂಡಾ ಅಂದಿನ 


ಪದ್ಧತಿಯಾಗಿದ್ದಿತು. ಅಂತಹ ಸ್ಥಾರಕಗಳನ್ನು ಕುರಿತು ಅಧ್ಯಾಯ ಆರರಲ್ಲಿ ಚರ್ಚಿಸಲಾಗಿದೆ. ಇದರೊಂದಿಗೆ ಅಂದಿನ 


೧೮೫ 


ಸಾಮಾಜಿಕ - ರಾಜಕೀಯ ವ್ಯವಸ್ಥೆಯಲ್ಲಿಉನ್ನತ ಸ್ಥಾನಮಾನ ಪಡೆದ ಜನವರ್ಗವು ಬಳಸುತಿದ್ದಪ್ರತಿಷ್ಠೆಯ ಸಂಕೇತವಾದ 
“ಬಿಸಿಲು ಛತ್ರಿ, ಕುದುರೆ, ನಗಾರಿ” ಗಳನ್ನು ಬಳಸಲು ವೀರರ ಕುಟುಂಬಕ್ಕೆ ಅವಕಾಶ ನೀಡಲಾಗುತಿತ್ತು, 590 ಯೋಧ 
ವರ್ಗಕ್ಕೆ ನೀಡಲಾದ ಮರಣೋತರ ಕೊಡುಗೆಗಳು, ಗೌರವ ಸೂಚಕಗಳು ಅವರನ್ನು ಹೋರಾಟಕ್ಕೆ ಪ್ರೇರೇಪಿಸುವ 
ಅಂಶಗಳು ಆಗಿವೆ. ಅನುಬಂಧ ೭ ರಲ್ಲಿ ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲ ವ್ಯಾಪಿಯ ವೀರಗಲ್ಲು ಶಾಸನಗಳಲ್ಲಿ 
ವೀರರಿಗೆ ನೀಡಲಾದ, ಸ್ಪಷ್ಠವಾಗಿ ಉಲ್ಲೇಖಿಸಲ್ಪಟ್ಟ ಕೊಡುಗೆಗಳ ಪ್ರಮಾಣ ಮತ್ತುಸ್ವರೂಪವನ್ನು ಪಟ್ಟಿಯ ರೂಪದಲ್ಲಿ 
ಹೆಚ್ಚಿನ ಮಾಹಿತಿಗಾಗಿ ನೀಡಲಾಗಿದೆ. 
೫.೬. ಯುದ್ದದಲ್ಲಿ ಸೈನಿಕೇತರ ವರ್ಗ: 

ಯುದ್ಧವೆಂಬುದು ಕೇವಲ ಸೈನಿಕರು ಮತ್ತುಆಯುಧಗಳಿಗೆ ಸೀಮಿತವಾದುದಲ್ಲ ಯುದ್ಧದ ಸಿದ್ಧತೆಯಲ್ಲಿ ಯುದ್ದ 
ನಡೆಯುತಿರುವಾಗ ಮತ್ತುಯುದ್ದ್ಧಾನಂತರದಲ್ಲಿ ವಿವಿಧ ಜನವರ್ಗವು ಪಾತ್ರ ವಹಿಸುತಿತ್ತು. ಆದರೆ ಇಂತಹ ಸೈನಿಕೇತರ 
ವರ್ಗದ ಬಗ್ಗೆ ಶಾಸನ ಪಠ್ಯಗಳು ಬೆಳಕು ಚೆಲ್ಲುವುದಿಲ್ಲ ಆದರೆ ದೊಡ್ಡ ಗಾತ್ರದ ವೀರಗಲ್ಲು ಶಿಲ್ಪಗಳಲ್ಲಿ ಇಂತಹ ಹಲವು 
ವರ್ಗಗಳನ್ನು ಗುರುತಿಸಬಹುದು. ಯುದ್ದವಾದ್ಯಗಾರರು, ಪಲ್ಲಕ್ಕಿ ಹೊತವರು, ರಾಜ ಪ್ರಮುಖರಿಗೆ ಛತ್ರಿ ಹಿಡಿದವರು, 
ರಾಜದ್ಧಜ ಮತ್ತುಲಾಂಛನಗಳನ್ನು ಹೊತ್ತವರು, ಬಿಲ್ಲಾರರಿಗೆ ಬಾಣಗಳನ್ನು ನೀಡುತಿರುವವರು, ಕಾವಡಿ ಮತ್ತುಹೊರೆ 
ಹೊತವರು, ಗಾಯಾಳುಗಳನ್ನು ಯುದ್ಧರಂಗದಿಂದ ಕರೆದೊಯ್ಯುವವರು ಮತ್ತು ಮಾವುತರು ವೀರಗಲ್ಲು ಶಿಲ್ಪಗಳಲ್ಲಿ 
ಕಂಡುಬರುತಾರೆ. ಇವರಲ್ಲದೆ ಯುದ್ಧಗಳ ಹಿಂದೆ ಸೈನ್ಯದ ಪ್ರಯಾಣಕ್ಕೆ ಮಾರ್ಗ ರೂಪಿಸುವವರು, ಆಹಾರ ವಸುಗಳನ್ನು 
ಮತ್ತು ಆಯುಧಗಳನ್ನು ಒದಗಿಸುವವರು, ಬಿಡಾರಗಳನ್ನುಸಿದ್ದಪಡಿಸುವವರು, ಆಯುಧಗಳನ್ನು ರಿಪೇರಿ ಮಾಡುವವರು 
ಮತ್ತು ಆಯುಧಗಳನ್ನು ಹರಿತ ಮಾಡುವ ಸಾಣೆಗಾರರು ಹಾಗೂ ಗಾಯಾಳುಗಳಿಗೆ ಔಷಧೋಪಚಾರ ಮಾಡುವವರು 
ಇರುತಿದ್ದರು. ಇವರ ಬಗ್ಗೆ ಸಮಕಾಲೀನ ಸಾಹಿತ್ಯ ಕೃತಿಗಳಲ್ಲಿ ಸಾಂದರ್ಭಿಕವಾಗಿ ಪ್ರಸಾಪಿಸಲಾಗಿದೆ. 

ಮಾರ್ಗ ಸಿದ್ದಪಡಿಸುವ ಕಾರ್ಯವನ್ನು ಪಥಶಿಲ್ಲಿಗಳು ಸೈನ್ಯವು ಪ್ರಯಾಣಿಸುವ ಮಾರ್ಗದ ಗ್ರಾಮಸ್ಥರಿಂದ" ಬಿಟ್ಟಿ 
ರೂಪದಲ್ಲಿಮಾಡಿಸುತಿದ್ದರು.*”” ಯುದ್ಧಕ್ಕೆ ಸಂಬಂಧಿಸಿದ ಹಲವು ಕಾರ್ಯಗಳನ್ನು ಮತ್ತುಕುತೂಹಲದಿಂದ ಸೈನ್ಯವನ್ನು 
ನೋಡಲು ಬಂದ ಜನರಿಂದ "ಬಿಟ್ಟಿಯಾಗಿ, ಒತ್ತಾಯಪೂರ್ವಕವಾಗಿ ಮಾಡಿಸುತಿದ್ದುದರಿಂದ, “ಸೈನ್ಯ ನೋಡಲು 
ಬಂದವರಕ್ಕೆಯಲ್ಲಿ ಬಾವುಟವನ್ನುಹೊರಿಸಿದ ಹಾಗಾಯಿತು” ಎಂಬ ಗಾದೆಯು ಪ್ರಚಲಿತದಲ್ಲಿದ್ದಿತು. ಇದನ್ನುಪಂಪನು 
ಉಲ್ಲೇಖಿಸಿರುವನು.” ಯುದ್ಧದ ಸಂದರ್ಭದಲ್ಲಿ ಕುದುರೆಗಳಿಗೆ ಕಡಿವಾಣ ತೊಡಿಸಿ ಅಣಿ ಮಾಡುವಕೆಲಸದವರು ಹಾಗೂ 
ಗಾಯಾಳು ಯೋಧರ ದೇಹದೊಳಕ್ಕೆ ಹೊಕ್ಕ ಆಯುಧಗಳು ಮತ್ತು ಲೋಹದ ಚೂರುಗಳನ್ನು ಇಕ್ಕಳೆದಿಂದ 
ತೆಗೆಯುವವರನ್ನುಪಂಪನು ಪ್ರಸಾಫಿಸಿದ್ದಾನೆ.5 ವೈದ್ಯರು, ಅಡುಗೆಯವರು ಮೊದಲಾದ ವರ್ಗದವರು ಸ್ಥೆನ್ಯದೊಂದಿಗೆ 


೧೮೬ 


ಇರುತಿದ್ದರು. ಯುದ್ದದಲ್ಲಿ ಇವರ ಪಾತ್ರವು ಗಮನಾರ್ಹವಾದರೂ ಯುದ್ದದ ಅಧ್ಯಯನದ ಸಂದರ್ಭದಲ್ಲಿ ಈ 
ವರ್ಗಗಳಿಗೆ ಸೂಕವಾದ ಪ್ರಾಧಾನ್ಯತೆ ದೊರೆತಿಲ್ಲ ಪುಟ ಸಂಖ್ಯೆ -೩೭೯ರಲ್ಲಿ ವೀರಗಲ್ಲು ಶಿಲ್ಪಗಳಲ್ಲಿ ಕಂಡುಬರುವ 
ಸೈನಿಕೇತರರ ಕೆಲವು ಛಾಯಾಚಿತ್ರಗಳನ್ನು ಗಮನಿಸಬಹುದು. 
೫.೭ ಸೈನಿಕರ ಉಡುಗೆ ತೊಡುಗೆಗಳು 

ಅಧ್ಯಯನದ ಅವಧಿಯ ಯೋಧರ ಉಡುಗೆ - ತೊಡುಗೆಗಳನ್ನು ಕುರಿತು ಸಚಿತ್ರ ಮಾಹಿತಿ ನೀಡುವ 
ಆಧಾರಗಳೆಂದರೆ, ವೀರಗಲ್ಲುಗಳಲ್ಲಿನ ಶಿಲ್ಪ ದೃಶ್ಯಗಳು. ಸಮಕಾಲೀನ ಸಾಹಿತ್ಯ ಕೃತಿಗಳಲ್ಲಿ ಕೂಡಾ ಸಾಂದರ್ಭಿಕವಾಗಿ 
ಯೋಧರಉಡುಗೆ - ತೊಡುಗೆಗಳನ್ನುಉಲ್ಲೀಖಿಸುತವೆ. ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿಸೈೆನಿಕರಿಗೆ ನಿಗದಿತ 
ಸಮವಸ್ಥವಿದ್ದೀತೆ? ಎಂಬುದನ್ನು ಸ್ಪಷ್ಠವಾಗಿ ಹೇಳಲಾಗದು. ಬಹುಶಃ ವೈರಿಗಳಿಂದ ಬೇರ್ಪಡಿಸಲು ಮತ್ತುತನ್ನವರನ್ನು 


ಆ ಐ 


ಗುರುತಿಸಿಕೊಳ್ಳಲು ಪ್ರತಿಯೊಂದು ಪಕ್ಷದ ಸೈನಿಕರಿಗೂ ಅವರದೇ ಆದ ವಿಶಿಷ್ಠ ಗುರುತು ಇದ್ದಿರಬೇಕು. ಮಹಾಭಾರತದಲ್ಲಿ 
ಮೊದಲಿಗೆ ಸೈನಿಕರ ಸಮವಸ್ತ್ರ ಕುರಿತು ಪರೋಕ್ಷವಾಗಿ ಉಲ್ಲೇಖವಿದೆ. ಅಧ್ಯಯನದ ಪ್ರದೇಶದ ವೀರಗಲ್ಲುಶಾಸನ 
ಪಠ್ಯಗಳಲ್ಲಿ ಸೈನಿಕರ ಸಮವಸ್ತಕುರಿತು ಉಲ್ಲೇಖಗಳಿಲ್ಲ. ಕ್ರಿ.ಶ. ೧೨೯೦ ರ ಹೊಸನಗರದ ಎಂ. ಗುಡ್ನೇಕೊಪ್ಪದಲ್ಲಿರುವ 
ವೀರಗಲ್ಲುಶಾಸನವೊಂದರಲ್ಲಿಯುದ್ದಕ್ಕೆ ನೇಮಕಗೊಂಡು, ವೀಳ್ಯವನ್ನುಪಡೆದ ವೀರನೋರ್ವನು ಯುದ್ಧಕ್ಕೆ ತೆರಳುವಾಗ 
“ವುಟ್ಟನು ಪೊಂಬಟ್ಟೆಗಳಂ, ಕಟ್ಟಿದ ನೂಲ್ಲಟ್ಟದಾಮಸಿರ ಪಟ್ಟಿಗಳಂ” ಎಂದು ವೀರನ ಉಡುಪು ಕುರಿತು ಉಲ್ಲೇಖವಿದೆ.” 
ಇದರಿಂದ ಪ್ರಧಾನ ವೀರರು ಯುದ್ಧಕ್ಕೆ ಹೊರಡುವಾಗ ಹೊಸ ಬಟ್ಟೆಗಳನ್ನುಧರಿಸಿ ಹೋಗುತಿದ್ದಪ್ರಸಂಗವಿದ್ಧಿತೆನ್ನಬಹುದು. 
ಯುದ್ದದ ವೇಳೆಗೆ ಯೋಧರು ಧರಿಸುವ ಉಡುಗೆಯನ್ನು" ಗಂಡುಡುಗೆ' ಎಂದು ಕರೆಯಲಾಗಿದೆ. 5" 

ವೀರಗಲ್ಲುಗಳಲ್ಲಿನ ಯೋಧರ ಉಡುಗೆ - ತೊಡುಗೆ ಚಿತ್ರಣ ಹೆಚ್ಚು ವಾಸವವಾಗಿದೆ. ಅವುಗಳಲ್ಲಿ 
ಕಂಡುಬರುವಂತೆ ಹೆಚ್ಚಿನ ವೀರರು ಮುಡಿಯನ್ನುಕಟ್ಟಿಕೊಂಡಿದ್ದಾರೆ. ಬಟ್ಟೆಯಿಂದ ಮುಡಿಯನ್ನು ಕಟ್ಟಿಕೊಳ್ಳುತಿದ್ದುದರಿಂದ 
ಕೆಲವು ವೀರಗಲ್ಲುಗಳಲ್ಲಿವೀರರ ಮುಡಿಯ ಜೊತೆಗೆ ಬಟ್ಟೆಯ ಕುಚ್ಚಿನ ಕೆತನೆ ಕೂಡಾ ತೋರಿಸಲಾಗಿದೆ. ಕೆಲವೆಡೆ ವೀರರು 
ಶಿರಸ್ತಾಣಗಳನ್ನು ಧರಿಸಿದ ದೃಶ್ಯವಿದೆ. ಈ ಶಿರಸ್ತಾಣಗಳಲ್ಲಿಕೆಲವು ತಲೆಯ ಮೇಲ್ಭಾಗವನ್ನು ಮಾತ್ರ ಆವರಿಸಿವೆ. ಇನ್ನೂ 
ಕೆಲವು ಪೂರ್ಣವಾಗಿ ತಲೆಯನ್ನು ಮತ್ತು ಮುಖದ ಎರಡು ಪಾರ್ಶ್ರಗಳನ್ನು ಆವರಿಸಿವೆ. ಶಿರಸ್ತಾಣಗಳನ್ನು ಕುರಿತಂತೆ 
ನಾಲ್ಕನೇ ಅಧ್ಯಾಯದಲ್ಲಿ ರಕ್ಷಣಾತ್ಮಕ ಆಯುಧಗಳ ವಿವರಣೆ ಸಂದರ್ಭದಲ್ಲಿ ಪ್ರಸಾಪಿಸಲಾಗಿದೆ. ಅಧ್ಯಯನ ಪ್ರದೇಶದ 
ವೀರಗಲ್ಲು ಶಾಸನಶಿಲ್ಲಗಳಲ್ಲಿಕೆಂಡುಬರುವ ವೀರರ ಮುಡಿಗಳಲ್ಲಿ ಕೆಲವು ಮಾದರಿಗಳನ್ನು ರೇಖಾಚಿತ್ರದ ಮೂಲಕ 
ಪುಟ ಸಂಖ್ಯೆ -೩೪೯ರಲ್ಲಿನೀಡಲಾಗಿದೆ. 

ಅಧ್ಯಯನ ಪ್ರದೇಶದ ವೀರಗಲ್ಲುಗಳಲ್ಲಿ ವೀರರ ಎದೆಯ ಭಾಗವನ್ನುನಗ್ಗವಾಗಿ ತೋರಿಸಲಾಗಿದೆ. ಕರ್ನಾಟಕದ 
ಕೆಲವೆಡೆ ಉತರೀಯವನ್ನು ಹೊದ್ದುಕೊಂಡಿರುವ ವೀರರ ಶಿಲ್ಪಗಳಿರುವ ವೀರಗಲ್ಲುಗಳನ್ನು ಡಾ. ಆರ್‌. ಶೇಷಶಾಸ್ಟಿಯವರು 


೧೮೭ 


ಗುರುತಿಸಿದ್ದಾರೆ. ಪಂಪನು ತನ್ನ "ಆದಿಪುರಾಣ' ದಲ್ಲಿ ಕರ್ನಾಟಕ ಬಲವನ್ನು ವರ್ಣಿಸುವಾಗ “ಅನುತ್ತರೀಯ 
ಕಂಟಕಮತಿ ಸುಭಟ ಮಂದೋತ್ಸಂಠಮಿದು ಕಾರ್ಣಾಟಬಲಂ” ಎಂದರೆ ಅಡ್ಡಿಯಾಗುವ ಉತ್ತರೀಯವಿಲ್ಲದವರು, 
ಅತ್ಯಂತ ಮದದಿಂದ ಸೊಕ್ಕಿದ ಒಳ್ಳೆಯ ಯೋಧರಿಂದ ಕೂಡಿದ ಇದು ಕರ್ಣಾಟಬಲ ಎಂದಿರುವನು.” ಅಂದರೆ 
ಪಂಪನ ಕಾಲದಲ್ಲಿಕರ್ನಾಟಕದ ಯೋಧರು ಮೇಲುಡುಪು ಧರಿಸುತಿರಲಿಲ್ಲಎನ್ನಬಹುದು. ಪಂಪನ "ವಿಕ್ರಮಾರ್ಜುನ 
ವಿಜಯ'ದಲ್ಲಿ ಕೂಡಾ ಬಿಲ್ಲಾರರ ಹೋರಾಟವನ್ನು ವರ್ಣಿಸುವಾಗ “ಕೈತುಂಬ ತುಂಬಿದ ಹರಿತವಾದ ಬಾಣ 
ಮೊಳಕಾಲುವರೆಗೆ ಜೋಲಾಡುವ ವೀರಗಚ್ಛೆ, ದೀರ್ಪವಾದ ಕತ್ತಿಯ ಒರೆ, ಕಪ್ಪಾದ ಹಣೆಗಟ್ಟು ಕೈಚೀಲ ಇವು ಬೆಡಗನ್ನು 
ಹುಟ್ಟಿಸುತ್ತಿರಲು ಬಿಲ್ಲಾರರು ಪರಸ್ಪರ ಹೆಣೆದುಕೊಂಡು ಹೊಡೆದಾಡಿದರು” ಎಂದಿದೆ. ** ಹೊರತು ಮೇಲುಡುಪಿನ 
ಬಗ್ಗೆ ಉಲ್ಲೇಖವಿರುವುದಿಲ್ಲ, ಕೆಲವು ವೀರಗಲ್ಲುಗಳಲ್ಲಿವೀರರು ವಿವಿಧ ಮಾದರಿಯ ಎದೆಕವಚಗಳನ್ನುಧರಿಸಿರುವುದನ್ನು 
ನೋಡಬಹುದು. 

ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ವೀರರು ಕಚ್ಚೆಯನ್ನು ಧರಿಸಿರುವುದು ಸಾಮಾನ್ಯ ದೃಶ್ಯವಾಗಿದೆ. ಇದನ್ನು 
“ವೀರಗಚ್ಛೆ' ಎನ್ನುತಾರೆ. ಬಂದಳಿಕೆಯ ವೀರಗಲ್ಲೊಂದರಲ್ಲಿವೀರರು "ತುಂಡುದಟ್ಟಿ' ಧರಿಸಿರುವ ದೃಶ್ಯವಿದೆ. ವೀರರು 
ಧರಿಸಿರುವ ವೀರಗಚ್ಛೆಯು ಮೊಳಕಾಲಿಗಿಂತಮೇಲಿದ್ದು ಮಧ್ಯಭಾಗದಲ್ಲಿ ಜೋಲಾಡುವಂತಿರುತದೆ. ಅದನ್ನು ಗಟ್ಟಿಯಾಗಿ 
ಕಟ್ಟಲು “ನಡುಕಟ್ಟನ್ನು ಕಟ್ಟುತ್ತಿದ್ದರು. ಅದು "ಒರೆ'ಯ ಸಮೇತ ಕತ್ತಿ ಅಥವಾ ಕಿರುಗತ್ತಿಯನ್ನು ಧರಿಸಲು 
ಸಹಾಯಕವಾಗುತಿತ್ತು ಇಂತಹ ಚಿತ್ರಣವನ್ನು ವೀರಗಲ್ಲು ಶಿಲ್ಪಿಗಳು ಸುಂದರವಾಗಿ ಮಾಡಿದ್ದಾರೆ. ಯೋಧರ 
ಉಡುಗೆಯನ್ನು ಪ್ರತಿನಿಧಿಸುವ ಎರಡು ಮಾದರಿಗಳ ರೇಖಾಚಿತ್ರವನ್ನುಪುಟ ಸಂಖ್ಯೆ -೩೫೦ ರಲ್ಲಿನೀಡಲಾಗಿದೆ. 

ಯುದ್ದಕ್ಕೆ ತೆರಳುತಿದ್ದ ಸಂದರ್ಭದಲ್ಲಿ ಯೋಧರು ವಿವಿಧ ಆಭರಣಗಳನ್ನು ಧರಿಸುತಿದ್ದುದು ವೀರಗಲ್ಲು 
ಶಿಲ್ಪಗಳಲ್ಲಿ ವ್ಯಕವಾಗಿದೆ. ವಿವಿಧ ಬಗೆಯ ಕಿವಿ ಆಭರಣಗಳು, ಕಂಠಾಭರಣಗಳು, ಭುಜಕೀರ್ತಿ, ತೋಳುಪಟ್ಟಗಳು, 
ಕೈಕಡಗಗಳು ಮತ್ತುಕಾಲುಕಡಗಗಳನ್ನುವೀರಗಲ್ಲುಶಿಲ್ಲಗಳಲ್ಲಿ ನೋಡಬಹುದು. ಮೊಳಕ್ಕೆವರೆಗೆ ಆವೃತವಾದ ಕಬ್ಬಿಣದ 
ಕಡಗಗಳನ್ನುಪಂಪನು ಆದಿಪುರಾಣದಲ್ಲಿಉಲ್ಲೇಖಿಸಿರುವನು. ನ ಎಲ್ಲಾವೀರಗಲ್ಲುಗಳಲ್ಲಿಯೂ ವೀರರು ಕಾಲುಕಡಗ 
ಧರಿಸಿರುವುದು ಕಂಡುಬರುವುದಿಲ್ಲ ಶಿಕಾರಿಪುರ ತಾಲೂಕಿನ ಬಂದಳಿಕೆಯಲ್ಲಿನ ವೀರಗಲ್ಲೊಂದರಲ್ಲಿವೀರನು ಎಡಕಾಲಿಗೆ 
ಮಾತ್ರ ಕಡಗ ಧರಿಸಿರುವುದು ಕೆಂಡು ಬರುತ್ತದೆ. ಸೊರಬ ತಾಲೂಕಿನ ತುಡನೂರು ಗ್ರಾಮದ ವೀರಗಲ್ಲೊಂದರಲ್ಲಿ 
ವೀರನು ಎರಡೂ ಕಾಲಿಗೆ ಕಡಗ ಧರಿಸಿರುವುದು ಕಂಡು ಬರುತದೆ. ವೀರಗಲ್ಲು ಶಿಲ್ಪಗಳಲ್ಲಿ ಪ್ರಧಾನ ವೀರನು ಅಲಂಕೃತ 
ಮುಕ್ತ ಯಜ್ಞೋಪವೀತವನ್ನು (ಚೆನ್ನವೀರ ಅಥವಾ ವೈಕಕ್ಷಕ) ಧರಿಸಿರುವಂತೆ ತೋರಿಸಲಾಗಿದೆ. ವೀರಗಲ್ಲುಗಳಲ್ಲಿ 
ಕಂಡುಬರುವ ಸೈನಿಕರ ಉಡುಗೆ - ತೊಡುಗೆಗಳನ್ನುಕುರಿತು ವಿವರವಾದ ಮಾಹಿತಿಗಳನ್ನುಡಾ. ಆರ್‌. ಶೇಷಶಾಸ್ತ್ರಿಯವರ 


೧೮೮ 


“ಕರ್ನಾಟಕದ ವೀರಗಲ್ಲುಗಳು” ಮತ್ತು ಡಾ. ಡಿ.ವಿ. ಪರಶಿವಮೂರ್ತಿ ಯವರ “ಕನ್ನಡ ಶಾಸನ ಶಿಲ್ಲ” ಕೃತಿಗಳಲ್ಲಿ 


ನೋಡಬಹುದಾಗಿದೆ. 


ಈ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾದ ಮಧ್ಯಕಾಲೀನ ಕರ್ನಾಟಕದ ಸೈನಿಕ ಸಂಘಟನೆಗೆ ಸಂಬಂಧಿಸಿದ 


ವಿಷಯಗಳನ್ನು ಅವಲೋಕಿಸಿದಾಗ ಕೆಲವು ಪ್ರಮುಖಾಂಶಗಳು ಸ್ಪಷ್ಟವಾಗುತವೆ. ಅವುಗಳೆಂದರೆ, 


೪ 


ಅಧ್ಯಯನದ ವ್ಯಾಪ್ತಿ ಪ್ರದೇಶದಲ್ಲಿ ಅಶ್ವದಳ ಮತ್ತು ಕಾಲ್ಗಳಗಳು ಪ್ರಧಾನವಾಗಿದ್ದು. ಚತುರಂಗ ಬಲದ 
ಉಲ್ಲೇಖವು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಕಂಡುಬರುತದೆ. ವೀರಗಲ್ಲುಶಾಸನ ಶಿಲ್ಲಗಳಲ್ಲಿರಥಗಳ ಬಳಕೆಯ 
ಚಿತ್ರಣವಿಲ್ಲ ಇಲ್ಲಿನ ಯುದ್ದಗಳಲ್ಲಿ ಆನೆಗಳ ಬಳಕೆಯು ಕೂಡಾ ವಿರಳವಾಗಿದೆ. 

ಕುತೂಹಲಕರ ಅಂಶವೆಂದರೆ ಮಧ್ಯಕಾಲೀನ ರಾಜ್ಯಗಳು ನೇರವಾಗಿ ತಮ್ಮ ಅಧೀನದಲ್ಲಿ ಬೃಹತ್‌ ಸೈನ್ಯವನ್ನು 
ಹೊಂದಿರಲಿಲ್ಲ, ಯುದ್ಧದ ಸಂದರ್ಭದಲ್ಲಿ ಅವುಗಳು ತಮ್ಮ ಅಧೀನ ಸ್ಥಾನಿಕ ಅಧಿಕಾರಿಗಳ ಸೈನಿಕ ನೆರವನ್ನು 
ಪಡೆದು ಯುದ್ಧವನ್ನು ಸಂಘಟಿಸುತಿದ್ದವು. ಹಲವು ಮೂಲಗಳ ಮತ್ತು ವಿಧಗಳ ಸೈನ್ಯದೊಂದಿಗೆ ಯುದ್ಧವನ್ನು 
ಸಂಘಟಿಸುತಿದ್ದ ರೀತಿಯು ನಿಜಕ್ಕೂ ಆಶ್ಚರ್ಯಕರವಾಗಿದೆ. 

ಬನವಾಸಿ ೧೨೦೦೦ ಮತ್ತು ಸಾಂತಳಿಗೆ ಪ್ರದೇಶದಲ್ಲಿ ನೆಲೆಸಿದ್ದ ಅರಣ್ಯ ಬುಡಕಟ್ಟು ವರ್ಗಗಳಾದ ಬಿಲ್ಲರು, 
ಬೇಡರು ಮೊದಲಾದವರು ಮಧ್ಯಕಾಲೀನ ಯುದ್ಧಗಳಲ್ಲಿ ಗಮನಾರ್ಹ ಪಾತ್ರವಹಿಸುತಿದ್ದರು. ರಾಜ್ಯವು ಅವರ 
ಸೈನಿಕ ಸೇವೆಯನ್ನು ಅಗತ್ಯವಾದಾಗ ಉಪಯೋಗಿಸಿಕೊಳ್ಳುತ್ತಿದ್ದಿತು. ಕ್ರಿ.ಶ.೧೨ನೇ ಶತಮಾನದಲ್ಲಿ ಇಲ್ಲಿನ ಬಿಲ್ಲರು 
ಹೊಯ್ಲಳರ ಪರವಾಗಿ ಯುದ್ದಗಳಲ್ಲಿ ಭಾಗವಹಿಸುತ್ತಿದ್ದರು. ಪಡೆವಳರಾಗಿ ಸೈನ್ಯ ಸರಬರಾಜು ಮಾಡುತ್ತಿದ್ದರು. 
ನಂತರದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸ್ಥಳೀಯ ಆಳುವ ಶಕ್ತಿಯಾಗಿ ಪರಿವರ್ತನೆಗೊಂಡರು. 
ಹೊಸಗುಂದ ಅರಸರು, ಬಿದರೂರ ಸಾವಂತರು, ಹೆಡತರಿ ಮತ್ತು ಸೇತುವಿನ ಅರಸರು ಇದಕ್ಕೆ ಉತಮ 
ಉದಾಹರಣೆಗಳಾಗಿದ್ದಾರೆ. 

ಪ್ರತಿಯೋರ್ವ ಸ್ಥಾನಿಕ ಅಧಿಕಾರಿಯು ತನ್ನ ಮೇಲಿನವರಿಗೆ ಸೈನ್ಯ ಪೂರೈಸುವ ಕಾರ್ಯನಿರ್ವಹಿಸುತಿದ್ದನು. 
ಗ್ರಾಮಗಳು ಮತ್ತು ಅಗ್ರಹಾರಗಳು ಕೂಡಾ ರಕ್ಷಣೆಗಾಗಿ ತಮ್ಮದೇ ಆದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದವು. 
ಪಡೆವಳ ಎಂಬ ಅಧಿಕಾರಿ ವರ್ಗವು ಸೈನ್ಯ ಸಂಘಟಿಸುವ ಮತ್ತುಪೂರೈಸುವ ಕಾರ್ಯನಿರ್ವಹಿಸುತಿದ್ದಿತು. 
ರಾಜ್ಯವು ತನ್ನದೇ ಆದ ಆಯುಧಾಗಾರವನ್ನು ಹೊಂದಿದ್ದ ಬಗ್ಗೆಯಾಗಲೀ, ಸೈನಿಕರಿಗೆ ಆಯುಧಗಳನ್ನು 
ಪೂರೈಸುತಿದ್ದಬಗ್ಗೆಯಾಗಲೀ ವೀರಗಲ್ಲು ಶಾಸನಗಳಲ್ಲಿ ಪ್ರಸಾಪವಿಲ್ಲ, ಅಲ್ಲದೆ ಆಯುಧಗಾರದ ನಿರ್ವಹಣೆಯ 


ಅಧಿಕಾರಿಯ ಉಲ್ಲೇಖವು ಕೂಡಾ ಶಾಸನಗಳಲ್ಲಿ ಕಂಡುಬರುವುದಿಲ್ಲ. 


೧೮೯ 


ವೀರರಿಗೆ ನೀಡಲಾದ ಮರಣೋತ್ತರ ಕೊಡುಗೆಗಳನ್ನು ಗಮನಿಸಿದರೆ, ಎಲ್ಲಾವೀರರಿಗೆ ಇದರ ಲಭ್ಯತೆ ಇರಲಿಲ್ಲ 
ಹಾಗೂ ಕೊಡುಗೆಗಳನ್ನುನೀಡಲು ಅನುಸರಿಸುತ್ತಿದ್ದಮಾನದಂಡಗಳು ಯಾವುವು ಎಂಬ ಸ್ಪಷ್ಟತೆಯಿಲ್ಲ. ಕೆಲವು 
ನಿದರ್ಶನಗಳನ್ನು ಹೊರತು ಪಡಿಸಿದರೆ ಕೊಡುಗೆಗಳ ಪ್ರಮಾಣವು ಅಲ್ಪಪ್ರಮಾಣದ್ದಾಗಿದೆ. 
ಯುದ್ಧದಲ್ಲಿಭಾಗಿಯಾಗುತಿದ್ದ ಸೈನೀಕೇತರ ವರ್ಗವನ್ನುಕುರಿತು ಶಾಸನ ಪಠ್ಯಗಳಲ್ಲಿ ಹೆಚ್ಚಿನ ವಿವರಣೆಗಳು 
ಕಂಡು ಬರುವುದಿಲ್ಲ. ವೀರಗಲ್ಲು ಶಿಲ್ಪಗಳಲ್ಲಿ ಇಂತಹ ವರ್ಗಕ್ಕೆ ಸೇರಿದ ಅನೇಕರನ್ನು ತೋರಿಸಲಾಗಿದೆ. 
ಈ ವರ್ಗವನ್ನುಕುರಿತು ಈವರೆಗೆ ಆಳವಾಗಿ ಅಧ್ಯಯನವು ನಡೆದಿರುವುದಿಲ್ಲ. 


ಅಡಿ ಟಿಪ್ಪಣಿ 
ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ ) ಪ್ರಥಮ ವಂಶತಿ - ೧೯ ರಿಂದ ೨೨ರ 
ಶ್ಲೋಕಗಳು. 
ಚಕ್ರವರ್ತಿ. ಪಿ.ಸಿ. (೧೯೯೩)- ವಾರ್‌ ಇನ್‌ ಏನ್ಲಿಯೆಂಟ್‌ ಇಂಡಿಯಾ - ಪುಟ ೧. 
ಕ.ಇ.V (ಸಂ) ಗೋಪಾಲ್‌ ಬಿ.ಆರ್‌ (೧೯೬೯)- ಸಂ.೭ಕ್ರಿ.ಶ. ೧೦೭೧ ಎ.ಕ.್ಭII (ಬಿ.ಎಲ್‌. ರೈಸ್‌ 
೧೯೦೪) ಸಾ - ೫೮ -ಕ್ರಿ.ಶ. ೧೧೪೩ ಮತ್ತು ಸಾ - ೧೧೪- ಕ್ರಿ.ಶ. ೧೧೬೬. 
ಐ.ಕVI1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೮ ಕ್ರಿ.ಶ. ೧೨೨೪, ಎ.ಕ111 ( ಬಿ.ಎಲ್‌. ರೈಸ್‌ 
೧೯೦೪)ಸೊ -೩೧೯ ಕ್ರಿ.ಶ. ೧೨೩೯,ಸಾ - ೧೦೨ ಕ್ರಿ.ಶ. ೧೯೪ ಮತ್ತು ನ.೧೨ ಕ್ರಿ.ಶ. ೧೯೪. 
ಐ.ಕVI1] ( ಬಿ.ಎಲ್‌. ರೈಸ್‌ ೧೯೦೪) ಸಾ- ೯೧ ಕ್ರಿ.ಶ.೧೧೬೦ ಸೊ - ೧೩೯ ಕ್ರಿ.ಶ. ೧೧೭೩ ಮತ್ತು 
ಸೊ - ೧೮೮ ಕ್ರಿ.ಶ. ೧೨೨೦ ಹಾಗೂ ಪಂಪಭಾರತಂ ಆಶ್ಚಾಸ ೧೦ ಪದ್ಯ ಮತ್ತು ವಚನ ೪೪ ಆದಿಪುರಾಣಂ 
ಆಶ್ವಾಸೆ. ೧೩ ಪ ದ್ಯ- ೪೫. 
ಎ.ಕV111( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೨೫ ಕ್ರಿ.ಶ. ೧೨೪೨ ಮತ್ತು ಪಂಪಭಾರತಂ ಆಶ್ವಾಸ- ೧೦ 
ವಚನ -೩೩. 
ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ) - ದ್ವಿತೀಯ ವಿಶಂತಿ - ೫೫೬-೫೬೧ ರ 
ಶ್ಲೋಕಗಳು. 
ಕೌಟಿಲ್ಲನ ಅರ್ಥಶಾಸ್ತ್ರ- ಅನು: ಕೃಷ್ಣಭಟ್ಟ (೨೦೦೦)- ಅಧಿಕರಣ ೯, ಅಧ್ಯಾಯ ೨, ಪುಟ ೪೪೭. 
ಮಾನಸೋಲ್ಲಾಸ್ತಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ) ದ್ವಿತೀಯ ವಿಂಶತಿ - ಶ್ಲೋಕ, ೫೫೬ ರಿಂದ 


೫೬೧. 


೧೯೦ 


೧೦. 


೧೧. 


೧೨. 


೩. 


೧೪. 


೧೫. 


೬. 


ಛಲ; 


೧೮. 


೧೯. 


೨೦. 


೨; 


23, 


೨೩. 


೨೪. 


೨೫. 


ವಿ೬, 


೨೬; 


೨೮. 


ವಿಕ್ಸ್‌ 


ಪ್ರೊ. ಥಾಮಸ್‌ ಎಫ್‌.ಡಬ್ಬ್ಯೂ. - ಕೇಂಬ್ರಿಡ್ಡ್‌ ಹಿಸ್ತರ ಆಫ್‌ ಇಂಡಿಯ್ದೂ-1 ಪುಟ ೪೮, ಉಲ್ಲೇಖ - 
ಚಕ್ರವರ್ತಿ. ಪಿ.ಸಿ. (೧೯೯೩)- ಪೂರ್ವೋಕ - ಪುಟಳ೪. 

ಅಲ್ಪೇಕರ್‌ ಎ.ಎಸ್‌. (೧೯೬೭) - “ರಾಷ್ಟ ಕೊಟಾಸ್‌ ಅಂಡ್‌ ದೇರ್‌ ಟ್ರೆಮ್‌” - ಪುಟ ೨೫೦. 
ಏ.ಕ11( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೧೬ಕ್ರಿ.ಶ. ೧೧೫೯. 

ಅದೇ, ಸಾ- ೧೧೪ ಕ್ರಿ.ಶ. ೧೧೬೬. 

ಎ.ಕVI( ಬಿ.ಎಲ್‌. ರೈಸ್‌ ೧೯೦೨) _ಶಿಕಾ - ೨೪೩ ಕ್ರಿ.ಶ. ೧೨೧೪. 

ಭಾಷ್ಯಂ ಎ.ಎಲ್‌. (೧೯೯೬)- ದಿ ವಂಡರ್‌ ದಟ್‌ ವಾಸ್‌ ಇಂಡಿಯಾ - ಪುಟ ೧೨೮. 

ಕೌಟಿಲ್ಯನ ಅರ್ಥಶಾಸ್ತ್ರ - ಪೂರ್ಮೋಕ್ತ - ಪುಟ ೪೪ರ. 

ಭಂಡಾರ್ಕರ್‌ - ಕಾರ್ಮಿಕೇಲ್‌ ಲೆಕ್ಸರ್‌- ಕಲ್ಕತ್ತಾಯೂನಿವರ್ಸಿಟಿ, ಕ್ರಿ.ಶ. ೧೯೧೯- ಪುಟ ೧೪೪, ಉಲ್ಲೇಖ 
- ಚಕ್ರವರ್ತಿ ಪಿ.ಸಿ. (೧೯೯೩)ಪೂರ್ವೋಕ್ತ ಪುಟ - ೫. 

ಮೊನ್ನಾನ್‌ ಎಫ್‌.ಜೆ. - ದಿ ಅರ್ಲಿ ಹಿಸ್ಟರಿ ಆಫ್‌ ಬೆಂಗಾಲ್‌ -( ೧೯೨೬)ಪುಟ - ೬೬-೬೭ ಉಲ್ಲೇಖ - 
ಚಕ್ರವರ್ತಿ ಪಿ.ಸಿ. (೧೯೯೩)- ಪೂರ್ವೋಕ್ಕ ಪುಟ - ೫. 

ಮಜುಂದಾರ್‌. ಆರ್‌.ಸಿ. - ಉಲ್ಲೇಖ ಚಕ್ರವರ್ತಿ ಪಿ.ಸಿ. (೧೯೯೩)- ಪೂರ್ಮೋಕ್ತ ಪುಟ - ೬. 
ಚಕ್ರವರ್ತಿ ಪಿ.ಸಿ.(೧೯೯೩) - ಪೂರ್ವೋಕ್ತ- ಪುಟ ೫-೬. 

ಐ. (ಬಿ.ಎಲ್‌.ರೈಸ್‌ ೧೯೦೪)ಸೊ - ೨೬೮ ಕ್ರಿ.ಶ. ೧೨೪೫. 

ಎ.ಕN1 ( ಬಿ.ಎಲ್‌. ರೈಸ್‌ ೧೯೦೨)ಶಿಕಾ - ೨೪೨ ಕ್ರಿ.ಶ. ೧೧೬೩. 

ಅದೇ, ಶಿಕಾ - ೧೪೦ ಕ್ರಿ.ಶೆ. ೧೨೮೫9 

ಗುರುವ. ಆರ್‌.ಎನ್‌.(೧೯೭೭) - “ಆಯುಧ ಜೀವಿಗಳ ಸಂಘಗಳು” - ಕರ್ನಾಟಕ ಭಾರತಿನಂ. ೧೦.೧ 
ಪುಟ ೨ ರಿಂದಲ. 

ಡಾ. ರಾಜಾರಾಮ ಹೆಗಡೆ - “ಬಿಲ್ಲಾಸ್‌ ಇನ್‌ ದಿ ಮೆಡೀವಲ್‌ ಕರ್ನಾಟಕ” “ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ 
ಇಂಡಿಯಾ” ೨೬ ನೇ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಲಾದ ಪ್ರಬಂಧ - ೨೦೦೦. 

ಐ.ಕV1 ( ಬಿ.ಎಲ್‌. ರೈಸ್‌ ೧೯೦೨) ಹೊ -೮ೆ ಕ್ರಿ.ಶ. ೧೧೫೦ 

ಎ.ಕ.- ಹೆಚ್ಚುವರಿ ಸಂಪುಟ ಶಿವಮೊಗ್ಗ ಜಿಲ್ಲೆ (ಬಿ. ಎಲ್‌. ರೈಸ್‌) -ಸೊ - ೫೮೬ ಕ್ರಿ.ಶ. ೧೨೦೧. 

ಡಾ. ರಾಜಾರಾಮ ಹೆಗಡೆ - ಪೂರ್ಮೋಕ್ತ - (೨೦೦೦)ಪುಟ ೪. 


ಎ.ಕೆ ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೨೪೦ ಕ್ರಿ.ಶ. ೯೫೪,ಸೊ - ೨೦೨ ಕ್ರಿ.ಶ. ೯೫೫. 


೧೯೧ 


೩೦. 


೩೧. 


೩೩. 
೩೪. 
೩೫. 
೩೬. 
೩೭. 
೩೮. 
೩೯, 
೪೦, 
೪೧. 
೪೨. 
೪೩. 


೪೪, 


೪೫, 
೪೬ 
೪ 
೪೮. 


೪೯. 


ಐ.ಕVI] ( ಬಿ.ಎಲ್‌. ರೈಸ್‌ ೧೯೦೨)ಶಿಕಾ - ೨೦೪ಕ್ರಿ.ಶ. ೧೦೯೨, ಶಿಕಾ - ೧೪೯ ಕ್ರಿ.ಶ. ೧೧೧೦, ಶಿಕಾ 
- ೨೭೩ ಕ್ರಿ.ಶ. ೧೨೨೨. 

ಎ.ಕVIl ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೭೧ ಕ್ರಿ.ಶ. ೧೨ ನೇ ಶತಮಾನ. 

ಅದೇ, ಸಾ- ೧೨೪ ಕ್ರಿ.ಶ. ೧೨೧೭, ಸಾ - ೧೪೮ ಕ್ರಿ.ಶ. ೧೯. 

ಸಾ-೧೪೬ ಕ್ರಿ.ಶ.೧೨೨೯ - ೧೨೩೦, ಸಾ- ೧೬೦ ಕ್ರಿ.ಶ. ೧೨೪೧. 

ಸಾ-೧೨೭ ಕ್ರಿ.ಶ.೧೨೪೯, ಸಾ-೧೫೦ ಕ್ರಿ.ಶ. ೧೨೫೫. 

ಸಾ-೧೪೦ ಕ್ರಿ.ಶ. ೧೨೬೬, ಸಾ - ೧೨೮ ಕ್ರಿ.ಶ. ೧೨೭೦ ಇತ್ಯಾದಿ... 

ಚಕ್ರವರ್ತಿ. ಪಿ.ಸಿ. (೧೯೯೩)- ಪೂರ್ವೋಕ್ಷ- ಪುಟ ೧-೨. 

ಎಕ ( ಬಿ.ಎಲ್‌. ರೈಸ್‌ ೧೯೦೪)ಸಾ - ೧೩೪ ಕ್ರಿ.ಶ. ೧೨೭೫-೭೬,ಸಾ -೩೦ ಕ್ರಿ.ಶ. ೧೨೬೨ 
ಪಂಪಭಾರತಂ - ಆಶ್ವಾಸ -೧೦ ಪದ್ಯ - ೯೭. 

ಐ.ಕV1॥ ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೫೮ ಕ್ರಿ.ಶ. ೧೧೪೩. 

ಏ.ಕVI1. ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪. 

ಎಂ.ಎ.ಆರ್‌. ೧೯೪೨ ಸಂ. ೬೬ ಕ್ರಿ.ಶ. ೧೧೬೬. 

ಎ.ಕVIಗ (ಬಿ.ಎಲ್‌.ರೈಸ್‌ ೧೯೦೪) ಸಾ -೫೮ ಕ್ರಿ.ಶ. ೧೧೪೩ ಮತ್ತುಸಾ-೩೦ ಕ್ರಿ.ಶ.೧೨೬೨ 
ಅದೇ, ಸೊ-೪ ಕ್ರಿ.ಶ.೧೨೧೧. 

ಅದೇ, ಸೊ -೧೯ ಕ್ರಿ.ಶ.೧೧೫೨, ಸಾ - ೫೮ ಕ್ರಿ.ಶ. ೧೧೪೩ ಇತ್ಯಾದಿ 

ಎ.ಕVI ( ಬಿ.ಎಲ್‌. ರೈಸ್‌ ೧೯೦೨)ಶಿಕಾ - ೨೪೩ ಕ್ರಿ.ಶ. ೧೨೧೪. 

ಐ.ಕV1I]( ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೩ ಕ್ರಿ.ಶ. ೧೧೯೬. 

ಯಗ್ವೇದ - ೧, ೫೩, ೯ ಉಲ್ಲೇಖ ಎ.ಕೆ. ಶ್ರೀವಾಸವ(೧೯೮೫) - ಏನ್ನಿಯೆಂಟ್‌ ಇಂಡಿಯನ್‌ ಆರ್ಮಿ - 
ಪುಟ. 

ಕೌಟಿಲ್ಯನ ಅರ್ಥಶಾಸ್ತ್ರ - ಪೂರ್ವೋಕ್ತ- ಅಧ್ಯಾಯ ೧೦ ಅಧಿಕರಣ -೪ ಪುಟ೪ರ್ರ. 

ಎಕ ( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೧೬ ಕ್ರಿ.ಶ. ೧೧೫೯. 

ಅದೇ, ಸೊ-೧೯ ಕ್ರಿ.ಶ. ೧೧೫೨. | 


ಅದೇ, ಸೊ -೪೧೬ ಕಿ.ಶ. ೧೧೫೯. 


ಕ್ರಿ 
ಅದೇ ಸೊ- ೧೯ ಕ್ರಿ.ಶ. ೧೧೫೨,ಸೊ - ೧೯೩ ಕ್ರಿ.ಶ. ೧೧೬೩. 


೧೯೨ 


೫೦. 


೫೫. 


೫೬. 


೫೭. 


೫೮. 


ರೀ. 


೬ 


೬ಡಿ. 


ಆಳು 


೬೫. 


ಲೂ 


೬೬ 


ಅದೇ, ಸೊ - ೫೬೭ ಶಶ; ೧೧೬೫. 
ಅದೇ, ಸೊ - ೨೮೭ ಕ್ರಿ.ಶ.೧೧೬೩ ಸೊ - ೧೩೯ಕ್ರಿ.ಶ. ೧೧೭೩. 
ಅದೇ, ಸಾ-೪ ಕ್ರಿ.ಶ.೧೧೯೩. 


ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ. ಎಂ. ( ಸೆಂ ದ್ವಿತೀಯ ವಿಂಶತಿ - ಶ್ಲೋಕ ೫೭೪. 


ಪ್ರ 

ಎ.ಕV1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ -೨೬೭ ಕ್ರಿ.ಶ. ೧೧೪೭, ಎ.ಕV1 ( ಬಿ.ಎಲ್‌. ರೈಸ್‌ 
೧೯೦೪) ಸೊ - ೫೧೦ ಕ್ರಿ.ಶ. ೧೧೫೧ 

ಎಕ (ಬಿ.ಎಲ್‌.ರೈಸ್‌, ೧೯೦೧) ಅ.ಕೇ. ೫೮ ಉಲ್ಲೇಖ ವಿಲಿಯಂ ಕೊಹಿಲೋ (೧೯೫೦) -ದಿ 
ಹೊಯ್ತಳಾಸ್‌ - ಪುಟ ೨೫೪. 

ಎ.ಕVI (ಬಿ.ಎಲ್‌. ರೈಸ್‌ ೧೯೦೪)ಸಾ - ೫೮ ಕ್ರಿ.ಶ. ೧೧೪೩, ಎ.ಕ11( ಬಿ.ಎಲ್‌. ರೈಸ್‌ ೧೯೦೨) 
ಶಿಕಾ - ೨೪೩ಕ್ರಿ.ಶ. ೧೨೧೪. 

ಪಂಪ ಭಾರತಂ :ಆಶ್ಚಾಸ - ೧೦ ಪದ್ಯ - ೮೮ ರಿಂದ ೯೧. 

ಮಾನಸೋಲ್ಲಾಸ - ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ) ದ್ವಿತೀಯ ವಿಂಶತಿ - ಶ್ಲೋಕ ೧೧೭೨ ರಿಂದ 
೧೧೭೪ ಮತ್ತು ೧೧೭೮ ರಿಂದ ೧೨೦೭. 

ಚಕ್ರವರ್ತಿ. ಪಿ.ಸಿ. (೧೯೯೩)- ಪೂರ್ಮೋಕ್ಷ - ಪುಟ ೨೭. 

ಮಾನಸೋಲ್ಲಾಸಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ ) - ದ್ವಿತೀಯ ವಿಂಶತಿ - ಶ್ಲೋಕ ೬೨೦ ರಿಂದ 
೬೨೨. 

ಐ.ಕVI1 ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೫೮ ಕ್ರಿ.ಶ. ೧೧೪೩, ಸಾ - ೧೩೪ ಕ್ರಿ.ಶ. ೧೨೭೫-೭೬. 
ಎ.ಕVII( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪. 

ಶಿಕಾರಿಪುರ (ತಾ) ಮಳೂರು ಗ್ರಾಮದ ವೀರಗಲ್ಲು - ಕ್ರಿ.ಶ. ೧೧೯, ಎಸ್‌.ಎಲ್‌. 
ಶ್ರೀನಿವಾಸಮೂರ್ತಿಯವರಿಂದ ಪ್ರಕಟಿತ - ಇತಿಹಾಸದರ್ಶನ ಸಂ. ೧೯,೨೦೦೪ ಪುಟ ೫೧ ರಿಂದ ೫೩. 
ಐ.ಕV॥ (ಬಿ.ಎಲ್‌. ರೈಸ್‌ ೧೯೦೪) ಸಾ - ೯೬, ೯೮ ಮತ್ತುಳ೫ಕ್ರಿ.ಶ. ೧೩೦೦-೦೧. 

ಅದೇ, ಸಾ- ೧೩೮ ಕ್ರಿ.ಶ. ೧೨೭೦-೭೧ 

ಅದೇ, ಸೊ - ೫೨೫ ಕ್ರಿ.ಶ. ೧೧೫೨, ಸಾ -೦೪ಕ್ರಿ.ಶ. ೧೧೯೩, ಎ.ಕN॥ (ಬಿ.ಎಲ್‌.ರೈಸ್‌ ೧೯೦೨)ಶಿಕಾ 
-೬೯ ಕ್ರಿ.ಶ. 


ಅದೇ, ಸಾ- ೯೧, ೯೨ಕ್ರಿ.ಶ. ೧೧೬೦. 


೧೯೩ 


೬೮. 


ಹ, 


೭೩. 


ಹಂ 


೭೫. 


ಕ 


ಓಕ; 


ರ; 


೭೮. 


6೮೦. 


6೧. 


೮೨. 


0೦೩. 


೮೪, 


೦೫. 


ಅಕಿ. 


೮೭. 


೮೮. 


ಅಸ್‌ 


ಅದೇ, ಸೊ - ೫೪೦ ಕ್ರಿ.ಶ. ೧೨೩೦ 

ಐ.ಕ್ಭ1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ -೩೮ ಕ್ರಿ.ಶ. ೧೧೭೩. 

ಅದೇ, ಶಿಕಾ - ೨೪೩ ಕ್ರಿ.ಶ. ೧೨೧೪. 

ಡಾ. ಕಲಬುರ್ಗಿ. ಎಂ.ಎಂ. (೧೯೮೦): ಸಮಾಧಿ, ಬಲಿದಾನ, ವೀರಮರಣ ಸ್ಥಾರಕಗಳು - ಪುಟ ೭೨. 
ಅಲ್ಪೇಕರ್‌ ಎ.ಎಸ್‌. (೧೯೬೭) - ಪೂರ್ಮೋಕ್ತ - ಪುಟ ೨೪೯. 

ಎ.ಕVIlI ( ಬಿ.ಎಲ್‌. ರೈಸ್‌ ೧೯೦೪) ಸಾ-೭೧- ಕದಂಬರ ಕೀರ್ತಿದೇವನ ಉಲ್ಲೇಖವಿರುವುದರಿಂದ 
ಕ್ರಿ.ಶ. ೧೧೫೧-೧೧೮೦ ರ ಅವಧಿಗೆ ಸೇರಿದ ಶಾಸನವಿರಬೇಕು. 

ಡಾ. ರಾಜಾರಾಮ ಹೆಗಡೆ : (೨೦೦೦) “ಹೊಸಗುಂದದ ಅರಸರು” ಲೇಖನ - “ಮಲೆಕರ್ನಾಟಕದ ಅರಸು 
ಮನೆಶನಗಳು” ಕೃತಿಯಲ್ಲಿ ಪ್ರಕಟಿತ - ಪುಟ ೧೪೬. 

ಎ.ಕVIಗ ( ಬಿ.ಎಲ್‌. ರೈಸ್‌ ೧೯೦೪) ಸೊ -೫೬೭ಕ್ರಿ.ಶ. ೧೧೬೫ ,ಸೊ -೩೭೦ ಕ್ರಿ.ಶ. ೧೧೭೧. 
ಐ.ಕVI1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ -೩೮ ಕ್ರಿ.ಶ. ೧೧೭೩. 

ಎಕ NII ( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೭ ಕ್ರಿ.ಶ. ೧೧೮೭. 

ಅದೇ, ಸೊ -೩೬೯ಕ್ರಿ.ಶ. ೧೧೫೭. 

ಅದೇ, ಅದೇ 

ಐ.ಕVI] ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೩೦೦ ಕ್ರಿ.ಶ. ೧೧೮೦. 

ಎ.ಕN11 ಬಿ.ಎಲ್‌. ರೈಸ್‌ ೧೯೦೪) ಸೊ-೪೭ ಕ್ರಿ.ಶ. ೧೧೮೭. 

ಅದೇ, ಸೊ - ೨೫೦ ಕ್ರಿ.ಶ. ೧೨೩೭. 

ಎ.ಕ.I ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೩ ಕ್ರಿ.ಶ. ೧೦೯೮, ಶಿಕಾ - ೧೯೭ ಕ್ರಿ.ಶ. ೧೧೮೨. 
ಅದೇ, ಶಿಕಾ- ೧೩೫ ಕ್ರಿ.ಶ. ೧೦೭೮. 

ಧಾರವಾಡ ಜಿಲ್ಲು ಶಾಸನಸೂಚೆ (೧೯೭೫) -ಸಂ.೭ಿ. 

ಎಂ.ಐ.ಆರ್‌. ೧೯೩೦ - ಸೆಂ. ೬೭ ಕ್ರಿ.ಶ. ೧೧೬೪, ಎ.ಕೆ ಬಿ.ಎಲ್‌. ರೈಸ್‌ ೧೯೦೨) ಶಿಕಾ- 
೧೪೯ ಕ್ರಿ.ಶ. ೧೧೧೦, ಶಿಕಾ - ೯೬ಕ್ರಿ.ಶ. ೧೧೭೯. 

ಎ.ಕV11]( ಬಿ.ಎಲ್‌. ರೈಸ್‌ ೧೯೦೪) ಸಾ-೩೦ ಕ್ರಿ.ಶ. 

ಏ.ಕN11 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೬೭೬ಕ್ರಿ.ಶ. ೧೦೯೨, ಶಿಕಾ - ೧೬೫ ಕ್ರಿ.ಶ. ೧೧೪೯. 


ಅದೇ, ಶಿಕಾ - ೧೩೫ಕ್ರಿ.ಶ. ೧೦೭೮, ಶಿಕಾ - ೧೪೯ ಕ್ರಿ.ಶ. ೧೧೧೦. 


೧೯೪ 


€0. 


೯೧. 


೯೨. 


- 
6, 
೯೫. 
ಢು 
EE, 


೯೮, 


೯೯, 


೧೦೦. 


೧೦೧. 


೧೦೨. 


೧೦೩. 


೧೦೪. 


೧೦೫. 


೧೦೬. 


ಐಎ.ಕV ( ಬಿ.ಎಲ್‌. ರೈಸ್‌ ೧೯೦೪) ಸೊ -೫೬೭ಕ್ರಿ.ಶ. ೧೧೬೫, ಸೊ - ೯೮ಕ್ರಿ.ಶ. ೧೧೯೬,ಸೊ 
- ೫೧೭ ಕ್ರಿ.ಶ. ೧೨೫೮. 

ಐ.ಕVಗL ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ -೪೧ ಕ್ರಿ.ಶ. ೧೨೬೮, ಐ.ಕ.್ಭI ( ಬಿ.ಎಲ್‌. ರೈಸ್‌ 
೧೯೦೪) ಸಾ - ೧೦೨ಕ್ರಿ.ಶ. ೧೨೯೪. 

ಎ.ಕV1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೬೭ ಕ್ರಿ.ಶ. ೧೧೪೭, ಎ.ಕ.್ಭI1] ( ಬಿ.ಎಲ್‌. ರೈಸ್‌ 
೧೯೦೪) ಸೊ - ೫೧೦ ಕ್ರಿ.ಶ. ೧೧೫೧ 

ಎ.ಕVI॥ ( ಬಿ.ಎಲ್‌. ರೈನ್‌ ೧೯೦೪) ಸೊ -೪೧೬ ಕ್ರಿ.ಶ. ೧೧೫೯,ಸೊ -೩೦ಕ್ರಿ.ಶ. ೧೧೯೩. 
ಅದೇ, ಸೊ -೪೨೫ ಕ್ರಿ.ಶ. ೧೨೪೨, ಸೊ -೩ಿ೭೧ಕ್ರಿ.ಶ. ೧೨೭೮. 

ಅದೇ, ಸೊ -೩೨ ಕ್ರಿ.ಶ.೧೧೭೬. 

ಡಾ. ರಿತ್ತಿಎಸ್‌. (೧೯೭೩)- “ದಿಸೆವುಣಾಸ್‌” ಪುಟ ೨೨೯. 

ಎ.ಕ್ಗ1 ( ಬಿ.ಎಲ್‌. ರೈನ್‌ ೧೯೦೨) ಶಿಕಾ - ೧೪೯ ಕ್ರಿ.ಶ. ೧೧೧೦. 

ಅದೇ, ಶಿಕಾ - ೧೩೧ ಕ್ರಿ.ಶ. ೧೧೦೪, ಶಿಕಾ - ೧೧೯ ಕ್ರಿ.ಶ. ೧೧೮೧. ಮತ್ತು ಎ.ಎಸ್‌. ಅಲ್ಪೇಕರ್‌ - 
ಪೂರ್ವೋಕ್ತ- ಪುಟ ೨೫೩. 

ಐ.ಕ¥1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೬೬ ಕ್ರಿ.ಶ. ೧೦೯೨, ಶಿಕಾ - ೧೬೫ ಕ್ರಿ.ಶ. ೧೧೪೯, 
ಶಿಕಾ - ೧೧೯-೧೧೮೧ ಮತ್ತುಎ.ಕ11 ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೭೦ ಕ್ರಿ.ಶ. ೧೧೨೬. 
ಏ.ಕ.VI[( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೬೭ ಕ್ರಿ.ಶ. ೧೧೪೭, ಎ.ಕ. VII] ( ಬಿ.ಎಲ್‌. ರೈಸ್‌ 
೧೯೦೪)ಸೊ - ೫೧೦ಕ್ರಿ.ಶ. ೧೧೫೧ 

ಅದೇ, ಶಿಕಾ -೪೧ ಕ್ರಿ.ಶ. ೧೨೬೮, ಎ.ಕ11 ( ಬಿ.ಎಲ್‌. ರೈಸ್‌ ೧೯೦೪) ಸಾ - ೧೦೨ಕ್ರಿ.ಶ. ೧೯೪ 
ಮತ್ತು ಎಂ.ಎ.ಆರ್‌, ೧೯೩೧, ಸಂ.೭೧, ಕ್ರಿ.ಶ. ೧೦೯೬. 

ಡಾ. ರಿತ್ತಿ ಎಸ್‌. (೧೯೭೩) - ಪೂರ್ಮೋಕ್ತ- ಪುಟ ೨೨೯. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ ) ದ್ವಿತೀಯ ವಿಂಶತಿ - ಶ್ಲೋಕ ೯೦ ರಿಂರ್ದ೨ಿ. 
ಅದೇ, ದ್ವಿತೀಯ ವಂಶತಿ - ಶ್ಲೋಕ ೧೨೭ ರಿಂದ ೧೩೦. 

ಶ್ರೀನಿವಾಸ ರಿತ್ತಿ (ಪ್ರ.ಸಂ) (೨೦೦೦)- ಪ್ರಾಚೀನ ಕರ್ನಾಟಕದ ಆಡಳಿತ ಪದಕೋಶ - ಪುಟ ೧೩೨. 
ಐ.ಕಳ1 (ಬಿ.ಎಲ್‌. ರೈಸ್‌ ೧೯೦೪) ಸೊ -೧೭೦ ಕ್ರಿ.ಶ. ೧೧೨೬ ಮತ್ತುಎ.ಕ1 ( ಬಿ.ಎಲ್‌. 


ರೈಸ್‌ ೧೯೦೨)ಪಿಕಾ - ೨೬೭ ಕ್ರೈೆ.ಶ. ೧೧೪೭. 


೧೯೫ 


೧೦೭. 


೧೦೮. 


೧೦೯. 


೧೧೦. 


೧೧೧. 


೧೧೨. 


೧೧೩. 


೧೧೪. 


೧೧೫. 


೧೧೬. 


೧೧೭. 


೧೧೮. 


೧೧೯. 


೧೨೦. 


೧೨೧. 


೧೨೨. 


೧೨೩. 


೧೨೪. 


೧೨೫. 


ವಿ೬ 


೧೨೭. 


೧೨೮. 


DE, 


೧೩೦. 


ಕ.ಇ.N (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ.೭ಕ್ರಿ.ಶ. ೧೦೭೧. 
ಐ.ಕV1 (ಬಿ.ಎಲ್‌. ರೈನ್‌ ೧೯೦೪)ಸೊ - ೨೯೯ ಕ್ರಿ.ಶ. ೧೦೭೪. 
ಎ.ಕV1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೬೭ ಕ್ರಿ.ಶ. ೧೧೪೭. 
ಎ.ಕ1 (ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೭೦ ಕ್ರಿ.ಶ. ೧೧೨೬. 
ಅದೇ, ಸೊ - ೧೪೦ ಕ್ರಿ.ಶ. ೧೧೯೮. 

.7VII( ಬಿ.ಎಲ್‌. ಶೈಸ್‌ ೧೯೦೨) ಶಿಕಾ - ೧೫೧ ಕ್ರಿ.ಶ. ೧೦೪೭. 
ಅದೇ, - ಹೊ-೪೪ ಕ್ರಿ.ಶ. ೧೨೧೫, ಹೊ- ೪೩ ಕ್ರಿ.ಶ. ೧೨೩೨ 

ಅದೇ, - ಶಿಕಾ ೧೫೧ -ಕ್ರಿ.ಶ. ೧೦೪೭ 

ಐಎ.ಕ1 (ಬಿ.ಎಲ್‌. ರೈಸ್‌ ೧೯೦೪) ಸೊ -೩೯೦ ಕ್ರಿ.ಶ. ೧೧೫೦. 
ಎ.ಕV1 ( ಬಿ.ಎಲ್‌. ಕೈಸ್‌ ೧೯೦೨)ತಿಕಾ - ೧೦೯ ಕ್ರಿ.ಶ. ೧೦೭೦. 
ಅದೇ, ಶಿಕಾ - ೧೨೪ ಕ್ರಿ.ಶ. ೧೦೭೭. 

ಅದೇ, ಶಿಕಾ - ೧೩೧, ೧೪೯ ಕ್ರಿ.ಶ. ೧೧೦೪. 

ಅದೇ, ಶಿಕಾ - ೧೨೩ ಕ್ರಿ.ಶ. ೧೧೫೯. 

ಅದೇ, ಶಿಕಾ - ೯೨ ಕಿ.ಶ. ೧೧೬೮ 


ಅದೇ, ಹೊ -೪೪ ಕಿ.ಶ. ೧೨೧೫. 


ಕ್ರಿ. 
ಕ್ರಿ 
ಅದೇ, ಹೊ -೪೩ ಕ್ರಿ.ಶ. ೧೨೩೨. 
ಅದೇ, ಶಿಕಾ -೨೭೭ ಕ್ರಿ.ಶ. ೧೧೬೭. R 
ಐ.ಕV1 ( ಬಿ.ಎಲ್‌. ರೈನ್‌ ೧೯೦೪)ಸೊ - ೫೦೩ ಕ್ರಿ.ಶ. ೧೨೮೯. 
ಅದೇ, ಸೊ-೨೯೯ ಕ್ರಿ.ಶ. ೧೦೭೪. 

ಎ.ಕ.VI] ( ಬಿ.ಎಲ್‌. ರೈಸ್‌ ೧೯೦೨)ತಿಕಾ - ೧೧೧ ಕ್ರಿ.ಶ. ೧೦೮೦. 
ಅದೇ ,ಶಿಕಾ - ೯೮ ಕ್ರಿ.ಶ. ೧೧೦೩. 

ಅದೇ, ಶಿಕಾ - ೧೩೧ ಕ್ರಿ.ಶ. ೧೧೦೪. 


ಎ.ಕV11[ ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೧೫೯. 


೮ ಕ್ರಿ.ಶ. 
ಎ.ಕ. VII ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೧೦೪ ಕ್ರಿ.ಶ. ೧೧೫೬. 


೧೯೬ 


೧೩೧. ಎ.ಕ.¥1 (ಬಿ.ಎಲ್‌. ರೈಸ್‌ ೧೯೦೪)ಸೊ - ೩೯೦ ಕ್ರಿ.ಶ. ೧೧೫೦. 

೧೩೨. ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬) ಕನ್ನಡಶಾಸನಗಳ ಸಾಂಸ್ಕೃತಿಕ ಅದ್ಧಯನ್‌- ಪುಟ ೪೦೨. 

೧೩೩. ಡಾ. ರಮೇಶ್‌. ಕೆ.ಎ.- "ವಡ್ಡರಾವುಳೆ ಮತ್ತು ಬಿಲ್ಕೊಡೆ' ಲೇಖನ - ಸಾಧನೆ- ೧.೩ ಪುಟ 
೧೮೯-೧೯೫,ಉಲ್ಲೇಖ, ಡಾ. ಎಂ. ಚಿದಾನಂದ ಮೂರ್ತಿ. ಎಂ (೨೦೦೨) ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅದ್ಧಯನ . ಪುಟ೪೪೬- ೪೪೭ 

೧೩೪. ಕುಪ್ಪಸ್ಥಾಮಿ ಜಿ.ಆರ್‌. (೧೯೭೫) - "ಎಕನಾಮಿಕ್‌ ಕಂಡೀಷನ್‌ ಇನ್‌ ಕರ್ನಾಟಕ್‌ ಪುಟ ೧೫೪. 

೧೩೫. ಡಾ. ಚಿದಾನಂದ ಮೂರ್ತಿ. ಎಂ. (೧೯೬೬) - ಪೂರ್ವೋಕ - ಪುಟ೪೦೦ 

೧೩೬. ಎ.ಕV॥ ( ಬಿ.ಎಲ್‌. ರೈಸ್‌ ೧೯೦೨)ಶಿಕಾ - ೧೧೧ ಕ್ರಿ.ಶ. ೧೦೮೦. 

೧೩೭. ಕುಪ್ಪುಸ್ವಾಮಿ ಜಿ.ಆರ್‌. (೧೯೭೫)- ಪೂರ್ಮೋಕ್ತ- ಪುಟ ೧೫೪. 

೧೩೮. ಡಾ. ಚಿದಾನಂದ ಮೂರ್ತಿ. ಎಂ. (೬೬) ಪೂರ್ಮೋಕ್ತ- ಪುಟ ೪೦೦ 

೧೩೯, ಎಕ ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೩೯ ಕ್ರಿ.ಶ. ೧೧೭೩. 

೧೪೦. ಪಂಪಭಾರತಂ- ಅಶ್ವಾಸ ೧೦, ವಚನ -೩೪, ಪದ್ಯ-೪೯. 

೧೪೧. ಡಾ. ಚಿದಾನಂದ ಮೂರ್ತಿ.ಎಂ. (೧೯೬೬) - ಪೂರ್ವೋಕ್ತ - ಪುಟ ೨೫೯ ರ ಅಡಿಟಿಪ್ಪಣಿ, ಸಂಖ್ಯೆ ೧೦೫. 

೧೪೨. ಎಕರ ( ಬಿ.ಎಲ್‌. ರೈಸ್‌ ೧೯೦೪)ಸೊ -೮೦ ಕ್ರಿ.ಶ. ೧೦೯೬-೯೭. 

೧೪೩. ಅದೇ,ಸೊ -೪೧೬ 

೧೪೪. ಅದೇ, ಸೊ -೪೬೮ 

೧೪೫, ಅದೇ, ಸಾ-೨೮ 

೧೪೬. ಅದೇ,ಸೊ -೪೨೫ ಕ್ರಿ.ಶ. ೧೨೪೨,ಸೊ - ೨೧೭ ಕ್ರಿ.ಶ. ೧೨೪೩. 

೧೪೭. ಅದೇ, ಸೊ -೪೨೫ ಕ್ರಿ.ಶ. ೧೨೪೨. 

೧೪೮. ಅದೇ,ಸೊ -೫೦೧ ಕ್ರಿ.ಶ. ೯೫೮. 

೧೪೯, ಅದೇ,ಸಾ - ೧೫ ಕ್ರಿ.ಶ. ೧೧೪೦. 

೧೫೦. ಏ.ಕV ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೫೬ ಕ್ರಿ.ಶ. ೧೧೬೨, ಶಿಕಾ - ೧೪೪ ಕ್ರಿ.ಶ. ೧೧೮೧, ಶಿಕಾ 
- ೨೪೩ ಕ್ರಿ.ಶ. ೧೨೧೪. 

೧೫೧. ಅದೇ, ಶಿಕಾ- ೧೪೬ಕ್ರಿ.ಶ. ೧೧೬೦. 


೧೫೨. ಅದೇ, ಶಿಕಾ- ೧೩೭ ಕ್ರಿ.ಶ. ೧೧೧೪. 


೧೯೭ 


೧೫೩. 


೧೫೪. 


೧೫೫. 


೧೫೬. 


೧೫೭. 


೧೫೮. 


೧೫೯. 


೧೬೦, 


೧೬೧. 


(೬೨ 


೧೬೩. 


೧೬೪, 


೧೬೫. 


೧೬೬. 


೧೬೭. 


೧೬೮. 


EE; 


೧೭೦. 


೧೭೧. 


ಕ.ಇ.1 - ಸಂ. ೧೦ ಕ್ರಿ.ಶ. ೧೧೮೧. ಉಲ್ಲೇಖ - ಅ ಟ ನಿಘಂಟು - (ಪ್ರ ಸಂ)" 

ಬಸವಾರಾಧ್ಯ. ಎನ್‌.(೨೦೦೦) ಪುಟ ೧೨೮ 

ಎಸ್‌.%.ಇ.1X-1 ಸಂ.೭೪ ಕ್ರಿ.ಶ. ೯೮೧. ಉಲ್ಲೇಖ ಬಸವಾರಾಧ್ಯ ಎನ್‌. (೨೦೦೦) ಪುಟ ೧೨೮ 
ಐ.ಕVI1 ( ಬಿ.ಎಲ್‌. ರೈಸ್‌ ೧೯೦೪) ಸೊ -೩೨ ಕ್ರಿ.ಶ. ೧೧೭೬ ಮತ್ತು ಸೊ -೪೮೬ ಕ್ರಿ.ಶ. 
೧೧೩೯. 

ಪಂಪಭಾರತಂ : ಆಶ್ವಾಸ೯ ಪದ್ಯ ಮತ್ತು ಆಶ್ಚಾಸ ೧ ವಚನ ೭೦. 


ಐ.ಕN1( ಬಿ.ಎಲ್‌. ರೈಸ್‌ ೧೯೦೪) ಸೊ-೩೭೧ ಕ್ರಿ.ಶ.೧೨೭೮. 


ದೀಕ್ಷಿತಾರ್‌ ವಿ.ಆರ್‌.ಆರ್‌.( ೧೯೯೯) - “ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ಪುಟ - ೫೭. 
ಚೆಕ್ರವರ್ತಿ. ಪಿ.ಸಿ. (೧೯೯೩)- ಪೂರ್ವೋಕ್ತ - ಪುಟ ೮೭. 

ಅಲ್ಪೇಕರ್‌. ಎ.ಎಸ್‌.(೧೯೬೭)- ಪೂರ್ವೋಕ - ಪುಟ ೨೫೧. 

ಮಾನಸೋಲ್ಲಾಸ ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ ) - ದ್ವಿತೀಯ ವಿಂಶತಿ - ಶ್ಲೋಕ ೫೬೬ ರಿಂದ 
೫೭೦. 

ಡಾ. ಕಲಬುರ್ಗಿ ಎಂ. ಎಂ. (೧೯೯೯) - ಮಾರ್ಗ೧ ಪುಟ ೭೨. 

ಪೆಂಪಭಾರತಂ- ಆಶ್ವಾಸ ೯ - ಪದ್ಯ ೮೪ - ಆಶ್ವಾಸ ೧೦ - ಪದ್ಯ ೪೨-೪೩. 

ಆಶ್ಚಾಸ - ೧೧ ಪದ್ಯ ೧೫, ಐ.ಕVI (ಬಿ.ಎಲ್‌. ರೈಸ್‌ ೧೯೦೪)ಸಾ - ೧೧೬ ಕ್ರಿ.ಶ. ೧೧೭೧. 
ಸಾ- ೧೨೫ ಕ್ರೈ.ಶ. ೧೨೧೭, ಸಾ - ೨೭ ಕ್ರಿ.ಶ. ೧೨೪೧. 

ಎ.ಕVII ಬಿ.ಎಲ್‌. ರೈಸ್‌ ೧೯೦೪) ಸಾ - ೧೧೬ ಕ್ರಿ.ಶ. ೧೧೭೧. 

ಅದೇ, ಸಾ- ೧೨೫ ಕ್ರಿ.ಶ. ೧೨೧೭. 

ಮಾನಸೋಲ್ಲಾಸ- ಅನು: ಕಲಬುರ್ಗಿ ಎಂ. ಎಂ. (ಪ್ರ.ಸಂ) ದ್ವಿತೀಯ ವಿಂಶತಿ - ಶ್ಲೋಕ - 
೧೧೬೩-೬೭. 


ಕೌಟಿಲ್ಲನ ಅರ್ಥಶಾಸ್ತ್ರ- ಪೂರ್ವೋಕ್ತ , ಅಧಿಕರಣ ೧೦, ಅಧ್ಯಾಯ - ೩, ಪುಟ ೪೮೫. 


೧೯೮ 


೧೭೨. 


೧೭೩. 


೭೪; 


೧೭೫. 


೧೭೬. 


೧೭೭. 


೧೭೮; 


೧೭೯, 


೧೮೦. 


೧೮೧. 


೧೮೨. 


೧೮೩. 


೧೮೪. 


೧೮೫. 


೧೮೬. 


೧೮೭. 


೧೮೮. 


೧೮೯. 


ಜಾರ್ಜ್‌ ಎಂ. ಮೊರೇಸ್‌ (೧೯೯೦)- ಕದಂಬಹಕುಲ- ಪುಟ ೨೮೨. 

ಥೈಸ್‌ - ಮೈಸೂರ್‌ ಅಂಡ್‌ ಕೂರ್ಗ್‌ ಪ್ರಮ್‌ ಇನ್ಸ್‌ಸ್ಕಿಪ್ಪನ್ಸ್‌ - ಪುಟ ೧೭೧. ಉಲ್ಲೇಖ ಆರ್‌. ಎಸ್‌. 
ಮುಗುಳಿ (೧೯೪೬) ವಿ ಹೆರಿಟೇಜ್‌ ಆಫ್‌ ಕರ್ನಾಟಕ. ಪುಟ-೭೫ 

ಎ.ಕVII( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೧೭ ಕ್ರಿ.ಶ. ೧೨೪೮, ಐ.ಕVI ( ಬಿ.ಎಲ್‌. ರೈಸ್‌ 
೧೯೦೪)ಸೊ - ೯೮ ಕ್ರಿ.ಶ.೧೧೯೬ ಮತ್ತು ಸಾ- ೨೮ ಕ್ರಿ.ಶ.೧೧೬೦. 

a.ಕVII( ಬಿ.ಎಲ್‌. ರೈಸ್‌ ೧೯೦೨) ಹೊ -೪೭ ಕ್ರಿ.ಶ. ೧೧೩೧. 

ಅದೇ, ಹೊ -೪೮ಕ್ರಿ.ಶ. ೧೨೧೬. 

ಐ.ಕVI1[( ಬಿ.ಎಲ್‌. ರೈನ್‌ ೧೯೦೪) ಸೊ-೨೫೧ ಕ್ರಿ.ಶ.೧೧೭೭, ೨೫೬ ಕ್ರಿ.ಶ.೧೨೧೮ ಮತ್ತು 
ಎ.ಕV1 (ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೫೦ ಕ್ರಿ.ಶ. ೧೦೫೬. 
FVIII ಬಿ.ಎಲ್‌. ರೈಸ್‌ ೧೯೦೪) ಸಾ-೭೮ ಕ್ರಿ.ಶ. ೧೨೬೬. 

ಅದೇ, ಸೊ - ೨೫೩ ಕ್ರಿ.ಶ. ೧೧೪೧ ಮತ್ತುಸಾ- ೧೧೦ ಕ್ರಿ.ಶ. ೧೯೪. 

ಕ.%.V (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ. ೯ ಕ್ರಿ.ಶ. ೧೦೭೨. 

ಐ.ಕV11 ( ಬಿ.ಎಲ್‌. ರೈನ್‌ ೧೯೦೪) ಸೊ - ೨೫೪ ಕ್ರಿ.ಶ. ೧೨ ನೇ ಶತಮಾನ. 

ಎಂ.ಎ. ಆರ್‌ ೧೯೨೩-ಸುಂ- ೬೨ - ೧೨ನೇ ಶತಮಾನ 

.8VII( ಬಿ.ಎಲ್‌. ರೈಸ್‌ ೧೯೦೨) ಹೊ -೪೭ಕ್ರಿ.ಶ. ೧೧೩೧, ಎ.ಕVI1 ( ಬಿ.ಎಲ್‌. ರೈಸ್‌ 
೧೯೦೪) ಸೊ - ೫೦೩ ಕ್ರಿ.ಶ. ೧೨೮೯. 

ಎಕ ( ಬಿ.ಎಲ್‌. ರೈಸ್‌ ೧೯೦೪) ಸೊ -೪೮೬ ಕ್ರಿ.ಶ.೧೧೩೯, ಸೊ -೩೨ ಕ್ರಿ.ಶ. ೧೧೭೬. 
ಜಿ. ಆರ್‌. ಕುಪ್ಪುಸ್ವಾಮಿ(೧೯೮೨) ಲೇಖನ “ಎಕನಾಮಿಕ್‌ ಫ್ಯಾಕ್ಷರ್ಸ್‌ಗವರ್ನಿಂಗ್‌ ದಿ ಮೆಮೋರಿಯಲ್‌ 
ಸ್ಲೋನ್ಸ್‌ಇನ್‌ ಕರ್ನಾಟಕ ” ಕೃತಿ : ಮೆಮೋರಿಯಲ್‌ ಸ್ಟೋನ್ಸ್‌ ( ಸಂ) ಎಸ್‌. ಸೆಟ್ಟರ್‌ ಮತ್ತು 
ಸೋಂತಿಮರ್‌.ಜಿ.ಡಿ. ಪುಟ ೩೧೧. 

ಐ.ಕVI1 ( ಬಿ.ಎಲ್‌. ರೈಸ್‌ ೧೯೦೪) ಸೊ - ೧೬೦ ಕ್ರಿ.ಶ. ೧೨೮೨. 

ಅದೇ, ಸೊ -೩೨ ಕ್ರಿ.ಶ. ೧೧೩೧. 

ಐ.ಕNI( ಬಿ.ಎಲ್‌. ರೈಸ್‌ ೧೯೦೨) ಹೊ -೪೭ಕ್ರಿ.ಶ. ೧೧೩೧. 

ಎಂ.ಐ.ಆರ್‌.೧೯೨೩, ಸಂ. ೬೫, ಕ್ರಿ.ಶ.೧೧೬೨ ಮತ್ತುವಎ.ಕ.V111 ( ಬಿ.ಎಲ್‌. ರೈಸ್‌ ೧೯೦೪) ಸಾ- 


೧೪೦, ಕ್ರಿ.ಶ.೧೨೬೬. 


೧೯೯ 


೧೯೦. 


೧೯೧. 


೧೯೨; 


೧೯೩. 


೧೯೪. 


೧೯೫. 


೧೯೬. 


೧೯೭. 


೧೯೮. 


೧೯೯. 


೨೦೦. 


೨೦೧. 


ಪಿಲಿ; 


೨೦೩. 


೨೦೪. 


೨೦೫%. 


ಪಿಕ 


೨೦೭. 


೨೦೮. 


ವಿ೪, 


೨೧೦. 


ಕ.ಇ. (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ. ೯ ಕ್ರಿ.ಶ. ೧೦೦೨. 

ಎಂ.ಎ.ಆರ್‌. ೧೯೩೦ ಸು.೬೬ ಕ್ರಿ.ಶ. ೧೧೯೪. 

ಎ.ಕVI॥ ( ಬಿ.ಎಲ್‌. ರೈಸ್‌ ೧೯೦೪) ಸಾ-೭೮ ಕ್ರಿ.ಶ. ೧೨೬೬. 

ಅದೇ, ಸಾ-೯೭ ಕ್ರಿ.ಶ. ೧೯೩. 

ಐ.ಕVI[( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ-೭೦ ಕ್ರಿ.ಶ. ೧೦೮೨, ಎ.ಕ11 ಬಿ.ಎಲ್‌. ರೈಸ್‌ 
೧೯೦೪) ಸೊ-೨೫೧ ಕ್ರಿ.ಶ. ೧೧೭೭, ಸೊ - ೨೫೬ ಕ್ರಿ.ಶ. ೧೨೧೮. 

ಏ.ಕM1[( ಬಿ.ಎಲ್‌.ರೈಸ್‌ ೧೯೦೪) ಸೊ -೧೯೩ ಕ್ರಿ.ಶ. ೧೧೯೬. 

ಅದೇ, ಸೊ - ೧೯೩ ಕ್ರಿ.ಶ. ೧೧೬೩. 

ಗುರುವ ಆರ್‌.ಎನ್‌. - "ಅರವತ್ತು ಒಕ್ಕಲು' ಲೇಖನ - ಪ್ರ - ಕರ್ನಾಟಕ ಭಾರತಿ 


ಸಂ. ೮, ಸಂಚಿಕೆ ೩, ಧಾರವಾಡ, ಪುಟ ೭೭-೮೪. 


ಐ.ಕV1 ( ಬಿ.ಎಲ್‌. ರೈಸ್‌ ೧೯೦೨) ಶಿಕಾ - ೨೯% ಕ್ರಿ.ಶ. ೧೦೭೪, ಶಿಕಾ - ೨೫೧ ಕ್ರಿ.ಶ. ೧೧೭೧, 


ಶಿಕಾ - ೫೮ ಕ್ರಿ.ಶ. ೧೨ ನೇ ಶತಮಾನ. 

ಅದೇ, ಶಿಕಾ - ೧೭೫ ಕ್ರಿ.ಶ. ೧೨೨೩. 

ಕುಪ್ಪುಸ್ವಾಮಿ ಜಿ.ಆರ್‌.(೧೯೮೨)- ಪೂರ್ಮೋಕ್ತ- ಪುಟ ೩೦೯. 

ಡಾ. ಚಿದಾನಂದ ಮೂರ್ತಿ.ಎಂ.(೧೯೬೬) - ಪೂರ್ವೋಕ್ತ- ಪುಟ ೨೫೬. 
ಪೆಂಪಭಾರತಂ - ಆಶ್ವಾಸ೩. ಪದ್ಯ ೧೫. 

ಅದೇ, ಆಶ್ವಾಸ- ೧೦ ಪದ್ಯ -ಳ೯ ಮತ್ತು ಆಶ್ವಾಸ - ೧೧ ಪದ್ಯ -೩. 
ಡಾ. ಶ್ರೀವಾಸವ ಎ.ಕೆ.(೧೯೮೫) - ಪೂರ್ಮೋಕ್ತ- ಪುಟ ೨೩. 
ಎ.ಕ11[( ಬಿ.ಎಲ್‌. ರೈಸ್‌ ೧೯೦೪) ನ.೩೩ ಕ್ರಿ.ಶ.೧೦೯೦. 
ಪಂಪಭಾರತಂ: ಆಶ್ವಾಸ೮ ಪದ್ಯ ೭೩. 

ಡಾ. ಶೇಷಶಾಸ್ತ್ರಿ. ಆರ್‌.- (೧೯೮೨) ಕರ್ನಾಟಕದ ವೀರಗಲ್ಲುಗಳು ಪುಟ ೧೮೭. 
ಆದಿಪುರಾಣಂ - ಆಶ್ವಾಸ ೧೩ ವಚನ ೪೪. 

ಪಂಪಭಾರತಂ - ಆಶ್ವಾಸ ೧೦ ಪದ್ಯ ೭೧. 


ಆದಿಪುರಾಣಂ - ಆಶ್ವಾಸ ೧೩ ವಚನ ೪೫. 


೨೦೦ 


೬.೧ 


೬.೨ 
೬.೩ 


೬.೪ 


೬.೫ 


ಅಧ್ಯಾಯ-೬: 
ಸೈನಿಕರು 


ಸೈನಿಕರ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನಲೆ 


೬.೧.೧ ವೃತ್ತಿ ಸಮುದಾಯದ ವೀರರು, 

೬.೧.೨ ಸೆಟ್ಟಿ ಸಮುದಾಯದ ವೀರರು, 

೬.೧.೩ ದೀವರ ಮತ್ತು ನಾಯ್ಯ ಸಮುದಾಯದ ವೀರರು, 
೬.೧.೪ ಇತರೆ ಜಾತಿಗಳಿಗೆ ಸೇರಿದ ವೀರರು, 

೬.೧.೫ ಗಾವುಂಡರು, 

೬.೧.೬ ಗೌಡ, ಗವುಡ ಮತ್ತು ಗೌಂಡ ಸಮುದಾಯದವರು, 
೬.೧.೭ ನಾಯಕರು, 

ಸೈನಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳು 
ವೀರತ್ವ 

೬.೩.೧ ನಿಷ್ಠೆಯ ವಿವಿಧ ರೂಪಗಳು, 

೬.೩.೨ ಶಾಸನಗಳಲ್ಲಿ ವೀರತ್ವದ ವರ್ಣನೆ, 

೬.೩.೩ ವೀರತ್ವದ ವರ್ಣನೆಯಲ್ಲಿ ಉಪಮೆಗಳ ಬಳಕೆ, 
೬.೩.೪ ಶೌರ್ಯದ ಬಿರುದುಗಳು 

ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳಲ್ಲಿ ಪರಲೋಕದ ಚಿತ್ರಣ 
೬.೪.೧ ವೀರ ಸ್ವರ್ಗದ ಪ್ರಯಾಣ ಮತ್ತುಸ್ವರ್ಗದ ಕಲ್ಪನೆ 
೬.೪.೨ ಶಿವಲೋಕದ ಕಲ್ಲನೆ ಮತ್ತು ವರ್ಣನೆ 

೬.೪.೩ ಜಿನ ಲೋಕ 

ವೀರಕಲ್ಲು ಸ್ಮಾರಕಗಳು 

೬.೫.೧ಶೈಲಿ ಮತ್ತು ಲಕ್ಷಣಗಳು, 

೬.೫.೨ ವೀರಗಲ್ಲುಗಳ ಸ್ಥಾಪಕರು, 

೬.೫.೩ ಶಾಸನೋಕ್ತ ಆಚರಣೆಗಳು 

ವೀರಗಲ್ಲು ಶಿಲ್ಲಿಗಳು, ಬರಹಗಾರರು ಮತ್ತು ಲಿಪಿಕಾರರು 


ಅಧ್ಯಾಯ-೬ 
ಸೈನಿಕರು 


ಘಸಿಓಂದಿನ ಅಧ್ಯಾಯಗಳಲ್ಲಿ ಮಧ್ಯಕಾಲೀನ ಕರ್ನಾಟಕದ ಯುದ್ಧಗಳಿಗೆ ಸಂಬಂಧಿಸಿದಂತೆ ಯುದ್ದದ 
ಕಾರಣಗಳು ಮತ್ತು ವಿಧಗಳು, ಯುದ್ದದ ಸ್ವರೂಪ, ಆಯುಧಗಳು ಮತ್ತುಇತರೆ ಪರಿಕರಗಳು ಹಾಗೂ ಸೈನ್ಯದ ವಿಧಗಳು 
ಮತ್ತುಸಂಘಟನೆಗೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಕುರಿತು ಚರ್ಚಿಸಲಾಗಿತ್ತು ಈ ಅಧ್ಯಾಯದಲ್ಲಿಯುದ್ದದಲ್ಲಿ 
ಪ್ರಧಾನ ಪಾತ್ರವಹಿಸಿರುವ ಸೈನಿಕ ಅಥವಾ ವೀರ ವರ್ಗವನ್ನು ಕುರಿತು ಚರ್ಚಿಸಲಾಗಿದೆ. ಉಳಿದೆಲ್ಲಅಂಶಗಳಿಗಿಂತ ಸೈನಿಕ 
ವರ್ಗವು ಯುದ್ಧದ ಸಂದರ್ಭದಲ್ಲಿ ಅತ್ಯಗತ್ಯವಾದ ಸಂಪನ್ಮೂಲ ವರ್ಗವಾಗಿದೆ. ಈ ವರ್ಗದ ಸಾಮಾಜಿಕ ಆರ್ಥಿಕ 
ಹಿನ್ನಲೆ ಮತ್ತುಸ್ಥಾನಮಾನಗಳು, ವೀರರಲ್ಲಿ ಬೇರು ಬಿಟ್ಟಿದ್ದ ವೀರತ್ವದ ಕಲ್ಪನೆ, ನಿಷ್ಠೆ ಮತ್ತು ನಂಬಿಕೆಗಳು, ವೀರರನ್ನು 
ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳಲು ರೂಪಿಸಿದ ಮತ್ತು ಪೋಷಿಸಿದ ವೀರಸ್ವರ್ಗದ ಕಲ್ಪನೆ, ವೀರಗಲ್ಲು ಸ್ಥಾರಕಗಳ 
ನಿರ್ದಾಣ ಹಾಗೂ ಅದರಲ್ಲಿ ಭಾಗಿಯಾದ ವಿವಿಧ ವರ್ಗಗಳನ್ನು ಅಧ್ಯಾಯದಲ್ಲಿ ಕೇಂದ್ರಿ ಕರಿಸಲಾಗಿದೆ. ಮಧ್ಯಕಾಲೀನ 
ಕರ್ನಾಟಕದ ಸಂದರ್ಭದಲ್ಲಿ ಸಮಾಜವು ಯುದ್ಧಗಳಿಂದ ಪ್ರಭಾವಿತಗೊಂಡಿದ್ದು ಅದಕ್ಕೆ ಅಗತ್ಯವಾದ ಮಾನಸಿಕ 
ಸಿದ್ಧತೆಯನ್ನು ರೂಪಿಸುವ ನಂಬಿಕೆಗಳು ಮತ್ತುಆಚರಣೆಗಳನ್ನು ರೂಢಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. 
೬.೧ ಸೈನಿಕರ ಸಾಮಾಜಿಕ ಮತ್ತುಆರ್ಥಿಕ ಹಿನ್ನಲೆ: 

ಕ್ರಿ.ಶ. ೧೦ ನೇ ಶತಮಾನದಿಂದ ಕ್ರಿ.ಶ. ೧೩.ನೇ ಶತಮಾನದವರೆಗಿನ ಶಾಸನಗಳನ್ನು ಗಮನಿಸಿದರೆ, ಸೈನಿಕ 
ಅಥವಾ ವೀರವೃತ್ತಿಯು ಸಮಾಜದ ಯಾವುದೇ ಒಂದು ವರ್ಣ ಅಥವಾ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಎಂಬುದು 
ಸಷ್ಟವಾಗುತದೆ. ಈ ಸಂದರ್ಭದಲ್ಲಿ "ವರ್ಣಮಾದರಿ ಸಮಾಜ' ವು ಸೈದ್ಧಾಂತಿಕವಾಗಿತ್ತೇ ಹೊರತು ವಾಸವವಾಗಿರಲಿಲ್ಲ, 
ಆದರೆ ಸಮಕಾಲೀನ ಕಾವ್ಯದಲ್ಲಿವೀರ ವೈತ್ತಿಯು ಕ್ಷತ್ರಿಯರಿಗೆ ಮಾತ್ರ ಸೂಕವೆಂದು ಹೇಳಲಾಗಿದೆ. “ತಈಯಲಿಟ್‌ಯಲ್‌ 
ಶರಣ್ಬುಗೆ ಕಾಯಲ್‌ ಕ್ಷತ್ರಿಯರೇ ಬಲ್ಲರ್‌” ಎಂಬ ರನ್ನನ ಮಾತು ಇದಕ್ಕೆ ಉದಾಹರಣೆಯಾಗಿದೆ.” ಈ ವೇಳೆಗಾಗಲೇ 


ಕರ್ನಾಟಕದಲ್ಲಿ ಕ್ಷತ್ರಿಯ ಜಾತಿ (೪೩ror 0೩5tಆ) ಎಂಬುದಿರಲಿಲ್ಲ? ವಿವಿಧ ಜಾತಿಯ, ವರ್ಗದ ಜನರು ಈ 


೨೦೧ 


ಕಾಲಾವಧಿಯ ಯುದ್ದಗಳಲ್ಲಿ ಭಾಗವಹಿಸಿರುವುದು ಕಂಡುಬರುತ್ತದೆ. ಗಂಡಸರೆಲ್ಲರೂ ತುರ್ತು ಬಿದ್ದಾಗ ಆಯುಧ 
ಹಿಡಿಯಬೇಕೆಂಬ ಮನೋಧರ್ಮವನ್ನು ಮಧ್ಯಕಾಲೀನ ಸಂದರ್ಭವು ರೂಪಿದ್ದಿತು. ಆಕ್ರಮಣ ಮತ್ತು ಅಪಹರಣ 
ಪ್ರಸಂಗಗಳು ಈ ಕಾಲಾವಧಿಯಲ್ಲಿ ಸಾಮಾನ್ಯವಾಗಿದ್ದುದರಿಂದ ಸಮಾಜದ ಎಲ್ಲಾ ವರ್ಗದವರು ಹೋರಾಟದಲ್ಲಿ 
ಭಾಗವಹಿಸುವುದು ಅನಿವಾರ್ಯವಾಗಿತ್ತು 

“ಹಸುಗಳ ಅಪಹರಣವಾದಾಗ ಸ್ಟೀಯರು ಮೊರೆಯಿಡುವಾಗ, ಆಪರಿಗೆ ನೆಂಟರಿಗೆ ಆಪತ್ತುಬಂದಾಗ ಹಾಗೂ 
ಊರಿಗೆ ತೊಂದರೆಯಾದ ಸಂದರ್ಭದಲ್ಲಿ ಶೌರ್ಯ ಮೆರೆಯದ ಗಂಡು ಗಂಡಸಲ್ಲ ಷಂಡ” ನೆಂದು ರನ್ನನು 
ಉಲ್ಲೇಖಿಸಿರುವುದು* ಹಾಗೂ ಇಂತಹ ಸಂದರ್ಭಗಳಲ್ಲಿ ಹೋರಾಡದವನು “ಬ್ರಹ್ಮಪೊತ ಪಾಪಕ್ಕೆ ಒಳಪಡುವನೆಂಬ 
ಶಾಸನ ಉಲ್ಲೇಖವು” ಮಧ್ಯಕಾಲೀನದ ಮನೋಧರ್ಮವನ್ನು ಧ್ವನಿಸುತದೆ. ಪಂಪನು ವೀರರನ್ನುವರ್ಣ -ಜಾತಿಗಳಿಂದ 
ಹೊರತು ಪಡಿಸಿ "ಶೌರ್ಯವೇ ಕುಲ” ವೆಂದಿದ್ದಾನೆ. ಶೌರ್ಯವೇ ವೀರರ ಮುಖ್ಯ ಅರ್ಹತೆಯಾಗಿದೆ. 

ಮಧ್ಯಕಾಲೀನ ಸೈನಿಕರ ಸಾಮಾಜಿಕ-ಆರ್ಥಿಕ ಹಿನ್ನಲೆಯನ್ನರಿಯಲು ಶಾಸನಗಳು ಸೂಕ್ತ ಆಧಾರಗಳಾಗಿವೆ. 
ಅವುಗಳನ್ನು ಪರೀಕ್ಷಿಸಿದಾಗ ಮಧ್ಯಕಾಲೀನ ಸಂದರ್ಭದಲ್ಲಿ ಹಲವು ವೃತ್ತಿಗಳ ಹಿನ್ನಲೆಯುಳ್ಳ ವೀರರು, ವಿವಿಧ ಜಾತಿ 
ಸಮುದಾಯದವರು, ಸ್ಥಳೀಯ ಅಧಿಕಾರಿಗಳು ಯುದ್ದಗಳಲ್ಲಿ ಭಾಗಿಯಾದುದು ಕಂಡುಬರುತ್ತದೆ. ಅಂತಹ ವೀರರ ಹೆಸರು 
ಮತ್ತು ಕೌಟುಂಬಿಕ ಹಿನ್ನಲೆಯನ್ನು ಕಾಲಾನುಕ್ರಮಣಿಕೆಯ ಪ್ರಕಾರ ಪಟ್ಟಿ ಮಾಡಿ ಮುಂದೆ ನೀಡಲಾಗಿದೆ. ಶಾಸನಗಳಲ್ಲಿ 
ಉಲ್ಲೇಖಿತವಾದ ವಿವಿಧ ಹಿನ್ನಲೆಗಳಿಗೆ ಸೇರಿದ ವೀರರನ್ನು ಈ ಕೆಳಕಂಡಂತೆ ವರ್ಗೀಕರಿಸ ಬಹುದಾಗಿದೆ. 
೬.೧.೧ ವೃತ್ತಿಸಮುದಾಯದವರು: 

ಅಧ್ಯಯನದ ಕಾಲ ಮತ್ತು ಪ್ರದೇಶ ವ್ಯಾಪ್ತಿಯಲ್ಲಿ ಸುಮಾರು ವೃತ್ತಿ ಸಮುದಾಯಕ್ಕೆ ಸೇರಿದ ವೀರರಿಗೆ 
ಸಂಬಂಧಿಸಿದ ಮೂವತ್ತು ವೀರಗಲ್ಲು ಶಾಸನಗಳು ಕಂಡುಬರುತವೆ. ಅವುಗಳಲ್ಲಿ ಹನ್ನೊಂದು ತುರುಗೋಳ್‌, 
ಪೆಣ್ಣುಯ್ಯಲ್‌ ಮತ್ತು ಊರಳಿವುಗಳಂತಹ ಅನಿವಾರ್ಯ ಪ್ರಸಂಗಗಳಲ್ಲಿ ಹೋರಾಡಿದ ವೀರರಿಗೆ 
ಸಂಬಂಧಿಸಿದವುಗಳಾಗಿವೆ. ಅಂದರೆ ಅನಿವಾರ್ಯ ಸಂದರ್ಭದಲ್ಲಿ ತುರ್ತು ಬಿದ್ದಾಗ ಆಯುಧ ಹಿಡಿದ ವೀರರಿಗೆ 
ಸಂಬಂಧಿಸಿದ್ದು ಇನ್ನುಳಿದ ಹತ್ತೊಂಬತ್ತು ವೀರಗಲ್ಲು ಶಾಸನಗಳು ಇತರೆ ಸಂದರ್ಭಗಳಿಗೆ ಸಂಬಂಧಿಸಿದವುಗಳಾಗಿವೆ. 
ಇದರಿಂದ ಸ್ಪಷ್ಟವಾಗುವ ಅಂಶವೆಂದರೆ ಈ ವೀರರು ನಿಯಮಿತ ಸೈನ್ಯ (Regular Army) ದಲ್ಲಿ ಕೂಡಾ 
ಸೇವೆಸಲ್ಲಿಸುತಿದ್ದರು. ಹೆಚ್ಚಿದ ಸೈನಿಕ ಬೇಡಿಕೆ ಮತ್ತು ವೀರ ವೃತಿಗಿದ್ದ ಸಾಮಾಜಿಕ ಗೌರವವು ಇದಕ್ಕೆ ಮುಖ್ಯ 
ಕಾರಣವಿರಬಹುದು. 

ಬಳೆಗಾರ, ಕುಟುವರು," ಕಮ್ಮಾರ," ಕುಮ್ಯುಗ್‌ (ಧಾನ್ಯ ಕುಟ್ಟುವವನು), ಕುಂಬಾರ, ಕಂಚಗಾರ"” (ಕೆಂಚಿನ 
ಲೋಹದಕೆಲಸಗಾರ), ಜೇಡರು"” (ನೇಯೆಕಾರರು), ಅಸಗರ” (ಅಗಸರು), ತೆಲಿಗ"” (ಎಣ್ಣೆವರ್ತಕ), ಹಟ್ಟೆಗಾಆ”್‌ 


೨೦೨ 


(ರೇಷ್ಟೆ ನೇಯ್ಕೆಕಾರ) , ಚಿಪ್ಪಿಗ (ದರ್ಜೆ) ಮತ್ತು ಓಜ” (ಆಚಾರಿ, ಶಿಲ್ಪಿ ಬಡಗಿ) ಮೊದಲಾದ ವೃತಿಕಾರ 
ಸಮುದಾಯಗಳಿಗೆ ಸೇರಿದ ವೀರರು ಶಾಸನಗಳಲ್ಲಿ ಉಲ್ಲೇಖಿಸಲ್ಲಟ್ಟಿದ್ದಾರೆ. ಇದರಿಂದ ವೃತ್ತಿಯ ಅನುವಂಶಿಕ 
ಅನುಸರಣೆಯಲ್ಲಿ ಬದಲಾವಣೆಯಾಗಿರುವುದನ್ನು ಗಮನಿಸಬಹುದಾಗಿದೆ. ಅಲ್ಲದೆ ಸೈನ್ಯದಲ್ಲಿದ್ದ ಅಂತಹ ವೀರರು 
ಹೊಂದಿದ್ದಹುದ್ದೆಗನುಗುಣವಾಗಿ ಅವರ ಹೆಸರಿನ ಮುಂದೆ ಹುದ್ದೆಯ ಹೆಸರಿನ ಪ್ರತ್ಯಯ ಕೂಡಾ ಸೇರಿಕೊಳ್ಳಲಾರಂಭಿಸಿತು. 
ಉದಾಹರಣೆಗೆ: ಶಿಕಾರಿಪುರ ತಾಲ್ಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿ “ಮುಚುಂಡಿಯ ಹುಲಿಯ ಜಂಗುಳಿಯ 
ಕೊತಳಿಯದ..ಕ ಓಜನಳಿಯ ಮಾರೋಜನ ತಮ್ಮ ಸಾದೆಯ ನಾಯಕ” ಎಂಬ ಉಲ್ಲೇಖವನ್ನು ಗಮನಿಸಬಹುದು." 
೬.೧೨ "ಸೆಟ್ಟಿ ಸಮುದಾಯದ ವೀರರು: 

“ಸೆಟ್ಟಿ ಎಂಬುದು ವರ್ತಕ ಸಮುದಾಯವಾಗಿದೆ. ಶಾಸನಗಳಲ್ಲಿ ಹಸುವೆಣ್ನೆಯರ (ಹಸುವಿನ ಬೆಣ್ಣೆಯನ್ನು 
ಮಾರುವವನು) ನಾಗಿಸೆಟ್ಟ"್‌ ಮಣಿಗಾಅ (ಬೆಲೆಬಾಳುವ ಹರಳುಗಳು ಅಥವಾ ರತ್ನಪಡಿ ವ್ಯಾಪಾರಿ) ಲಕ್ಷ್ಮಿಸೆಟ್ಟ"” 
ಮಣಿಗಾಅ ನಾಗಿಸೆಟ್ಟ 5” ಮಣಿಗಾಅ ಮೈಲಿಸೆಟ್ಟಿ ನ. ಮಣಿಗಾಅ ಪದ್ಧಸೆಟ್ಟ ೨. ಮಣಿಗಾಅ ಮಾಣಿಕಸೆಟ್ಟಿ5” ಮತ್ತು 
ಭತ್ತದ ಕೇರಿಯ ಕಾಳಿಸೆಟ್ಟಿ೨ ಎಂಬ ಉಲ್ಲೇಖಗಳಿವೆ. ಈ ಸಮುದಾಯದವರು ಪಟ್ಟಣ ಸ್ವಾಮಿಯಾಗಿ ಮತ್ತು 
ಗಾವೈಂಡರಾಗಿಯೂ ಕಾರ್ಯ ನಿರ್ವಹಿಸಿದ್ದಾರೆ. ಈ ಸಮುದಾಯದ ಹಲವರು ಆಯುಧ ವೃತ್ತಿಯನ್ನು 
ಅನುಸರಿಸಿರುವುದು ಕಂಡುಬರುತ್ತದೆ. "ಸೆಟ್ಟಿ ಎಂಬ ಪ್ರತ್ಯಯ ಹೊಂದಿದ ಹೆಸರುಳ್ಳ ವೀರರ ಮೂವತೆರಡು ವೀರಗಲ್ಲು 
ಶಾಸನಗಳು ಕಂಡುಬರುತ್ತವೆ. ಅವುಗಳಲ್ಲಿ ಹದಿನೇಳು ತುರುಗೋಳ್‌ ನಂತಹ ಅನಿವಾರ್ಯ ಸಂದರ್ಭದಲ್ಲಿ 
ಹೋರಾಡಿರುವ ವೀರರಿಗೆ ಸಂಬಂಧಿಸಿದವುಗಳು. ಉಳಿದ ಹದಿನೈದು ವೀರಗಲ್ಲು ಶಾಸನಗಳು ಇತರೆ ಸಂದರ್ಭಗಳಿಗೆ 
ಸಂಬಂಧಿಸಿದವುಗಳು. ಈ ಸಮುದಾಯದ ಮುಖ್ಯ ವೃತ್ತಿಯು ವ್ಯಾಪಾರವಾದರೂ ಮಧ್ಯಕಾಲೀನದಸಂದರ್ಭವು ಅವರನ್ನು 
ಸೈನ್ಯಕ್ಕೆ ಕರೆತಂದಿದೆ. "ನಾಯಕೆ' ಹುದ್ದೆ ಹೊಂದಿದ್ದ“ಮುಕ್ಕಡರ ಸೋವಿ ಸೆಟ್ಟಿಯ ಮಗ ಕಾಳೆಯ ನಾಯಕ” ಎಂಬ ಶಾಸನ 
ಉಲ್ಲೇಖವು” ಈ ಸಮುದಾಯದ ವೀರರು ನಿಯಮಿತ ಸೈನ್ಯದಲ್ಲಿ (Regular Army) ಸ್ಥಾನವನ್ನು ಹೊಂದಿದ್ದನ್ನು 
ಸಮರ್ಥಿಸುತದೆ. 
೬.೧.೩.ದೀವರ ಮತ್ತುನಾಯ್ಯ ಸಮುದಾಯದ ವೀರರು: 

ಈ ಸಮುದಾಯವು ಇಂದಿಗೂ ಅಧ್ಯಯನದ ಪ್ರದೇಶದಲ್ಲಿ ಬಹುಸಂಖ್ಯಾತ ಸಮುದಾಯವಾಗಿದೆ. 
ಮಧ್ಯಕಾಲೀನ ಸಂದರ್ಭದಲ್ಲಿದೀವರು ಮತ್ತುನಾಯಕರು ಕೃಷಿ ಮತ್ತು ವೀರವೃತ್ತಿಯನ್ನು ಅನುಸರಿಸಿದ್ದಾರೆ. ಇಂದಿಗೂ 
ಸೈನಿಕ ಹಿನ್ನೆಲೆವುಳ್ಳ ದೀವರ ಮನೆಯಲ್ಲಿ ಅವರ ಪೂರ್ವಜರ ಕತ್ತಿ-ಗುರಾಣಿಗಳನ್ನುಪೂಜಿಸಲಾಗುತ್ತದೆ. ಈ ಹಿಂದೆ ಸೈನಿಕರಾಗಿ 
ಸೇವೆ ಸಲ್ಲಿಸಿದವರನ್ನು"ಹಳೆ ಪೈಕ” ( ಹಳೆಯ ಪಾಯಕ, ಹಳೆಯಸೆನಿಕ) ಎಂದು ಕರೆಯಲಾಗುತ್ತದೆ. ದೀವರ ಕುಟುಂಬಗಳ 
ಪೂರ್ವಜರ ಇತಿಹಾಸ ಕುರಿತು ಹೇಳುವ "ಹೆಳವರು (Oral Historians } ಅವರನ್ನು ವೀರರಾಗಿ ವರ್ಣಿಸುತಾರೆ. ಇದು 


೨೦೩ 


ಈ ಸಮುದಾಯಕ್ಕೂ, ವೀರವೃತ್ತಿಗೂ ಇದ್ದ ಸಂಬಂಧವನ್ನು ಸಮರ್ಥಿಸುತದೆ. ಅಧ್ಯಯನದ ಕಾಲ ಮತ್ತು ಪ್ರಾದೇಶಿಕ 
ವ್ಯಾಪಿಯಲ್ಲಿ ಸುಮಾರು ಇಪ್ಪತೊಂದು ವೀರಗಲ್ಲು ಶಾಸನಗಳು ಈ ಸಮುದಾಯದ ವೀರರ ಬಗ್ಗೆ ಉಲ್ಲೇಖಿಸುತ್ತವೆ. 
ಅವುಗಳಲ್ಲಿ ಐದು ತುರುಗೋಳ್‌ನಂತಹ ಅನಿವಾರ್ಯ ಸಂದರ್ಭಕ್ಕೂ ಹಾಗೂ ಹದಿನಾರು ವೀರಗಲ್ಲು ಶಾಸನಗಳು 
ಇತರೆ ಸಂದರ್ಭಕ್ಕೆ ಸೇರಿದವುಗಳು. ಇದರಿಂದ ಇವರುಗಳು ನಿಯಮಿತ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದುದು 


ಸಷವಾಗುತದೆ. ಈ ವೀರರು ಸೆ 


ಬಟ ೨ ಲ 


ನ್ಯದಲ್ಲಿ ಹಡವಳ,”” ತಳಾಅ(ತಳವಾರ)”" ಮತ್ತು ನಾಯಕರ * ಹುದ್ದೆಗಳನಮ್ನು 
ಹೊಂದಿದ್ದರು. ಸೈನ್ಯದಲ್ಲಿ ಈ ವೇಳಿಗೆ ಪ್ರಧಾನಪಾತ್ರ ವಹಿಸಿದ್ದ ಈ ಸಮುದಾಯವು ಮುಂದೆ "ಕೆಳದಿ ನಾಯಕರ'ರ 
ಸೈನ್ಯದಲ್ಲಿ ಇನ್ನೂ ಹೆಚ್ಚಿನ ಸ್ನಾನ - ಮಾನಗಳನ್ನು ಪಡೆಯಿತು. 

೬.೧.೪ ಇತರ ಜಾತಿಗಳ ವೀರರು: 

ದೀವರಲ್ಲದೆ ಇನ್ನು ಹಲವು ಜಾತಿಗೆ ಸೇರಿದ ವೀರರ ಉಲ್ಲೇಖಗಳು ವೀರಗಲ್ಲು ಶಾಸನಗಳಲ್ಲಿ ಕಂಡುಬರುತವೆ. 
ಅವುಗಳು ಮಧ್ಯಕಾಲೀನದ "ಸೈನಿಕರ ಸಾಮಾಜಿಕ ಹಿನ್ನಲೆ' ಯ ಮೇಲೆ ಬೆಳಕು ಚೆಲ್ಲುತ್ತವೆ. ಕಣಿಯರ ರೇವಯ್ಯ, * 
ಗೊರವರ ಮಟಿಗ ಬಂಟಾಯ ಕರಿಕೆಯ ನಾಯಕ,” ಗೊರವರ ಹೊನ್ನಯ್ಯ, ಮಾದರ ಮಸಣಿಗ, ಮವಬೋವ,* 
ಕೇತಬೋವನ ಮಗ ಬೊಪ್ಪ ಬೋವ್‌" ಮಡವಳ ಬೀರ ಮತ್ತು ನಾವಿದ ಗೋಸಾಸಿ ಗುಲ್‌ಗಂ * ಎಂಬ ವೀರರ 
ಹೆಸರುಗಳನ್ನು ಶಾಸನಗಳಲ್ಲಿ ನೋಡಬಹುದು. ಈ ವೀರರು ಬಹುತೇಕ ತುರುಗೋಳ್‌ ನಂತಹ ಅನಿವಾರ್ಯ 
ಸಂದರ್ಭಗಳಲ್ಲಿ ಭಾಗಿಯಾದವರು. ಈ ಪ್ರಾದೇಶಿಕ ವ್ಯಾಪಿಯ ವೀರಗಲ್ಲುಶಾಸನಗಳಲ್ಲಿ" ಬ್ರಾಹ್ನಣ' ಜಾತಿಗೆ ಸೇರಿದ 
ಸೈನಿಕರ ಉಲ್ಲೇಖಗಳಿಲ್ಲ ಅಗ್ರಹಾರ ರಕ್ಷಣೆಯ ಸಂದರ್ಭದಲ್ಲಿಯೂ ಬ್ರಾಹ್ಮಣ ವೀರರು ಕಂಡುಬರುವುದಿಲ್ಲ. ಆದರೆ 
ಬ್ರಾಹ್ನಣ ದಂಡನಾಯಕರಾದ ಮಾಧವ ಭಟ್ಟ ರೂಪ ಭಟ್ಟಯ್ಯ, ಆನಂತಪಾಳ ಮತ್ತು ಗೋಯ್ದಿರಸ (ಗೋವಿಂದರಸ)ರ 
ಉಲ್ಲೇಖವಿದೆ." 

೬.೧.೫ ಗಾವುಂಡರು: 

"ಗಾವುಂಡ' ಎಂಬುದು ಗ್ರಾಮ ಮುಖಂಡನ ಹುದ್ದೆಯಾಗಿದೆ. ವೀರಗಲ್ಲು ಶಾಸನಗಳಲ್ಲಿ ಕಂಡುಬರುವ 
ಉಲ್ಲೇಖಗಳಿಂದ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚಿನ ಗಾವುಂಡರು ಒಂದು ಗ್ರಾಮದಲ್ಲಿ ಇದ್ದುದು ಕಂಡುಬರುತ್ತದೆ. ಸೊರಬ 
ತಾಲ್ಲೂಕಿನ ಕೊರಕೋಡು ಮತ್ತು ಛತ್ರದ ಹಳ್ಳಿ ಗ್ರಾಮಗಳೆ ವೀರಗಲ್ಲು ಶಾಸನಗಳನ್ನು ಗಮನಿಸಿದರೆ ತಂದೆ ಮತ್ತು 
ಮಕ್ಕಳು ಏಕಕಾಲದಲ್ಲಿಗಾವುಂಡರಾಗಿದ್ದುದು ಕಂಡುಬರುತದೆ.** “ಒಂದು ಊರಿನಲ್ಲಿಹಲವು ಗಾವುಂಡರಿದ್ದರೆ ಅವರು 
ಮೂಲತಃ ಒಬ್ಬನೇ ಗಾವುಂಡನ ಕುಟುಂಬಕ್ಕೆ ಸೇರಿದ ಹಿರಿಯರಿರಬಹುದು” ಎಂದು ಡಾ. ಅಲ್ರೇಕರ್‌ರವರು 
ಅಭಿಪ್ರಾಯಿಸಿದ್ದಾರೆ." ಗ್ರಾಮದ ಅಥವಾ ಊರಿನ ರಕ್ಷಣೆಯು ಗ್ರಾಮ ಮುಂಖಂಡನಾದ ಗಾವುಂಡನ ಮುಖ್ಯ 


ಕಾರ್ಯವಾಗಿದ್ದುದರಿಂದ ತುರುಗೋಳ್‌ ಊರಳಿವು ಮೊದಲಾದ ಪ್ರಕರಣಗಳಲ್ಲಿ ಗಾವುಂಡರು ಹೋರಾಡಿರುವುದು 


೨೦೪ 


ಹೆಚ್ಚಾಗಿ ಕಂಡುಬರುತ್ತದೆ. ಅಧ್ಯಯನದ ಕಾಲ ಮತ್ತು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ದೊರೆತಿರುವ ಮೂವತ್ತು ಗಾವುಂಡ 
ವರ್ಗಕ್ಕೆ ಸೇರಿದ ವೀರರ ವೀರಗಲ್ಲುಗಳಲ್ಲಿ ಇಪ್ಪತೊಂದು ತುರುಗೋಳ್‌ ಮತ್ತು ಊರಳಿವು ಪ್ರಸಂಗಕ್ಕೆ 
ಸಂಬಂಧಿಸಿದವುಗಳು. ಉಳಿದಂತೆ ತೀರಾ ಅಗತ್ಯವಿದ್ದಾಗ ಮಾತ್ರ ಇತರೆ ಸಂದರ್ಭಗಳಲ್ಲಿ ಗಾವುಂಡವೀರರು ಯುದ್ದಗಳಲ್ಲಿ 
ಭಾಗವಹಿಸಿದ್ದಾರೆ. ಇವರಿಗೆ ಕೃಷಿ ಭೂಮಿ ನೀಡಲಾಗಿದ್ದುದರಿಂದ ಕೃಷಿಕರು ಆಗಿದ್ದರು. ಗ್ರಾಮದ ರಕ್ಷಣೆಗೆ ಹೋರಾಡಿದ 
ವೀರರಿಗೆ ವೀರಗಲ್ಲು ಸ್ಥಾಪಿಸುವ ಕಾರ್ಯದಲ್ಲಿಯೂ ಗಾವುಂಡರು ಭಾಗಿಯಾಗಿದ್ದಾರೆ. ವೀರರಿಗೆ ಮರಣೋತರ 
ಕೊಡುಗೆಗಳನ್ನು ನೀಡುವ ಸಂದರ್ಭದಲ್ಲಿಯೂ ಅವರು ಹಾಜರಿರುತ್ತಿದ್ದರು. 

೬.೧.೬ ಗೌಡ, ಗವುಡ ಮತ್ತುಗೌಂಡ ಸಮುದಾಯ: 

ಗಾವುಂಡರಲ್ಲದೆ ಗೌಡ, ಗವುಡ ಮತ್ತು ಗೌಂಡ ಎಂಬ ಪ್ರತ್ಯಯವನ್ನು ತಮ್ಮ ಹೆಸರಿನೊಂದಿಗೆ ಹೊಂದಿದ 
ಹಲವು ವೀರರ ಹೆಸರುಗಳು ಶಾಸನಗಳಲ್ಲಿ ಬರುತ್ತವೆ. "ಗೌಡ' ಎಂಬುದು ಸ್ಥಳೀಯ ಅಧಿಕಾರ ಸ್ಥಾನ ಸೂಚಿಸುವ 
ಪದವಾಗಿದ್ದು, ಗಾವುಂಡ ಎಂಬ ಪದದಿಂದ ಬಂದಿದೆ ಎನ್ನಲಾಗಿದೆ. ಕೃಷಿ ಪ್ರಧಾನವಾದ ಈ ಸಮುದಾಯದ ವೀರರ 
ಉಲ್ಲೇಖಿತ ಸುಮಾರು ಮೂವತೊಂದು ವೀರಗಲ್ಲು ಶಾಸನಗಳು ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುತವೆ. ಅವುಗಳಲ್ಲಿ 
ಹನ್ನೆರಡು ತುರುಗೋಳ್‌ ನಂತಹ ಘಟನೆಗೆ ಸಂಬಂಧಿಸಿದ್ದು, ಉಳಿದ ಹತ್ತೊಂಬತ್ತು ಇತರೆ ಯುದ್ದೆಗಳಿಗೆ 
ಸಂಬಂಧಿಸಿದ್ದಾಗಿದೆ. ಇದರಿಂದ ನಿಯಮಿತ ಸೈನ್ಯದಲ್ಲಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದುದು ಕಂಡುಬರುತ್ತದೆ. ಈ 
ಸಮುದಾಯದ ವೀರರು ಸೈನ್ಯದಲ್ಲಿ ನಾಯಕ ಹುದ್ದೆಯನ್ನು ಹೊಂದಿದ್ದರೆಂಬುದನ್ನು ಶಾಸನಗಳು ಉಲ್ಲೇಖಿಸಿವೆ. *” 
ಹೀಗಾಗಿ ನಿಯಮಿತ ಸೈನ್ಯದಲ್ಲಿ ಇವರಿಗೆ ಪ್ರಧಾನ ಸ್ಥಾನವಿದ್ದುದು ಸ್ಪಷ್ಠವಾಗುತುದೆ. 

೬.೧.೭ ನಾಯಕ: 

“ನಾಯಕ” ಎಂಬ ಪ್ರತ್ಯಯವನ್ನುತಮ್ಮ ಹೆಸರಿನೊಂದಿಗೆ ಹೊಂದಿದ ವೀರರ ವೀರಗಲ್ಲುಗಳು ಬಹುಸಂಖ್ಯೆಯಲ್ಲಿ 
ಲಭ್ಯವಾಗಿದೆ. “ನಾಯಕ” ಎಂದರೆ ಮುಂದಾಳು, ಮುಖಂಡ ಎಂಬ ಅರ್ಥವಿದ್ದರೂ ಇದು ಸೈನ್ಯದಲ್ಲಿನ ಒಂದು ಹುದ್ದೆ 
ಅಥವಾ ಅಧಿಕಾರದ ಸ್ಥಾನವಾಗಿದೆ. ಸೊರಬ ತಾಲ್ಲೂಕಿನ ಶಾಸನವೊಂದರಲ್ಲಿ" ಇಪ್ಪತಾಳೆ ನಾಯಕ” ಎಂಬ ಪದವಿಯನ್ನು 
ವೀರನ ಕುಟುಂಬವೊಂದಕ್ಕೆ ಕೊಡುಗೆಯಾಗಿ ನೀಡಿದ ಉಲ್ಲೇಖವಿದೆ. ನಾಯಕ ಪತ್ನಿಯನ್ನು "ನಾಯಕಿತಿ' ಎಂದು 
ಕರೆಯತ್ತಿದ್ದರು.”” "ನಾಯಕ' ಎಂಬುದು ಜಾತಿ ಸೂಚಕವಲ್ಲ ಇದರಲ್ಲಿ ಎಲ್ಲಜಾತಿಯ ವೀರರಿದ್ದರು ಎಂಬುದು 
ಸ್ಪಷ್ಟ. ಕಣಿಯರ ರೇವಯ್ಯ ನಾಯಕ,” ಮಾರೋಜನ ತಮ್ಮ ಸಾದೆಯನಾಯಕ,"” ಮುಕ್ಕಡರ ಸೋವಿ ಸೆಟ್ಟಿಯ ಮಗ 
ಕಾಳೆಯ ನಾಯಕ," ದೀವರ ಕಾಳೆಯನ ಮಕ್ಕಳು ಅಜ್ಜೆಯ ನಾಯಕ ಹಾಗೂ ಬೊಮ್ಮಣ ನಾಯಕ್‌" ಮತ್ತುಬಿಜ್ಜಗೌಡನ 
ಮಗ ದೇಮಗೌಡನ ಅಳಿಯ ಮಾಚೆಯನಾಯಕ” ಎಂಬ ಶಾಸನ ಉಲ್ಲೇಖಗಳು ಗಮನಾರ್ಹವಾದವುಗಳು. "ನಾಯಕ 
ಎಂಬ ಪ್ರತ್ಯಯವನ್ನು ತಮ್ಮ ಹೆಸರಿನೊಂದಿಗೆ ಹೊಂದಿದ್ದ ವೀರರ ಮೂವತ್ತಮೂರು ವೀರಗಲ್ಲು ಶಾಸನಗಳು ಈ 


೨೦೫ 


ಅಧ್ಯಯನದ ಕಾಲ ಮತ್ತುಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಕಂಡುಬರುತವೆ. ಅವುಗಳಲ್ಲಿ ಕೇವಲ ಹನ್ನೊಂದು ತುರುಗೋಳ್‌ 
ಮತ್ತು ಪೆಣ್ಣುಯ್ಯಲ್‌ ಸಂದರ್ಭಗಳಿಗೆ ಸೇರಿದವುಗಳು. ಉಳಿದ ಇಪ್ಪತ್ತೆರಡು ಇತರೆ ಸಂದರ್ಭಗಳಿಗೆ 
ಸಂಬಂಧಿಸಿದವುಗಳು. ಅಂದರೆ ಈ ವೀರರು ಕೂಡ ನಿಯಮಿತ ಸೈನ್ಯದಲ್ಲಿಸೈನಿಕರಾಗಿದ್ದರು. 

ವೀರಗಲ್ಲು ಶಾಸನಗಳಲ್ಲಿ ವೀರರ ಹೆಸರಿನೊಂದಿಗೆ ಹಲವು ಮೆಚ್ಚಿಕೆಯ ವಿಶೇಷಣಗಳು ಉಲ್ಲೇಖಿಸಲ್ಲಟ್ಟಿವೆ. 
ಇವುಗಳನ್ನಾಧರಿಸಿ ಸೈನಿಕರನ್ನುಎರಡು ಸಾಮಾಜಿಕ ಸರ ಅಥವಾ ವರ್ಗವನ್ನಾಗಿ ಅರ್ಥೈಸುವ ಪ್ರಯತ್ನವು ಆಗಿದೆ. ಪ್ರಿಯ 
ಪುತ್ರಂ," ಸಾಸೀರ್ವರ ಮಗಂ, ಪ್ರಯಸುತಂ,*” ನಡಪಿದ ಮಗಂ (ನಂಬಿಕೆಯ ಮಗ) ಆತ್ಮ ತನಯಂ," ನೆಚ್ಚಿನ 
ಭೃತ್ಯ ಹಾಗೂ ಬೆಸಮಗ*” ಕೆಲವು ಸಂದರ್ಭದಲ್ಲಿಬೆಸಮಕ್ಕಳ್‌, ಇವು ವೀರರ ಹೆಸರಿನೊಂದಿಗೆ ಬಳಸಲ್ಪಟ್ಟವಿಶೇಷಣಗಳು. 
ಇವುಗಳಲ್ಲಿ ಪ್ರಿಯಪುತ್ರಂ ಮತ್ತು ಸಾಸೀರ್ವರ ಮಗಂ ಎಂಬ ವಿಶೇಷಣಗಳು ಅಗ್ರಹಾರದ ಪರವಾಗಿ ಹೋರಾಡಿದ 
ವೀರರಿಗೆ ಬಳಸಲ್ಪಟ್ಟಿದೆ. ಇಂತಹ ವಿಶೇಷಣಗಳನ್ನಾಧರಿಸಿ ಆರ್‌. ಎನ್‌. ನಂದಿಯವರು ವೀರರನ್ನು ಉನ್ನತ ಮತ್ತು 
ಕೆಳಸರವೆಂದು ವಿಂಗಡಿಸಿದ್ದಾರೆ. ಅವರ ಪ್ರಕಾರ “ಸಮಾಜದ ಉನ್ನತ ಸರಕ್ಕೆ ಸೇರಿದ ಜನಪದ ವೀರರನ್ನು ಪ್ರಿಯ 
ಪುತ್ರಂ ಮತ್ತುಪ್ರಿಯ ಮಗಂ ಎಂದು ಕರೆಯಲಾಗಿದೆ. ಆದರೆ ಬೆಸಮಗ ಎಂದು ಉಲ್ಲೇಖಿಸಲ್ಲಟ್ಟವೀರರು ಸಮಾಜದ 
ಕೆಳಸ್ತರದವರು ಅವರಿಗೆ ಪ್ರಿಯ ಪುತ್ರಂ ಮತ್ತುಪ್ರಿಯ ಮಗಂ ಎಂಬ ಮೆಚ್ಚಕೆಯ ವಿಶೇಷಣಗಳಿರಲ್ಲಿಲ್ಲ, ””* "ಬೆಸ 
ಮಗ 'ಎಂಬುದನ್ನು"ಅವರುಂಗd Servant’ ಎಂದು ಪರಿಗಣಿಸಿದ್ದಾರೆ. ಬೆಸಮಗ ಎಂದರೆ ಸೇವಕ ಅಥವಾ ಆಜ್ಞೆಯಂತೆ 
ಕಾರ್ಯನಿರ್ವಹಿಸುವವನು ಎನ್ನಬಹುದು. 

“ಬೆಸಮಗ” ಎಂದು ಉಲ್ಲೇಖಿಸಲ್ಪಟ್ಟ ವೀರರು ದೀವರು, ಅಗಸರು, ಕಮ್ಮಾರ ಮೊದಲಾದ ಸಮುದಾಯಕ್ಕೆ 
ಸೇರಿದವರೆಂದು ಶಾಸನಗಳಿಂದ ಸಷ್ಠವಾಗುತಃ 3 ಆದರೆ ಪ್ರಿಯಪುತ್ರ, ಸಾಸೀರ್ವರ ಮಗ ಎಂದು ಉಲ್ಲೇಖಿಸಲಾದ 
ವೀರರು ಯಾವ ಸಮುದಾಯಕ್ಕೆ ಸೇರಿದವರೆಂದು ಬಗ್ಗೆ ಶಾಸನಗಳಲ್ಲಿ ಮಾಹಿತಿಗಳಿಲ್ಲ. ಹೀಗಾಗಿ ಕೇವಲ 
ವಿಶೇಷಣಗಳನ್ನಾಧರಿಸಿ ಸೈನಿಕರನ್ನುಎರಡು ಸರಗಳನ್ನಾಗಿ ವಿಂಗಡಿಸುವುದು ಸಮಂಜಸವಾಗಲಾರದು. ಬೆಸೆಮಗ ಎಂದು 
ಹೆಸರಿಸಲ್ಪಟ್ಟ ವೀರರಿಗೂ ವೀರಗಲ್ಲು ನಿದ್ದಿಸಿ, ಅವರ ಕುಟುಂಬಕ್ಕೂ ಭೂಮಿಯನ್ನು ಕೊಡುಗೆಯಾಗಿ ನೀಡಲಾಗಿದೆ. 
ಅಂತಹ ವೀರರನ್ನುನಿರ್ಲಕ್ಷಿಸಿಲ್ಲ. ಹೀಗಾಗಿ ಈ ವಿಶೇಷಣಗಳನ್ನು ವೀರರ ನಿಷ್ಠೆಯ ಸೂಚಕವಾಗಿ ಹಾಗೂ ಆಳುವವರಿಗೂ 
ವೀರರಿಗೂ ಇದ್ದಸಂಬಂಧದ ಸೂಚಕವಾಗಿ ಬಳಸಲಾಗಿದೆ ಎನ್ನಬಹುದು. 

೬.೨. ಸೈನಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳು: 

ಮಧ್ಯಕಾಲೀನ ರಾಜಕೀಯ ಸಂದರ್ಭದಲ್ಲಿವೀರರಿಗೆ ಹೆಚ್ಚಿನ ಬೇಡಿಕೆಯಿದ್ದುದರಿಂದ ಸಾಮಾಜಿಕವಾಗಿಯೂ 

ಅವರಿಗೆ ಸೂಕವಾದ ಸ್ಥಾನಮಾನ ನೀಡಲಾಗಿತ್ತು ವೀರರಿಗೆ ವಿಶೇಷ ಗೌರವ ನೀಡುವುದು ಅಂದಿನ ಸಾಮಾಜಿಕ 


ಆಚರಣೆಯಾಗಿತ್ತು ವೀರರಿಗೆ ವೀರಗಲ್ಲು ಸ್ಥಾರಕ ಸ್ಥಾಪಿಸುವುದು, ವೀರಗಲ್ಲುಗಳ ಆರಾಧನೆ, ವೀರರಿಗೆ ವಿವಿಧ 


೨೦೬ 


ಕೊಡುಗೆಯನ್ನು ನೀಡಿ ಗೌರವಿಸುವುದು ಹಾಗೂ ಸಾಹಿತ್ಯ ಕೃತಿಗಳಲ್ಲಿ ವೀರರ ಶ್ಲಾಘನೆ - ಇವುಗಳು ಮಧ್ಯಕಾಲೀನ 
ಸಂದರ್ಭದಲ್ಲಿ ಅವರ ಸಾಮಾಜಿಕ ಸ್ಥಾನಮಾನಗಳನ್ನು ಸೂಚಿಸುತವೆ. 

ವೀರಗಲ್ಲು ಸ್ಥಾಪಿಸುವ ಸಂದರ್ಭದಲ್ಲಿ ಅರಸನು, ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು, ಪುರೋಹಿತರು 
ಸಮಸ್ಪಪ್ರಜೆಗಳು ಹಾಜರಿದ್ದುಗೌರವನೀಡುತಿದ್ದರು. ಸೊರಬ ತಾಲ್ಲೂಕಿನ ಶಾಸನವೊಂದರಲ್ಲಿವೀರನ ನೆನಪಿಗೆ ವೀರಗಲ್ಲು 
ಸ್ಥಾಪಿಸುವಾಗ “ಮಹಾಮಂಡಲೇಶ್ವರ ಎಕ್ಕಲರಸ ದೇವ, ದಂಡನಾಯಕ ಬಮ್ಮಯ್ಯ, ಸಂಧಿವಿಗ್ರಹಿ ಮಹದೇವಣ್ಣ ಸಮಸ್ತ 
ಪ್ರಧಾನರು, ಸೋವೆಗೌಡ, ಹರಿಯಮ ಗಾವುಂಡ, ಸಮಸ್ಪಪ್ರಜೆಗಳು, ಆಯಿಮಣ್ಣಗರು, (ಗ್ರಾಮದ ದೇವಾಲಯದ 
ಉಸುವಾರಿ ಸಮಿತಿ) ಪುರೋಹಿತ ಬಸವಯ್ಯ ಮತ್ತು ಇನ್ನಿಬ್ಬರಿದ್ದು ವೀರನಿಗೆ ನೆತ್ತರು ಕೊಡುಗೆ ನೀಡಿದರೆಂಬ”” 
ಉಲ್ಲೇಖವು ವೀರರಿಗೆ ನೀಡುತಿದ್ದ ಗೌರವವನ್ನು ಸೂಚಿಸುತ್ತದೆ. 

ವೀರಗಲ್ಲು ಆರಾಧನೆಯು ಮಧ್ಯಕಾಲೀನ ಸಂದರ್ಭದಲ್ಲಿಜನಪ್ರಿಯಗೊಂಡಿತು. ವೀರರು ಮರಣಾನಂತರ 
ದೈವ ಸ್ವರೂಪ ಪಡೆಯುವರೆಂಬ ನಂಬಿಕೆ ಈ ಆರಾಧನೆಯ ಹಿಂದಿದೆ. ವೀರಗಲ್ಲುನೆಡುವಾಗಲೇ ಅದರ ಪೂಜೆಗಾಗಿ 
ಭೂಮಿ ಬಿಟ್ಟ ಉಲ್ಲೇಖವು ಶಿವಮೊಗ್ಗ ತಾಲ್ಲೂಕಿನ ಎರಡು ವೀರಗಲ್ಲು ಶಾಸನಗಳಲ್ಲಿ ಕಂಡುಬರುತ್ತದೆ." ವೀರನ 
ಹೆಸರನ್ನು ಅಮರಗೊಳಿಸಲು ಹಲವು ಸ್ಮಾರಕಗಳನ್ನು ನಿದ್ದಿಸಿರುವುದುಂಟು." ಯುದಕ್ಕೆ ತೆರಳುವ ಮೊದಲು ವೀರರು 
ವೀರಗಲ್ಲುಸ್ಥಾರಕಗಳಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿವೀರಗಲ್ಲುಗಳಿಗೆ ಕಟ್ಟೆನಿ್ದಿಸಿ, ವಿಭೂತಿ 
ಪಟ್ಟೆ ಮತ್ತು ಹೂವುಗಳಿಂದ ಅಲಂಕರಿಸಿ ಆರಾಧಿಸುವ ಪದ್ಧತಿಯಿದೆ. ಹಬ್ಬಗಳ ಸಂದರ್ಭದಲ್ಲಿ ವೀರಗಲ್ಲುಗಳ ಸುತಲೂ 
ಶುಚಿ ಮಾಡಲಾಗುತದೆ. ಶಿಲ್ಲಿಕಲ್ಲುಮತ್ತು ಭೂತದ ಕಲ್ಲು ಎಂದು ಭಯ ಭಕ್ತಿತೋರಲಾಗುತ್ತದೆ. ವೀರಗಲ್ಲು ಶಿಲ್ಲಗಳಲ್ಲಿ 
ವೀರರನ್ನುವಿಶೇಷ ಗೌರವ ಸೂಚಕಗಳೊಂದಿಗೆ ಕೆತಲಾಗಿದೆ. ರಾಜಛತ್ರಿಯೊಂದಿಗೆ ವೀರರನ್ನುತೋರಿಸಲಾಗಿದೆ. ವೀರನ 
ತ್ಯಾಗಕ್ಕೆ ಮೆಚ್ಚಿ ಆತನ ಕುಟುಂಬದವರಿಗೆ ಸಮಾಜದ ಉನ್ನತ ವರ್ಗಕ್ಕೆ ಸೀಮಿತವಾಗಿದ್ದ " ಬಿಸಿಲುಕೊಡೆ, ಕುದುರೆ, 
ನಗಾರಿಗಳನ್ನು' ಬಳಸಲು ಅವಕಾಶ ನೀಡಲಾಗುತಿತ್ತು ಅಲ್ಲದೆ ವೀರರಿಗೆ ನೀಡಲಾದ ದಾನದ ಗಾತ್ರವು ವೀರನ ಅಂತಸ್ತು 
ಸ್ಥಾನ ಮಾನವನ್ನಾಧರಿಸಿದ್ದಿತು ಎಂಬ ಅಭಿಪ್ರಾಯವಿದೆ . 

ಸಮಕಾಲೀನದ ಯುದ್ಧಪ್ರಧಾನ ಕನ್ನಡ ಕೃತಿಗಳಲ್ಲಿ ಪ್ರಧಾನ ನಾಯಕರೊಂದಿಗೆ ಸಾಮಾನ್ಯ ಸೈನಿಕರಿಗೂ 
ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅವರ ನಿಷ್ಠೆ, ತ್ಯಾಗ ಮತ್ತು ವೀರತ್ವದ ವರ್ಣನೆಯನ್ನು ಚಿತ್ರಿಸಲಾಗಿದೆ. ಇದಕ್ಕೆ 
“ಪಂಪಭಾರತ” ದಲ್ಲಿನ ವಿವರಣೆಗಳು ಉತ್ತಮ ಉದಾಹರಣೆಯಾಗಿದೆ.” ಸೈನಿಕರನ್ನು" ಆದರ್ಶ ಮತ್ತುಮೌಲ್ಯದ' 
ಸಂಕೇತಗಳಂತೆ ಚಿತ್ರಿಸಲಾಗಿದೆ. "ಗೆದ್ದರೆ ರಾಜ್ಯ ಸತ್ತರೆ ವೀರ ಸ್ವರ್ಗ' ಎಂಬುದನ್ನು ಅನ್ವಯಿಸಿಕೊಂಡಿದ್ದ ಅಂದಿನ ಸೈನಿಕ 
ಸಮಾಜದಲ್ಲಿ" ಪ್ರಾಣಾರ್ಪಣ' ಮನೋಭಾವವು ಪ್ರಧಾನವಾಗಿ ಕಾಣುತ್ತದೆ. ಮಧ್ಯಕಾಲೀನ ರಾಜಕೀಯ ಸನ್ನಿವೇಶವು 


ಸ್ಫನಿಕರ ವಿಶೇಷ ಸ್ಥಾನಮಾನಕ್ಕೆ ಕಾರಣವಾದ ಅಂಶವಾಗಿದ್ದಿತು. 


೨೦೭ 


ವೀರಗಲ್ಲು ಸ್ಥಾರಕೆಗಳನ್ನು ಸ್ಥಾಪನೆ ಮಾಡುತ್ತಿದ್ದವರು ವೀರನ ಕುಟುಂಬದವರು ಮತ್ತು ಸಂಬಂಧಿಕರೇ 
ಆಗಿರುತಿದ್ದರು. ಬೇರೆಯವರು ಸ್ಥಾಪಿಸಿದ ಸಂದರ್ಭಗಳು ವಿರಳವಾಗಿದೆ. ಆರ್ಥಿಕವಾಗಿ ಸಮರ್ಥರು ಮತ್ತು ನೆತರು 
ಕೊಡುಗೆಗಳಿಗೆ ಪಾತ್ರರಾದ ವೀರರು ಮಾತ್ರ ಸ್ನಾರಕಗಳ ರೂಪ ಪಡೆದಿದ್ದಾರೆ. ಉಳಿದ ಅಸಂಖ್ಯಾತ ವೀರರು 
ಅನಾಮಧೇಯರಾಗಿ ಉಳಿದಿದ್ದಾರೆ. ಈ ಪ್ರದೇಶದಲ್ಲಿ ಮಧ್ಯಕಾಲೀನದ ರಾಜಕೀಯ ಸ್ಥಿತಿ ಮತ್ತು ಸಂಘರ್ಷವನ್ನು 
ಗಮನಿಸಿದರೆ ದೊರೆತಿರುವ ವೀರಗಲ್ಲುಶಾಸನಗಳ ಸಂಖ್ಯೆ ಕಡಿಮೆಯೇ ಆಗಿದೆ. ಒಂದು ಯುದ್ದಅಥವಾ ಹೋರಾಟದಲ್ಲಿ 
ಒಬ್ಬನಿಗಿಂತ ಹೆಚ್ಚು ವೀರರು ಮರಣಿಸಿದ ಉಲ್ಲೇಖವಿರುವ ಶಾಸನಗಳು ಲಭ್ಯವಿರುವುದು ಕೆಲವೇ ಪ್ರಸಂಗಗಳಲ್ಲಿಮಾತ್ರ. 
ಅಂದರೆ ಯುದ್ದದಲ್ಲಿ ಹೋರಾಡಿದವರೆಲ್ಲವೀರಗಲ್ಲುಸ್ಥಾರಕದ ರೂಪವನ್ನುಪಡೆಯಲಾಗಿಲ್ಲಎಂಬುದು ಸ್ಪಷ್ಠವಾಗುತೆದೆ. 
ಒಂದೇ ಘಟನೆಯಲ್ಲಿಮರಣಿಸಿದ ಇಬ್ಬರು ವೀರರಿಗೆ ಒಂದೇ ವೀರಗಲ್ಲುಸ್ನಾರಕ ನಿದ್ದಿಸಿರುವ ನಿದರ್ಶನವಿದೆ. “ 

ಆರ್ಥಿಕವಾಗಿ ಪ್ರಬಲ ಹಿನ್ನಲೆಯುಳ್ಳ ವೀರರ ಕುಟುಂಬದವರು ವೀರಗಲ್ಲು ಸ್ಥಾಪನೆ ಸಂದರ್ಭದಲ್ಲಿ ವಿವಿಧ 
ಸ್ವರೂಪದ ದಾನಗಳನ್ನುನೀಡಿದ್ದಾರೆ ಹಾಗೂ ಸ್ಥಾರಕಗಳನ್ನು ನಿದ್ದಿಸಿದ್ದಾರೆ. ಆದರೆ ಅಂತಹವುಗಳ ಸಂಖ್ಯೆ ಕೆಲವೇ ಕೆಲವು 
ಮಾತ್ರ. ಈ ರೀತಿಯ ದಾನ ನೀಡುವ ಮತ್ತುಸ್ಥಾರಕ ನಿದ್ದಿಸುವ ಕಾರ್ಯ ಮಾಡಿದವರು ಪಡವಳರು, ಸಾಮಂತರು, 
ಗಾವುಂಡರು ಮತ್ತು ವೃತಿಕಾರ ಕುಟುಂಬದವರಾಗಿದ್ದಾರೆ. ಕಮ್ಮಾರ ಅರ್ಜನೋಜನ ವೀರಗಲ್ಲು ಸ್ಥಾಪಿಸುವಾಗ ಆತನ 
ಮಗ ಚಟ್ಟೋಜನು ಕೊಳವೊಂದನ್ನುನಿರ್ದಿಸಿದ್ದಾನೆ."” ಪಡವಳ ಕೀರ್ತಿಯಣ್ಣನ ನೆಂಟ ವೇಮಣ್ಣನ ವೀರಗಲ್ಲು ಸ್ಥಾಪಿಸುವಾಗ 
ಕೆರೆಯೊಂದನ್ನು ನಿರ್ದಿಸಲಾಗಿದೆ. “' ಸಾಮಂತನಾದ ಮಾಟೂರ ವಂಶಸ್ಥಆಲಯ್ಯನ ನೆನಪಿಗೆ ಆತನ ಮಗ ಜಯಸಿಂಹನು 
ಕುಪ್ಪಗದ್ದೆಯಲ್ಲಿ ಆಲೇಶ್ವರ ದೇವಾಲಯ ನಿರ್ದಿಸಿ ಅದಕ್ಕೆ ಭೂಮಿ ಕೊಡುಗೆ ನೀಡಿದ್ದಾನೆ." ವೀರನೋರ್ವನ ನೆನಪಿಗೆ 
ಚಿಕ್ಕೇಶ್ಚರ ದೇವಾಲಯವನ್ನು ಸೊರಬ ತಾಲ್ಲೂಕಿನ ಬೆನ್ನೂರು ಎಂಬಲ್ಲಿ ಕಟ್ಟಿಸಲಾಗಿದೆ." ಮಾಚಗಾವುಂಡನ ನೆನಪಿಗೆ 
ವೀರಗಲ್ಲು ಸ್ಥಾಪಿಸುವ ಸಂದರ್ಭದಲ್ಲಿ ಆತನ ಮಗನು ಬ್ರಾಹ್ಮಣ ಮಧವಯ್ಯ ಎಂಬಾತನಿಗೆ ಭೂಮಿಯನ್ನು 
ಕೊಡುಗೆಯಾಗಿ ನೀಡಿದ್ದಾನೆ. ಮೂಡಗಾವುಂಡನೆಂಬಾತನು ತನ್ನ ತಮ್ಮನ ನೆನಪಿಗೆ ವೀರಗಲ್ಲು ಸ್ಥಾಪಿಸುವಾಗ 
ಹಸುವೊಂದನ್ನುದಾನ ಮಾಡಿದ್ದಾನೆ." 

ಒಟ್ಟಿನಲ್ಲಿ ಹೇಳುವುದಾದರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಸಮಾಜದ ಬಹುತೇಕ ವರ್ಗಗಳು ತಮ್ಮ 
ಮೂಲವೃತಿಯನ್ನು ಪರಿಗಣಿಸದೆ, ಆಯುಧ ವೃತ್ತಿಯನ್ನು ಅನುಸರಿಸಿವೆ. "ಸೈನಿಕ್‌ ಎಂಬುದು ಮಧ್ಯಕಾಲೀನದ ಅತ್ಯಂತ 
ಅಗತ್ಯವಾದುದರಿಂದ ಆ ವರ್ಗಕ್ಕೆ ಉತಮ ಸ್ಥಾನಮಾನಗಳನ್ನು ನೀಡಲಾಗಿದೆ. ವೀರಗಲ್ಲುಶಾಸನಗಳಲ್ಲಿಕ್ಷತ್ರಿಯವರ್ಣದ 
ಪ್ರಸಾಪವಿಲ್ಲ. ವರ್ಣ ವ್ಯವಸ್ಥೆಯು ವೃತ್ತಿಆಧಾರಿತವೆಂದು (ಹುಟ್ಟಿನಿಂದಲ್ಲ) ಗ್ರಹಿಸುವುದಾದರೆ ಎಲ್ಲಾವೀರರನ್ನುಕ್ಷತ್ರಿಯ 


pS pe py 


ವರ್ಣದವರಾಗಿ ಪರಿಗಣಿಸಬಹುದು. ಆರ್ಥಿಕವಾಗಿ ಎಲ್ಲಾಸೈೆನಿಕರು ಪ್ರಬಲರಾಗಿರಲಿಲ್ಲ, ಶಾಸನಗಳನ್ನುಗಮನಿಸಿದಾಗ 


೨೦೮ 


“ಸೈನಿಕ ಮತ್ತು ಆಳುವ ವರ್ಗ'ದ ಸಂಬಂಧವು "ಒಡೆಯ-ಸೇವಕ' (ಸ್ವಾಮಿ-ಸ್ವಾಮಿಭಕ್ಸ)ರ ರೀತಿಯಲ್ಲಿದೆ. ಇದನ್ನು 
"ಅಧೀನ ಸಂಬಂಧ” ವೆನ್ನಬಹುದು. 
೬.೩ ' ವೀರತ್ವ 

ವೀರತ್ವ ಎಂಬುದು ಮಧ್ಯಕಾಲೀನದಲ್ಲಿ ಉನ್ನತವಾದ ಆದರ್ಶವಾಗಿದ್ದಿತು. ಅಂದಿನ ರಾಜಕೀಯ ಸಂದರ್ಭ 
ಮತ್ತು ಆಚರಣೆಯಲ್ಲಿದ್ದ ತುರುಗಳವು, ಸೀ ಅಪಹರಣ ಹಾಗೂ ಹಠಾತ್‌ ಆಕ್ರಮಣಗಳು ವೀರತ್ವವನ್ನು ಒಂದು 
ಅಗತ್ಯಾಂಶವನ್ನಾಗಿ ಮಾಡಿದ್ದವು. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿದ್ದವು. ವೀರತ್ವದ ಹೊಗಳಿಕೆಗಾಗಿ 
ವೀರಕಾವ್ಯಗಳು, ವೀರಗಲ್ಲುಗಳು ಹಾಗೂ ವೀರಶಾಸನಗಳು ರೂಪುಗೊಂಡವು. ವೀರರನ್ನು ಮಹಾಕಾವ್ಯಗಳ ಪಾತ್ರಗಳಿಗೆ 
ಹೋಲಿಸುವುದು, ವೀರರಿಗೆ ವಿಶೇಷ ಬಿರುದುಗಳನ್ನುನೀಡುವುದು ಜನಪ್ರಿಯವಾಗಿದ್ದಿತು. ರಾಜ್ಯ ಮತ್ತುಸಮಾಜಗಳೆರಡೂ 
“ವೀರತ್ವ ವನ್ನು ಪೋಷಿಸುವ ಕಾರ್ಯವನ್ನು ಮಾಡುತ್ತಿದ್ದವು. ವೀರತ್ವವು ಧರ್ಮದಷ್ಟೇ ಪವಿತ್ರವೆಂದು ಭಾವಿಸಲಾಗಿದ್ದಿತು. 
ವೀರತ್ವವನ್ನು ಸ್ವರ್ಗವನ್ನು ಪಡೆಯಲು ಸುಲಭ ಮಾರ್ಗವೆಂದು ಪ್ರತಿಬಿಂಬಿಸಲಾಗಿತ್ತು ಅಂದಿನ ದಿನಗಳಲ್ಲಿ ವೀರರಿಗೆ 
ಹಲವು ಗುಣಗಳನ್ನು ಅನ್ವಯಿಸಲಾಗಿತ್ತು ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳು ಇದನ್ನು ಸ್ಪಷ್ಠಪಡಿಸುತವೆ. 
ವೀರಯೋಧನಿಗೆ ನೀತಿ ಮತ್ತು ಶೌರ್ಯ ಇವೆರಡು ಅಗತ್ಯವಾದವುಗಳು. ಯೋಧನು ಸಾಮರ್ಥ್ಯವಿದ್ದರೆ ಯುದ್ದ ಮಾಡಿ 
ಜಯಿಸಬೇಕು, ಇಲ್ಲದಿದ್ದರೆ ಶೌರ್ಯ ಮೆರೆದು ಮರಣಿಸಬೇಕು. ಇದು ವೀರನಿಗಿರಬೇಕಾದ ಮೂಲ ಅರ್ಹತೆ. ಗೆಲುವು 
ಮತ್ತುಸಾವುಗಳೆರಡಕ್ಕೂ ಸಿದ್ದನಾಗದವನು ನಿಂದೆಗೆ ಗುರಿಯಾಗುತ್ತಿದ್ದನು. 


ವೀರನು ತನಗಿಂತ ಕಡಿಮೆ ಬಲವುಳ್ಳ, ಅಸಹಾಯಕರಾದ ಎದುರಾಳಿಗಳ ವಿರುದ್ಧ ಹೋರಾಡಬಾರದು. ಆದರ್ಶ 
ವೀರತ್ವವು ಎದುರಾ ಎದುರು ಹೋರಾಟವನ್ನು ನಿರೀಕ್ಷಿಸುತಿತ್ರೇ ವಿನಃ ಬೆನ್ನ ಹಿಂದಿನ ಮತ್ತುಹಠಾತ್‌ ದಾಳಿಯನಲ್ಲ, 
ವೀರನಲ್ಲಿ ನಿಷ್ಠೆಯ ಮನೋಭಾವವಿರಬೇಕು. ವೀರನಲ್ಲಿ ಕೆಚ್ಚಿನ ಮನೋಭಾವವಿರಬೇಕು ಎಂದು ಸಮಕಾಲೀನ ಕನ್ನಡ 
ಕಾವ್ಯಗಳು ಅಭಿಪ್ರಾಯಿಸಿವೆ. “ನನ್ನತಲೆ ಹೋದರೂ ಮುಂಡವೇ ಶೂರರನ್ನುಬೆನ್ನಟ್ಟಿ ಹೋಗಿ ಶತ್ರುಗಳನ್ನು ಕೊಲ್ಲದಿದ್ದರೆ 
ಅಂಜಿದವನಾಗುತ್ತೇನೆ”“” ಎಂದು ಪಂಪನು ಸೈನಿಕನೋರ್ವನಿಂದ ವ್ಯಕಪಡಿಸಿದ ಅಭಿಪ್ರಾಯವು ಇದನ್ನುಸೂಚಿಸುತ್ತದೆ. 
ವೀರನು ಯುದ್ದ ಧರ್ಮವನ್ನುಮೀರದವರು ಗೌರವಾದರಕ್ಕೆ ಪಾತ್ರರಾಗುತಿದ್ದರು.” “ಎದುರಾಳಿಯು ಲಿಂಗವನ್ನು ಅಪ್ಪಿ 
ನಿಂತರೆ, ನೀರಿನಲ್ಲಿ ಹೊಕ್ಕರೆ, ಹೆಂಗಸರ ಉಡುಪು ಧರಿಸಿಕೊಂಡರೆ, ಹುತ್ತವನ್ನುಏರಿ ನಿಂತರೆ, ಅಂತಹವರನ್ನುಕೊಲ್ಲುವುದು 
ಧರ್ಮವಲ್ಲ” ಎಂದು ಸಮಕಾಲೀನ ಕಾವ್ಯದಲ್ಲಿ ಉಲ್ಲೇಖಿಸಿದೆ." “ಹುತ್ತ ಮೇಟ್‌ ಹುಲ್ಲ ಕಚ್ಚಿದರೆ ಕೊಲ್ಲಲೊಲ್ಲದೆ 
ಕಾಯ್ದುಕಳಹಿ ಸತ್ತು ಸುರಲೋಕ ಪ್ರಾಪುನಾದ” ಎಂಬ ಉಲ್ಲೇಖವು ಶಾಸನದಲ್ಲಿದೆ. ಶರಣಾದವರನ್ನುಕಾಯುವುದು 
ಕೂಡಾ ವೀರನಿಗಿರಬೇಕಾದ ಗುಣಗಳಲ್ಲಿ ಒಂದಾಗಿದ್ಧಿತು. “ಮಟ್‌ವಾಳಿಯಂ ನೆರಪುವೆನೆಂದು” ಪ್ರಾಣತ್ಯಾಗ ಮಾಡಿದ 
ವೀರನೋರ್ವನ ಉಲ್ಲೇಖವು ಶಾಸನದಲ್ಲಿದೆ.” “ಶರಣಾದವರನ್ನು, ನಪುಂಸಕರನ್ನು ಆಯುಧಗಳನ್ನು 


೨೦೯ 


ಹೊಂದದಿರುವವರನ್ನು, ಇನ್ನೋರ್ವನೊಡನೆ ಹೋರಾಡುತ್ತಿರುವವನನ್ನು ಯುದ್ದ ರಂಗದಿಂದ ಓಡುತ್ತಿರುವವನನ್ನು 
ಹಾಗೂ ಯುದ್ದದ ವೀಕ್ಷಣೆ ಮಾಡುತಿರುವವರನ್ನು ಕೊಲ್ಲಬಾರದೆಂದು” ಮಿತಾಕ್ಷರವು ಹೇಳಿದೆ." ವೀರನಾದವನನ್ನುಪಕ್ಷ 
ಬೇಧವಿಲ್ಲದೆ ಹೊಗಳುತಿದ್ದರು ಎಂಬ ಉಲ್ಲೇಖಗಳು ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳಲ್ಲಿಫೆ." ವಾಸ್ತವವಾಗಿ 
ಯುದ್ಧರಂಗದಲ್ಲಿ ಈ ತತ್ವಗಳು ಎಷ್ಟರ ಮಟ್ಟಿಗೆ ಅನುಸರಿಸಲ್ಲಡುತಿದ್ದವೆಂಬುದು ಸಂದೇಹಾಸ್ಪದವಾಗಿದೆ. ಮಧ್ಯಕಾಲೀನದ 
ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುವ ಯುದ್ದಗಳೆಂದರೆ ತುರುಗೋಳ್‌ ಯುದ್ದಗಳು. ಇವು ಹಠಾತ್‌ ದಾಳಿಗಳೇ 
ಹೊರತು ಘೋಷಿತವಾದವುಗಳಲ್ಲ. ಹೀಗಾಗಿ ಧರ್ಮಯುದ್ದವು ತುರುಗೋಳ್‌ಗೆ ಅನ್ವಯಿಸದು. 


೬. ೩.೧. ನಿಷ್ಠೆಯ ವಿವಿಧ ರೂಪಗಳು: 


ವೀರತ್ವದೊಡನೆ ತಳಕು ಹಾಕಿಕೊಂಡಿರುವ ಮತ್ತುಅತ್ವಂತ ಅಗತ್ಯವಾದುದೆಂದು ಭಾವಿಸಲಾದ ಅಂಶವೆಂದರೆ 
ನಿಷ್ಕೆ ನಿಷ್ಠೆಯಿಲ್ಲದಿದ್ದರೆ ಶೂರನಾದರೂ ವೀರನಲ್ಲ. ಮಧ್ಯಕಾಲೀನದಲ್ಲಿ ನಿಷ್ಠೆಗೆ ವಿವಿಧ ರೂಪಗಳಿದ್ದವು. ಪ್ರಾದೇಶಿಕ 
ನಿಷ್ಠೆ ಅಂದರೆ ಊರು ಅಥವಾ ರಾಜ್ಯಕ್ಕೆ ತೋರುವ ನಿಷ್ಠೆ, ಒಡೆಯ ಅಥವಾ ರಾಜನಿಗೆ ತೋರುವ "ಸ್ವಾಮಿ ನಿಷ್ಠೆ' ಮತ್ತು 
“ಜೋಳನಿಷ್ಟೆ, ಸಮಾಜವು ಒಪ್ಪಿಕೊಂಡ ಮೌಲ್ಯಗಳಿಗೆ ತೋರುವ ನಿಷ್ಠೆ ಮತ್ತು ಕೊಟ್ಟ ಮಾತಿಗೆ ನಿಷ್ಠವಾಗಿರುವುದು 
ಎಂದು ಗುರುತಿಸಬಹುದು. ಇವುಗಳಲ್ಲಿ"ಸ್ವಾಮಿನಿಷ್ಠೆಯು' ಪ್ರಧಾನವಾಗಿದ್ದಿತು. "ಸ್ವಾಮಿದ್ರೋಹ' ಪಾಪಕರವೆಂದು 
ಭಾವಿಸಲಾಗಿತ್ತು ಊಳಿಗಮಾನ್ಯ ಸ್ವರೂಪದ ರಾಜ್ಯ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯವಾದುದಾಗಿದೆ. “ಒಡೆಯನಿಗಾಗಿ 
ತನ್ನಸಕಲ ಸಂಪತನ್ನು ಮತ್ತು ಪ್ರಾಣವನ್ನು ಅರ್ಪಿಸಿ ಯಣವನ್ನು ನೀಗಬೇಕು ನ ಎಂದು ರನ್ನನು ಪ್ರತಿಪಾದಿಸುವ 
ಮಾತು, "ಸ್ವಾಮಿಭಕ್ತಿ'ಯು ಒಂದುವೃತ ಎನ್ನುವ ಶಾಸನ ಉಲ್ಲೇಖ" ಇವುಗಳೆ ಹಿಂದೆ ಸ್ವಾಮಿ ನಿಷ್ಠೆಯ ಮನೋಧರ್ಮವು 
ಪ್ರಧಾನವಾಗಿದೆ. ಒಡೆಯನು ನೀಡಿದ ಆಶ್ರಯಕ್ಕೆ ಪ್ರತಿಯಾಗಿ ವೀರನು ಆತನ ಪರವಾಗಿ ಹೋರಾಡಬೇಕೆಂಬ 
ಆಶಯವನ್ನು ಪಂಪನು ಸೈನಿಕನೋರ್ವನಿಂದ ಯುದ್ದದ ಮೊದಲಿನ ಸಂದರ್ಭದಲ್ಲಿವೃಕಪಡಿಸಿದ್ದಾನೆ.್‌ ಬಿ.ಎನ್‌.ಎಸ್‌. 
ಯಾದವ ಅವರ ಪ್ರಕಾರ “ಅರ್ಥ ಶಾಸ್ಟದಲ್ಲಿಉಲ್ಲೇಖಿಸಿದಂತೆ ಆರಂಭದಲ್ಲಿ ಸೈನಿಕರು "ರಾಜ್ಯ' ಕ್ಕಾಗಿ ಹೋರಾಡುತಿದ್ದರು. 
ರಾಜನು ಯುದ್ಧಕ್ಕಿಂತ ಮೊದಲು ರಾಜ್ಯಕ್ಕಾಗಿ ಹೋರಾಡಲು ಸೈನಿಕರಿಗೆ ಕರೆ ನೀಡುತ್ತಿದ್ದನು. ಆದರೆ "ವೀರತ್ವ” ಎಂಬ 
ಆದರ್ಶವು ಬೆಳೆದ ನಂತರ ಯುದ್ದಗಾರರ ನಿಷ್ಠೆಯು ತಮ್ಮ ಒಡೆಯನಿಗೆ "ವೈಯಕಿಕ ನಿಷ್ಠೆ” ಯಾಯಿತು.” ವೀರಗಲ್ಲು 
ಶಾಸನಗಳಲ್ಲಿಕೂಡಾ ವೀರರು ತಮ್ಮ ಒಡೆಯನಿಗೆ ತೋರಿದ ನಿಷ್ಠೆಯನ್ನು ಶ್ಲಾಫಿಸಲಾಗಿದೆ. 


ಅಂದಿನ ಸೈನಿಕರ ನಿಷ್ಠೆಯ ಒಂದು ಪ್ರಧಾನ ರೂಪ' ಜೋಳದ ಯಣ ಅಥವಾನಿಷ್ಯೆ'. ಇಲ್ಲಿಜೋಳ ಎಂಬುದು 
ಸೈನಿಕರು ಒಡೆಯನಿಂದ ತಮ್ಮ ಜೀವನೋಪಾಯಕ್ಕೆ ಪಡೆಯುತ್ತಿದ್ದಸಂಬಳ, ಭೂಮಿ ಮೊದಲಾದವುಗಳನ್ನೊಳಗೊಂಡಿದ್ದು 
ಇದಕ್ಕಾಗಿ ಹೋರಾಡುವ ವೀರರನ್ನು" ಜೋಳವಾಲ್‌? ಯೆಂದು ಹೋರಾಡುವುದನ್ನು" ಜೋಳದ ಪಾಲ್‌' ಎನ್ನಲಾಗಿದೆ. 


೨೧೦ 


ಯುದ್ಧರಂಗದಲ್ಲಿ ಶೌರ್ಯಪ್ರಕಟಿಸದಿದ್ದರೆ ಜೋಳದ ಖಣವನ್ನು ತೀರಿಸುವುದು ಹೇಗೆ?, ಜೋಳದ ಪಾಲ್‌ಯನ್ನು 
ನಿರ್ವಹಿಸಿದವನು ಶೂರನೇ ಹೊರತು ಬೇರೆಯವನಲ್ಲ, ಎಂದು ಪಂಪನು ಇಬ್ಬರು ಸೈನಿಕರ ಮೂಲಕ ವ್ಯಕಪಡಿಸಿದ್ದಾನೆ.” 
ರಾಜನು ತನ್ನಕಡೆಯ ವೀರರಿಗೆ "ಜೋಳದ ಯಣ 'ವನ್ನು ನೆನಪಿಸುವ ಬಗೆಯನ್ನು ದುರ್ಯೋಧನ ಮತ್ತುಭೀಷ್ನರ ನಡುವಿನ 
ಸಂಭಾಷಣೆಯ ಮೂಲಕ ಆತನೇ ವ್ಯಕಪಡಿಸಿದ್ದಾನೆ." ಶಾಸನದಲ್ಲಿಯೂ "ಜೋಳೆ' ಕಲ್ಪನೆ ಉಲ್ಲೇಖವಾಗಿದೆ. ಸಾಗರ 
ಪ್ರಾಂತ್ಯದ ವೀರಗಲ್ಲು ಶಾಸನಗಳಲ್ಲಿ ಜೋಳದ ರಿಣಮಂ ಕಳೆಯಲು, ಜೋಳವಾಳಿ ವೇಳೆವಾಳಿಯ ಮೆಟ್‌ದು"” 
ಮತ್ತು ಜೋಳವಾಳಿಗೆಗೆ ಮೆಚ್ಚಿ" ಎಂಬ ಮಾತುಗಳು ಕಂಡುಬರುತವೆ. ಜೋಳವು ಮಲೆನಾಡಿನ ಪ್ರಧಾನ 
ಅಹಾರಧಾನ್ಯವಲ್ಲ ಆದರೂ ಆ ಪದದ ಬಳಕೆಯಾಗಿದೆ. "ಅನ್ನದ ಖುಣ' ಅಥವಾ" ಉಪ್ಪಿನ ಯಣ' ವೆಂದು 
ಬಳಕೆಯಾಗಿಲ್ಲ, ಇದಕ್ಕೆ ಕಾರಣ ಮಧ್ಯಕಾಲೀನದಲ್ಲಿ ಜೋಳವು ಜನಪ್ರಿಯವಾದ ಯಣದ ಕಲ್ಪನೆಗೆ ಪರ್ಯಾಯ ಪದವಾಗಿತ್ತು 


ಜೋಳದ ಪಾಲ್‌ಯು ಅಂದಿನ ಆದರ್ಶವಾಗಿ ಪರಿಗಣಿಸಲ್ಪಟ್ಟಿತ್ತು. 


ಕೊಟ್ಟ ಮಾತಿಗೆ ಬದ್ಧವಾಗಿ ನಡೆಯುವುದು ಕೂಡಾ ವೀರತ್ವದ ಆದರ್ಶಗಳಲ್ಲಿ ಒಂದಾಗಿತ್ತು "ಮುಂನುಡಿದ 
ಭಾಷೆಯನೆಆಪಿ' ಬೋಕಣನೆಂಬಾತನು ಪಾ ಿಣತ್ಯಾಗ ಮಾಡಿದ್ದನ್ನು ಶಿಕಾರಿಪುರದ ಶಾಸನವೊಂದು ಉಲ್ಲೇಖಿಸಿದೆ."* 
ಏಚಯ ಎಂಬಾತ ಕೊಟ್ಟ ಭಾಷೆಯಂತೆ ಯುದ್ಧದಲ್ಲಿ ಹೋರಾಡಿ ಮರಣಿಸಿದನೆಂದು ಹೊನ್ನಾಳಿಯ ಶಾಸನವೊಂದು 
ಹೇಳುತ್ತದೆ.” ಇಂತಹ ವೀರರನ್ನು" ವೇಳೆವಾಳಿ' ಎಂದು ಕರೆಯಲಾಗುತಿತ್ತು, ಅವರು ತಾವು ಕೊಟ್ಟಮಾತು, ಕೈಗೊಂಡ 
ಪ್ರತಿಜ್ಞೆಯನ್ನು ಮೀರುತ್ತಿರಲಿಲ್ಲ. ಅವರ ಪ್ರಾಣ ತ್ಯಾಗಕ್ಕೆ ಯುದ್ದದ ಸಂದರ್ಭವೇ ಆಗಬೇಕೆಂದಿರಲಿಲ್ಲ, ಪಂಪನು ಕರ್ಣ 
ಮತ್ತು ಭೀಷ್ಠರನ್ನು ಜೋಳವಾಳಿಗಳೆಂದು ಧರ್ಮರಾಯನನ್ನು" ವೇಳೆವಾಳಿ' ಯೆಂದು ಚಿತ್ರಿಸಿದ್ದಾನೆ ನ"ವೇಳೆವಾಳಿಯಾಗಿ 
ಮೆರೆದ ವೀರರ ಉಲ್ಲೇಖಗಳು ಶಾಸನಗಳಲ್ಲಿವೆ." 


ಸಮಾಜಕ್ಕೆ ನಿಷ್ಠವಾಗಿರುವುದನ್ನುವೀರರಿಂದ ನಿರೀಕ್ಷಿಸಲಾಗುತಿತ್ತು, ಸಮಾಜವು ಆಯಾ ಕಾಲದಲ್ಲಿ ಒಪ್ಪಿಕೊಂಡ 
ವಿಷಯಗಳಿಗೆ "ಸಾಮಾಜಿಕ ಮೌಲ್ಯ' ಎನ್ನುತಾರೆ. ಅಂತಹ ಮೌಲ್ಯಗಳಿಗೆ ವೀರನು ಹೋರಾಡುವುದು ಆದರ್ಶವಾಗಿತ್ತು 
ತುರುಗಳವು, ಸ್ಪೀಯರ ಅಪಹರಣ, ಆಪರ ಮತ್ತುನೆಂಟರ ಮೇಲಿನ ದಾಳಿ ಮತ್ತು ಊರಮೇಲಿನ ದಾಳಿಯ ಸಂದರ್ಭದಲ್ಲಿ 
ವೀರನು ಹೋರಾಡುವುದನ್ನು ಅಂದಿನ ಸಮಾಜವು ನಿರೀಕ್ಷಿಸುತಿತ್ತು, ೯೧ ಶರಣಾಗತರಾದವರು ಅಥವಾ ಸಹಾಯ 
ಬೇಡಿದವರಿಗೆ ವೀರನು ರಕ್ಷಣೆ ನೀಡುವುದು ವೀರನ ಕರ್ತವ್ಯವಾಗಿದ್ದನ್ನು ಶಾಸನವೊಂದು ಉಲ್ಲೇಖಿಸಿದೆ." ವೀರನು 
ತನ್ನ ಕರ್ತವ್ಯ ನಿರ್ವಹಿಸಿದರೆ ದೇವರು ಕೂಡಾ ತನ್ನಪದವಿಯನ್ನು ಕೊಡುವನೆಂಬ ಭಾವನೆಯನ್ನು“ ವೀರನಿಗೆ ಸಿವನೆಚ್ಚಿ 


ತನ್ನಪದವಿಯಂ ಕೊಟ್ಟಂ” ಎಂದು ಶಾಸನ ಕವಿ ಯೋರ್ವನು ವ್ಯಕಪಡಿಸಿದ್ದಾನೆ. ಕ 


೨೧೧ 


೬.೩. ೨. ಶಾಸನಗಳಲ್ಲಿವೀರತ್ನ್ವದ ವರ್ಣನೆ: 

ವೀರತ್ವದ ವರ್ಣನೆ ಮಧ್ಯಕಾಲೀನ ವೀರ ಕಾವ್ಯಗಳಂತೆ ವೀರಗಲ್ಲು ಶಾಸನಗಳಲ್ಲಿಯೂ ಪ್ರಧಾನವಾಗಿ 
ಕಂಡುಬರುತ್ತದೆ. ಕಾವ್ಯಗಳ ವಿವಿಧ ಉಪಮೆಗಳನ್ನು ಸುಭಾಷಿತಗಳನ್ನು ಇದಕ್ಕಾಗಿ ಬಳಸಿಕೊಳ್ಳಲಾಗಿದೆ. ಶೌರ್ಯದ 
ವೈಭವೀಕರಣ ಈ ವರ್ಣನೆಗಳಲ್ಲಿದೆ. ವೀರರಿಗೆ ಅನೇಕ ಬಿರುದುಗಳನ್ನು ಅನ್ವಯಿಸಿ ಹೊಗಳಲಾಗಿದೆ. ವೀರ ಕಾವ್ಯದ 
ರಚನೆಯಲ್ಲಿಶಾಸನ ಕವಿಗಳು ಸಾಹಿತ್ಯದ ಕವಿಗಳಷ್ಟೇ ಪ್ರೌ ಢಿಮೆಯನ್ನುತೋರಿಸಿದ್ದಾರೆ. ವೀರ ಕಾವ್ಯದ ಮುಖ್ಯ ಉದ್ದೇಶವು 
ವೀರರನ್ನು ಹೋರಾಟಕ್ಕೆ ಹುರಿದುಂಬಿಸುವುದಾಗಿದೆ. ವೀರಗಲ್ಲು ಶಿಲ್ಪಿಗಳು ಕೂಡಾ ಶಾಸನಗಳಲ್ಲಿನ ವೀರ ಕಾವ್ಯಕ್ಕೆ 
ಯಶಸ್ವಿಯಾಗಿ ಶಿಲ್ಪದೃಶ್ಯದ ರೂಪವನ್ನು ನೀಡಿದ್ದಾರೆ. ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ವೀರನು ಹಲವು ಶತ್ರುಗಳಿಂದ 
ಸುತುವರಿಯಲ್ಲಟ್ಟರೂ ಮುಖದಲ್ಲಿ ಅಳುಕಿನ ಭಾವನೆ ವ್ಯಕವಾಗಿಲ್ಲ ಆತನು ಶಿಲ್ಲವು ಉಳಿದವರಿಗಿಂತ ಪ್ರಧಾನವಾಗಿ 
ಕೆತಲ್ಪಟ್ಟಿರುತದೆ.ಕೆಲವು ಶಾಸನಗಳಲ್ಲಿ ವ್ಯಕವಾಗಿರುವ ವೀರತ್ವದ ವರ್ಣನೆಗಳು ಹೀಗಿವೆ. 

ಉದ್ದರೆಯ ಅಧಿಕಾರಿ ಗೋಪರಸನು ಜಂಬೂರಿಗೆ ದಾಳಿಮಾಡಿದಾಗ ವೀರಬೆಳೆಯ ನಾಯಕನು ತನ್ನ 
ಪರಾಕ್ರಮವನ್ನು ತೋರಿದ ರೀತಿಯೆಂದರೆ, 

ಬಿಲ್ಲ ಬಟಾಅಡಣದ ಬಲಣಿ ಪರಿತಂದು 
ತಾಗೆ ತೋಳ್ಳಲದಿಂ ಬಲ್ಲಾಳು ಸೂರಿಗೇಗಿ ತತಲ್ಲಿಯ ತಳುತ್ತಿಟುದು ತವಿಸಿದಂ ಮಾರ್ವೃಲಮಂ।। "* 

ಕೊಡಕಣಿಯ ದುರ್ಗದ ಮೇಲೆ ಕಲ್ಲವೆರ್ಗಡೆಯು ಕ್ರಿ.ಶ. ೧೧೫೨ರಲ್ಲಿ ದಾಳಿ ಮಾಡಿದಾಗ ಅದರ ರಕ್ಷಣೆಗೆ 
ಕೇತಗಾವುಂಡನೆಂಬಾತನು ಹೋರಾಡಿದ ವರ್ಣನೆಯನ್ನು ಶಾಸನವೊಂದು ಕಾವ್ಯಾತ್ಮಕವಾಗಿ ಚಿತ್ರಿಸಿದೆ. ಹತ್ತೊಂಬತ್ತು 
ಸಾಲುಗಳ ಈ ವೀರಶಾಸನದಲ್ಲಿ ಏಳು ಸಾಲುಗಳು ವೀರನ ಶೌರ್ಯದ ವರ್ಣನೆಗಾಗಿ ಬಳಸಲ್ಪಟ್ಟಿದೆ. 

ಕೊಡಕಣಿಯ ದುರ್ಗವಂ ಮೂಖು ಸುತಾಗಿ ಮುತ್ತೆ ಆಪುರವಾದೀಶ್ಚರ ಕೇತಗಾವುಂಡಂ 

ಗಡಿಯಂಕ ಸಿಂಹನುಂ ಬಿತ್ತರನ ಬಿರುದಂ ಬಿತರಿಸಲೆಂದು ಹರಿಗೆಯಂ ದಂಡೆಗೇಟ್ಲುಕ್ಕೊಂಡು 

ಕಿತ್ತಗ ತಾರದಿಂ ವಂಕಮಂ ತೆಗೆಸಿ ನೀಸಂಕ ವೃತ್ತಿಯಂ ಪೊಟಮಟ್ಟು] 

ಮುಂತಾದ ಮಾರ್ಬಲದ ಉರವಣಿಯಂ ಕಂಡು। 

ಆನೆಗಂಡ ಸಿಂಗದಂತೆ ಪಿರಿದು ಕೋಪಾಟೋಪದಿಂ 1 

ಕಾಲಾಳನಿಟ್ಟೊರಸಿ ಕಾಲಾಳಳೆಂ ಕಳಲೆಗುಟ್ಟಿ] 

ಸಬಳಿಗರಂ ಸಾಹಸಗುಂದಿಸಿ। 

ರಾಹುತರನಾಹುತಿಗೊಂಡು ಕಲ್ಲನ। 


ಯೆಲ್ಲಾಸೇನೆಯಂಬ ುಕೆಯ್ದು॥। ಶಕವರ್ಷ ೧೦೭೨ ನೇಯ ದುರ್ಮತಿ । 


೨೧೨ 


ಸಂವತ್ತರದ ವಯಿಶಾಖ ಬ ೧೦ ಗಂ। 
ದಿನ ಕಿತಿಗವುಡಂ। ಸಿವಲೋಕಪ್ರಾಪುನಾದಂ॥। 
ಮುತಿದ ಗೆಲ್ಬರ ಸೇನೆಯ ನೊತ್ತಂಬಿಸಿಹೇರು ಹೊ ಯೆ ಬೀಳುವ ತಲೆಯಂ ಬುತಿಗೊಡಲೆಂದು ಮಾರಿಗೆ ಸುತ್ತುಂ 
ವಿಟ್ಟಗಲ ತೆಅವರೆತ್ತಿ. ರಿಳುದಂ॥ "” 
ಸೊರಬ ತಾಲ್ಲೂಕಿನ ಕೊರಕೋಡು ಗ್ರಾಮದ ತುರುಗೋಳ್‌ ವೀರಗಲ್ಲೊಂದರಲ್ಲಿ ಮಹಾಮಂಡಲೇಶ್ವರ 
ಜಗದೇವರಸನ ಸೇನಾನಿಯಾದ ಸಾಲೆಯ ಕಾಳರಸನು ಕ್ರಿ.ಶ.೧೧೫೬ರಲ್ಲಿ ಕೊರಕೋಡಿಗೆ ದಾಳಿಮಾಡಿ ತುರುಗಳನ್ನು 
ಅಪಹರಿಸಿದಾಗ ಹೋರಾಡಿದ ಇಬ್ಬರು ಸಹೋದರರ ಶೌರ್ಯದ ವರ್ಣನೆಯು ವಿವಿಧ ಉಪಮೆಗಳನ್ನೊಳಗೊಂಡಿದೆ. 
ಇಪ್ಪತ್ತೆರಡು ಸಾಲಿನ ಈ ವೀರಶಾಸನದಲ್ಲಿ ಒಂಬತ್ತುಸಾಲುಗಳನ್ನು ಇದಕ್ಕಾಗಿ ಶಾಸನ ಕವಿಯು ಬಳಸಿಕೊಂಡಿದ್ದಾನೆ. 
“..... ಬಾವು ಗಾವುಂಡನ ಮಗಂದಿರು ದೇವಗಾವುಂಡನುಂ ಮಲ್ಲಗಾವುಂಡನುಂ 
ಬಲ್ಲಮಂಬುಮಂ ಕೊಂಡೀರ್ವರುಂ ಹೆಬ್ಬಾಗಿೊಳಡ್ಡಂ ನಿಂದು ಗುಹೆಯ ಬಾಗಿಲೊಳು ಸಿಂಹ 
ನಿರ್ಪಂತೆ ತಾಗಿ ತಳ್ಳಿಸುವಾಗಳು ಕಾರ ಮಳೆಕಟ್‌ದಂತೆಯುಂಕಡಂದುಅ ಹುಟ್ಟಿಯ 
ಕೆಣಕಿದಂತೆಯುಂ ಕವಿದ ಕಾಲಬಾಯೊಳೆಂ ಕಾಲ ಬಾಯೊಳೆಂ ಜವನೊಕ್ಕಿ ಲಿಕ್ಕಿದಂತೆ ತೊತ್ತ 
ಳದುಳಿದ ಮೋಲುತುಂ ಕಯ್ಯ ನೆರೆದುಂ ಬಿಲ್ಲತಿರುಮಂ ಪಟ್‌ವಂನ್ನವೆಚ್ಚುನೆಟೌಯದೆ ಕಟ್ಟಿದ ಲಗಂ 
ಕಿ.ತುಲ್ಕುಟಿಯ ಹಿಂಡಂ ತೋಳಪೊಕ್ಕಂತೆಯುಂ ಕರ್ಬದೋಂಟವನಾನೆ ಪೊಕ್ಕಂತೆಯುಂ 
ನಿಕ್ಕುರಳಿಲು ಪೊಕ್ಕುದೋಳಹಿಂಡುಕುತ್ತಿನೂಂಕುತ್ತಾಬಪ್ಪಾಗಳು!ವೈಿತ್ತಮಲೆದಿ ದಿರಾಂತ 
ಮಾರ್ವಲ ವನಳ್ಳುಟ್‌ತಾಗಿ ಭುಜ ಪ್ರತಾಪದಿಂದಲಗನೆಕಿರ್ತು ಪೊಯ್ಯೆ ನಿರತಂ 
ಕಣಕಾಲುಮೊಳಕಾಲ್ಬು 
ಖಂ ಭುಜೆನು ತಲೆ ಬಳೆಯಾಗೆ ಸಂಬಳಿತಯೋಪಿನ ದೊಂದೆರಡಟ್ಟಿಯೊಡಲುಂ ತೊಲಗದೆ ನಿಂದು 
.. ಳ್‌ ದರಿರ್ಬರು ಮಾಹವರಂಗಭೂಮಿಯೊಳು। "* 
ಶಿಕಾರಿಪುರ ತಾಲ್ಲೂಕಿನ ಬಳ್ಳಿಗಾವೆಯ ಶಾಸನದಲ್ಲಿ ಹಲ್ಲಿಗನೆಂಬಾತನ ಶೌರ್ಯವನ್ನು ಹೀಗೆ ವರ್ಣಿಸಲಾಗಿದೆ. 
ಉರವರಿಯಿಂದ ದೂರದೊಳು ತಾಗಿದ ವೀರ ಧನುರ್ಧರರ್ಕ್ಕಳಂತ್ವರಿತದಿ ನೆಚ್ಚುಕೂರ್ಗಣೆಗಳಿಂಧ 
ರೆಗಿಕ್ಕಿಕರಂಕಡಂಗಿ ಭೋರ್ಗರೆದಿರದೆಯ್ಲ್ದಿ ಗೇಣಳನೆಕಿತ್ತಿುವಂಕದ ನಾಯಕಕ್ಕಳಂ ಸುರಿಗೆಯ 
ನಾನ್ಹುಕೊಂದು ಧುರಜೊಳಿಳ್ಳಳಿದಂ ಪಡೆಮೆಚ್ಚೆಹಲ್ಲಿಗ॥। "* 
ಸಾಗರ ತಾಲ್ಲೂಕಿನ ಬೈರಾಪುರ ಗ್ರಾಮದ ವೀರಗಲ್ಲೊಂದರಲ್ಲಿಬೆಳೆಯನೆಂಬಾತನು ಹೋರಾಡಿದ ರೀತಿಯನ್ನು 
ಶಾಸನವು ವಿವರಿಸುವಾಗ ಯುದ್ದರಂಗದ ಚಿತ್ರಣವನ್ನು ಉತ್ಸೇಕ್ಷೆಯೊಂದಿಗೆ ಹೀಗೆ ನೀಡಿದೆ. 


೨೧೩ 


ಕಕ್ಕಂಬಿಂ ಮೊನೆಯಂಬಿಂ ನೆಲೆಗಕ್ಕಂ ಬಿಲ್ಲಾಂತು ಕೆಲ್ಲಕೆಲ್ಲಂಬುಗಳಿಂ 

ಆಕ್ಕನೆ ಪೋಣರ್ದರ ತಲೆಗಳು ಮೊಕ್ಕನೆ ಪೋಪಿನೆಗೆ ಮೆಚ್ಚಬೆಳನಾಹವ ದೆಡೆಯೊಳು 

ಆರುವ ಮರುಳು ಅರುಣ ಜಳೆಮಂ ಪೀರುವ ಮರುಳು ಪೆಣದ ಹಳೆಯ ಮೊಳಕಾಲಂ ಕಾರುವ 

ನರಿಯಂಹಗಂ ಪಾರುವ ಖಗ ಚೆಳೆನಿಟುದ ಸಮರಾಂಗಣದೊಳು।। ೯ 

ಮಹಾಮಂಡಲೇಶ್ಚರ ಬಂದಣಿಕೆಯ ಬಮ್ಮಿ ದೇವರಸರು ಉದ್ದರೆಯನ್ನು ಮುತಿದಾಗ ನಡೆದ ಕದನದಲ್ಲಿ 
ಮಾರ್ಚನೆಂಬಾತನು ತೋರಿದ ಶೌರ್ಯವನ್ನುವರ್ಣಿಸುವಾಗ ಶಾಸನ ಕರ್ತ್ವವು ಮಾಚನನ್ನುಈ ರೀತಿ ಹೊಗಳಿರುವುದನ್ನು 
ನೋಡಬಹುದು. 

... ಭಟರ್ಕಳಂ ಖಡ್ಡದಿಂ (ರ್ದ) ದರ್ಬಿಬೊಬಿಟ್‌ಯುತುಂಕಡಿ ಖಂಡಂಗಳೊಳಿಂಡೆಯಾಡಿದ 

ದಟಂ ಮತ್ತೋರ್ವನಿಲ್ಲೆಂಬವೊಲ್ಲಡೆದಂ ಪೆರ್ಗಡೆ ಮಾಚನಿಂದ ದಟರಾರು ಸಂಗ್ರಾಮ ರಂಗೋದ್ಧತರು 

ಸುತಿಗೆಯ್ಯಲಂನ್ಯ ಸೈನ್ಯಂ ಪೊಗಳೆ ನಿಜಬಲಂ ಪಾಡೆಗಂದ್ಧರ್ವ ವೃತ್ತಂ ಕ್ಷಿತಿಯೊಳು 

ಕೀರ್ತಿ ಪ್ರತಾನಂಪಸರಿಸೆ ಸಮರೋತ್ಪಾಹ ಕಾದಿಜಿ ತಂ ಧ್ರುತಿಯಿಂದಂ ಪ್ರಾಪನಾದಂ. "* 

ಸೊರಬದ ಕೋಟಪುರದಲ್ಲಿರುವ ಕೈಭಟೇಶ್ವರ ದೇವಾಲಯದೊಳಗಿನ ಎರಡು ದಾನ ಶಾಸನದಲ್ಲಿ 
ಸೋಯಿದೇವ ಮತ್ತು ಆತನ ತಮ್ಮ ಎಕ್ಕಮದೇವನ ಮತ್ತು ವಿಕ್ರಮದೇವನ ಶೌರ್ಯವನ್ನು ವರ್ಣಿಸಲಾಗಿದೆ. ಅದರಲ್ಲಿ 
ಸೋಯಿದೇವನಿಗೆ ಭೂಮಿಯ ಮೇಲೆ ಅರ್ಹ ಎದುರಾಳಿಗಳೇ ಇರಲಿಲ್ಲ ಹೀಗಾಗಿ ಎದುರಾಳಿಗಳನ್ನು ಹುಡುಕಿ ಕೊಂಡು 
ಸುರಲೋಕಕ್ಕೆ ಹೋದನೆಂದು, ವಿಕ್ರಮ ದೇವನು ಶೌರ್ಯದಲ್ಲಿವಕ್ರಮಾಂಕನೆನ್ನಲಾಗಿದೆ. 

ಜಳನಿಧಿವೇಷ್ಠಿತವ ಸುಧಾವ 

ಳೆಯ ನುತಂ ಛಲದ ಬಲದ ವಿಕ್ರಮ ಗುಣಧುಜ್ಜಳ ಕೀರ್ಲಿ ಸೋಯಿ ದೇವಂ ಪಲಿತ ಸುರ 

ಕ್ಷಾಮಾದಿವಂದಿಜನತಾನಂದ ॥ ಧರೆಯೊಳು ಮಾಜಾಂಪದಟರಯಿರುಳು ಹಗಲಅ 

ಸಿತೊಳಲ್ಲುಕಾಣದೆ ಸೋಯಂ ಸುರಲೋಕ ದೊಳಗ ಕಲಿಗಳ ನೆರಿಸುವ ತೆಜದಿಂದ ಯಿಂದ್ರಪು 

ರಮಂ ಪೊಕ್ಕಂ॥॥ ಆ ಸೋಯಿದೇವನಿಂಕಿಟಿಯ ಎಕ್ಕಮದೇವನ ಪ್ರತಾಪಂ ಎಂತೆಂದಡೆ।॥। ಅರಿಬಿರುದ 

ಸೂಟ್‌ಕಾಅಂ ಪರಹಿತ ನಿರತ ಪ್ರತ ಪ್ರತಾಪ ಸಹಾಯ ಸ್ಸುರ ದುರುಕೀರ್ತಿ ವಿಳಾಸಂ 

ವರಪುತ್ರಂ ಮಲ್ಲುಬಾಯಿ ಎಕ್ಕಮ ದೇವಂ।॥ ತದಜನುಪ ವಿಕ್ರಮದೇವನ ಪ್ರತಾಪ 

ಯೆಂತದಡೆ।! ವೀರದೊಳು ವಿಕ್ರಮಾಂಕನು ದಾರದರ ವಿಸೂನು ಧೈರ್ಯ ಸಾಗರನ ಮಳಂ 

ಚಾರುಚರ ಚರಿತಗುಣಗಣ ರಾರಾಜಿತ ನಿಜಕುಳಾಬ್ಬಿವಿಕ್ರಮ ದೇವಂ॥ 


೨೧೪ 


ಹೊನ್ನಾಳಿ ತಾಲ್ಲೂಕಿನ ಶಾಸನವೊಂದರಲ್ಲಿಗಂಗೆಯ ಸಾಹಣಿಯ ಅಳಿಯ ಏಚಯ ನೆಂಬಾತ “ಕೊಟ್ಟಬೀರರಸಂಗೆ 
ಕೊಟ್ಟು ಭಾಷೆಯನು' ನೆರವೇರಿಸಲು ನ್ಯಾಮತಿಯ ಬಯಲಲಿನಲ್ಲಿ ನಡೆದ ಯುದ್ದದಲ್ಲಿ ಹೋರಾಡಿ ಪ್ರದರ್ಶಿಸಿದ 
ಶೌರ್ಯವನ್ನು ಹಲವು ಪ್ರಾಕೃತಿಕ ಜನಪದ ಉಪಮೆಗಳೊಂದಿಗೆ ಹೀಗೆ ವರ್ಣಿಸಲಾಗಿದೆ. 

ಬೀರರ ಸಂಗೆ ಕೊಟ್ಟಹೊಸ ದೇಸಿಯ ಭಾಸೆಯ ನೇನನೆಂಬೆ ನಾವೆಲೆಯ ಮೋಹರಂ ಪ್ರ 

ಳೆಯ ವಾರಿಧಿಯಂತೆ ತೆಲಯಾಗ್ನಿಯಂತೆ ಕಾಮಾರಿಯ ಮೂರಿಯಂತಿರಟ್‌ಯುದ್ದಿದೊಡೇ 

ಚಣ ನಿಂದು ವೈರಿ ಸಂಹಾರ ಮನಿಕಟಾರ ದೊಳೆ ಮಾಡುವೆನೆಂದನದಂತೆ ಮಾಡಿದಂ॥। 

ಪಲರಂ ಕುಖುದುದಟುದಂ ಪಲರಂ ಸೀಳ್ಗ್ಳೊಟ್ಟಿಕಡಿದು ದೆ ಸೆವಲಿಗೆಯ್ದಂ ಪಲರಂ ಬಾಳ್ಗಲೆ 

ವಿಡಿದಂ ಕಲಿ ಚಲದಿ ಕಟಾರ ಬೇಗಂ ರಣಧೀರಂ।। ಕುಳುಹಿನ ಕುದುರೆಗಳೆಂ ಸಂದುಕೆ 

ಯನಾಯಕರನಿುದುಬಳೆದಂಮೆಟ್‌ದಂನೆಟ್‌ಗಲಿಕಟಾರದೇಚಂಕಟ್‌ವಲರ್ವೃಳೆಮೇಲೆಸುರಿಯೆ 

ಸಗ್ಗಕಿಸಂದಂ॥ 55 
೬. ೩. ೩ಿ.ವೀರತ್ಸದ ವರ್ಣನೆಯಲ್ಲಿ ಉಪಮೆಗಳ ಬಳಕೆ: 

ವೀರಗಲ್ಲು ಶಾಸನಗಳಲ್ಲಿ ವೀರತ್ವದ ವರ್ಣನೆಗೆ ಹಲವು ಉಪಮೆಗಳನ್ನು ಬಳಸಿರುವುದು ಸರಿಯಷ್ಟೇ. ಅಂತಹ 
ಉಪಮೆಗಳನ್ನುಮಹಾಕಾವ್ಯದ ಪಾತ್ರಗಳು, ಜನಪದೀಯ ಮತ್ತುಪ್ರಾಕೃತಿಕ ವಿಚಾರಗಳಿಗೆ ಸಂಬಂಧಿಸಿವೆ. ವೀರನ ವೀರತ್ವ 
ಅಥವಾ ಶೌರ್ಯದ ವರ್ಣನೆಯು ವೀರನ ಸ್ಥಾನಮಾನವನ್ನು ಆಧರಿಸಿದಂತೆ ಕಂಡುಬರುತ್ತದೆ. ಮೇಲಿನ ಉಲ್ಲೇಖಗಳಲ್ಲಿನ 
ವರ್ಣನೆಯನ್ನು ಗಮನಿಸಿದರೆ ಸಾಮಾನ್ಯವೀರರನ್ನು ಭೂಮಿಯ ಮೇಲಿನ ಅತೀ ಪರಾಕ್ರಮಿಗಳಂತೆಯೂ, 
ಮಾಂಡಲೀಕರನ್ನು ಭೂಮಿ ಮತ್ತು ಸ್ವರ್ಗದಲ್ಲಿಯೂ ಪರಾಕ್ರಮಿಗಳೆಂತೆ ವರ್ಣಿಸಿರುವುದನ್ನು ನೋಡಬಹುದು. 
ಶಾಸನಗಳಲ್ಲಿ ಆನೆಗಂಡ ಸಿಂಗದಂತೆ,” ಕಲಹದೊಳನ್ಯ ಕೌರವರೊಳ್‌ರ್ಜುನನಂತಿರೆ ಪೂಣ್ಮುಕಾದಿದಂ, ಚಕ್ರವ್ಯೂಹ 
ಹೊಕ್ಕಿರ್ದುಕ್ಕಾಳಭಿಮನ್ಯುನಂತೆ ಬಿಟ್ಟೆಯ ನಿಟ್‌ದಂ,"5: ಅಳುಕದೇ ನಾಗಂಗಳ ಕಂಡ ಗರುಡನಂ ತಾಂತಿ ಕುವಂ,”್‌ 
ಜಿತ್ವಾ ಬಹುಭಟಾನ್ಯುದ್ದೇ ಬೀಮಾರ್ಜುನ ಪರಾಕ್ರಮಿ,” ಗುಹೆಯ ಬಾಗಿಲೊಳು ಸಿಂಹನಿರ್ಪಂತೆ-ಕಡಂದುಳ ಹುಟ್ಟಿಯ 
ಕೆಣಕಿದಂತೆಯುಂ, * ಕುಟ್‌ಯ ಹಿಂಡಂ ತೋಳ ಪೊಕ್ಕಂತೆಯುಂ-ಕರ್ಬುದೋಂಟವನಾನೆ ಪೊಕ್ಕಂತೆಯುಂ, 9 
ಕೇಸರಿಯ ಗುಹೆಗುರ್ಕಿ ಸೊಕ್ಕಿ ಕತಿಯೇಳಪ್ಪನಂತೆ, ಕೆಣಕಿದ ಕಿಚ್ಚಿನ ತೆಅದಿಂ,” ಪ್ರಳಯ ವಾರಿಧಿಯಂತೆ 
ತೈಲಯಾಗ್ನಿಯಂತೆ, ಕಾಮಾರಿಯ ಮಾರಿಯಂತೆ,” ಹೀಗೆ ಹಲವು ಉಪಮೆಗಳನ್ನು ಶಾಸನದಲ್ಲಿ ನೋಡಬಹುದು. 

ವೀರ ಕಾವ್ಯಗಳಲ್ಲಿಯೂ ಇಂತಹ ಹೋಲಿಕೆಗಳಿವೆ. ಪಂಪ ಮತ್ತು ರನ್ನರು ತಮ್ಮ ತಮ್ಮ ಆಶ್ರಯದಾತರನ್ನು 
ಮಹಾಭಾರತದ ಭೀಮಾರ್ಜುನರಿಗೆ ಹೋಲಿಸಿ ಕಾವ್ಯಗಳನ್ನು ರಚಿಸಿದ್ದಾರೆ. ಶಾಸನ ಕವಿಗಳು ವೀರಶಾಸನಗಳಲ್ಲಿ 


೨೧೫ 


ಉಪಮೆಗಳನ್ನು ವರ್ಣನೆ, ಅಲಂಕಾರ ಮತ್ತು. ತಮ್ಮಕವಿತಾ ಪ್ರತಿಭೆ ಮೆರೆಯಲು ಮಾಡಿದ್ದರೂ ಅವುಗಳು ವೀರಶಾಸನಗಳಿಗೆ 
ಮೆರಗು ನೀಡುತ್ತಲೇ ವೀರರನ್ನು ಉತ್ಪಾಹಿಗಳನ್ನಾಗಿ ಮಾಡುವ ಸಾಧನಗಳಾಗಿದ್ದವೆಂಬುದನ್ನು ಗಮನಿಸಬೇಕು. 
೬.೩.೪. ಶೌರ್ಯದ ಬಿರುದುಗಳು : 

ವೀರಗಲ್ಲು ಶಾಸನದಲ್ಲಿ ಗಮನಾರ್ಹವಾದ ಅಂಶವೆಂದರೆ ವೀರರಿಗೆ ನೀಡಲಾದ ಬಿರುದುಗಳು. ಶೌರ್ಯ 
ಸಂಪ್ರದಾಯ ಬೆಳೆದಂತೆ ಶೌರ್ಯ ಪ್ರಶಸಿಗಳು ಅಥವಾ ಬಿರುದುಗಳು ಬೆಳವಣಿಗೆ ಹೊಂದಿದವು. ವೀರರನ್ನು ವಿವಿಧ 
ಬಿರುದುಗಳಿಂದ ಗೌರವಿಸುವುದು. ಶಾಸನಗಳಲ್ಲಿ ಅದನ್ನು ಉಲ್ಲೇಖಿಸುವುದು ಜನಪ್ರಿಯವಾಯಿತು. ಶಾಸನಗಳಲ್ಲಿ 
ಉಲ್ಲೇಖಿತ ಹಲವು ಬಿರುದುಗಳು ಸಮಕಾಲೀನ ಸಾಹಿತ್ಯದಲ್ಲಿಯೂ ಬಳಸಲ್ಲಟ್ಟಿವೆ. 
ಶಾಸನದಲ್ಲಿ ಉಲ್ಲೇಖಿತ ಪ್ರಮುಖ ಬಿರುದುಗಳು: 

ಗಡಿಯಂಕ ಸಿಂಹ," ಗಾವಣಿಕರ ದಂಡೆಯುಂ,, ಸ್ವಾಮಿ ವಂಚಕರ ಗಂಡಂ,5, 
ಗಂಡರಡಾವಣಿಕಲಿಗಳಂಕುಸ,””” ಗಂಧವಾರಣ (ಮದ್ದಾನೆಯಂತವನು),”್‌ ಯುದ್ದಪ್ರವೀಣ್‌, ಕಡುಗಲಿ, 
ಪರಬಳಸಿಂಗ"(ವೈರಿಸೈೆನ್ಯಕ್ಕೆ ಸಿಂಹದಂತಿರುವವನು), ಮಹಾವೀರ," ರಿಪುಮಾರಿ್‌* (ವೈರಿಗಳಿಗೆ ಮಾರಿಯ ರೀತಿ 
ಭಯಂಕರನು), ಬಿಲ್ಲಂಕಕಾಆ””್‌. (ಬಿಲ್ಲುಯುದ್ದದಲ್ಲಿ ಪರಿಣಿತನು), ಪಡೆಮೆಚ್ಚಿಗಂಡ * (ಎರಡೂ ಸೈನ್ಯಗಳು 
ಮೆಚ್ಚುವ ಹಾಗಿರುವ ಶೂರನು), ಪರಿಚ್ಛೇದ ಗಂಡ,” ಮೆಟ್‌ಗಾಆ್‌5್‌ (ಕಾಳಗದಲ್ಲಿ ವಿಜೃಂಭಿಸುವವನು), 
ರಣವಗ್ಗ” (ರಣವ್ಯಾಪು), ರಿಪುಗಳಂಕುಸ”(ವೈರಿಗಳಿಗೆ ಅಂಕುಶ), ಪರಬಳ ಮಲ್ಲ” (ವೈರಿ ಸೈನ್ಯಕ್ಕೆ ಕಲಿ) 
ಪ್ರತಾಪಿ,” ಸಮರ ಭೀಮ," ವೈರಿನಾಯಕರ ಗಂಡ," ಪರಬಲ ಪಾಂಚಾಳ,"” ಬಿಲ್ಲಂಕಕಾಅ ಪುರುಷ,” ಪರಸ್ಥೆನ್ಯ 
ಭೈರವ," ರಿಪುಬಳಮಲ್ಲಂ," ಸಮರೈಕ್ಯ ವೀರ, ಪರಾಕ್ರಮ ಸಿಂಗ," ತೊಲಗದಗಂಡ,% 
ಶೌರ್ಯಾಗರಂ,್‌ ಜಗಜಟ್ಟಿ"” ರಾಯ ನಾಯಕರ ಹುಲಿ, ಅಗುಳಿ ತೊಲಗದ ಕಂಭ, ತಟ್ಟಿನ ತಲೆಕಾವ 
ಜಗಜಟ್ಟಿ””” (ಕುದುರೆಗಳ ರಕ್ಷಕ), ವಫ್ಪ, ಮಾರಿ,” ಕದನ ಪ್ರಚಂಡ,” ವೈರಿ ಬಲಕ್ಕೆ ಸಮರ ಮುಖದೊಳ್‌ 
ಸುಭಟಾಗ್ರಣಿ” ಪ್ರತಾಪನಿದಾನಂ," ಅರಿನೃಪ ಕಾಳಾಗ್ಗಿ” ಅಂಕಮಲ್ಲ” ಮತ್ತು ಕದಕಲಿವೀರ, ಜಗದಭುಂಭುಕ 
ಹಾಗೂ ರಣರಂಗಧೀರ"” ಎಂಬ ಪ್ರಮುಖ ಬಿರುದುಗಳನ್ನು ಶಾಸನ ಪಠ್ಯಗಳಲ್ಲಿ ನೋಡಬಹುದಾಗಿದೆ. 

ಶೌರ್ಯಸೂಚಿತವಾಗಿ "ಮಲ್ಲಿ ಎಂಬ ಬಿರುದನ್ನು ಯಾವುದಾದರೂ ವಿಶೇಷಣದ ಜೊತೆಗೆ ಕಲ್ಯಾಣಿ ಚಾಲುಕ್ಯ 
ಅರಸರು ಇಟ್ಟು ಕೊಂಡಿದ್ದರು. "ಮಲ್ಲ' ಎಂಬುದು ಜಟ್ಟಿ ಬಲಿಷ್ಟ, ಶೂರ ಮೊದಲಾದ ಅರ್ಥಗಳನ್ನು ನೀಡುತೆದೆ. 
ಚಾಲುಕ್ಯರ ಎರಡನೇ ತೈಲಪನು "ಅಹವಮಲ್ಲ), ಎರಡನೇ ಸತ್ಯಾಶ್ರಯನು "ಲೋಕಮಲ್ಲ', ಎರಡನೇ ಜಯಸಿಂಹನು 
"ಜಗದೇಕ ಮಲ್ಲ; ಮತ್ತು ಒಂದನೇ ಸೋಮೇಶ್ವರನು "ಅಹವಮಲ್ಲಮತ್ತು ತೈಲೋಕ್ಯಮಲ್ಲ) ಎಂಬ ಬಿರುದುಗಳನ್ನು 
ಧರಿಸಿದ್ದರು. ಮೂರನೇ ಸೋಮೇಶ್ವರನ ಮಗನು "ಜಗದೇಕ ಮಲ್ಲ; ಎಂಬ ಹೆಸರನ್ನು ಹೊಂದಿದ್ದನು. 


೨೧೬ 


“ಶೌರ್ಯ ಮತ್ತು ಯುದ್ಧದ ಆದರ್ಶಗಳು ಪಾಂಡಿತ್ಯ ಮತ್ತು ವಿದ್ಯಾಕ್ಷೇತ್ರಗಳನ್ನು ಪ್ರಭಾವಿಸಿದವು. ರಾಜನ 
ಆಸ್ಥಾನದಲ್ಲಿ, ನಡೆಯುತಿದ್ದ ವಿದ್ವಾಂಸರ "ವಾದ-ವಿವಾದ' ಗೋಷ್ಠಿವೀರಯೋಗ್ಯ ಉತ್ಸಾಹದಿಂದ ಕೂಡಿರುತಿದ್ದವು. ೧೨ನೇ 
ಶಠತಮಾನದ ವೇಳೆಗೆ "ದಿಗ್ವಿಜಯದ' ಕಲ್ಪನೆ ವಿದ್ಯಾಕ್ಷೇತ್ರದಲ್ಲಿಯೂ ಬೇರೂರಿತ್ತು ಒಣಜಂಭ-ಅಹಂಕಾರಗಳು 
ಪಾಂಡಿತ್ಯದ ಪ್ರಧಾನ ಲಕ್ಷಣವಾದವು. ೧೧-೧೨ ನೇ ಶತಮಾನದ ಹಲವು ಕವಿಗಳು ತಮ್ಮ ಆಶ್ರಯದಾತ ರಾಜರಿಂದ 
"ಕವಿ-ಚಕ್ರವರ್ತಿ' ಮತ್ತು "ಮಹಾಕವಿ ಚಕ್ರವರ್ತಿ” ಎಂಬ ಬಿರುದುಗಳನ್ನು ಪಡೆದುಕೊಳ್ಳುತ್ತಿದ್ದರು ಇಲ್ಲವೇ ತಮ್ಮನ್ನು 
ತಾವೇ ಈ ಬಿರುದುಗಳಿಂದ ಗುರುತಿಸಿಕೊಳ್ಳುತ್ತಿದ್ದರು.”ಎಂದು ಬಿ.ಎನ್‌ .ಎಸ್‌. ಯಾದವರವರು ಅಭಿಪ್ರಾಯ 
ಪಡುತಾರೆ.” ಚಕ್ರವರ್ತಿಯೆಂಬುದು ಅಧಿಕಾರ ಮತ್ತು ಬಲವನ್ನು ಸಂಕೇತಿಸುವ ಶಬ್ದಸೂಚಕವಾಗಿದೆ. 

ಮಧ್ಯಕಾಲೀನ ಕರ್ನಾಟಕದಲ್ಲಿಯೂ ಇಂತಹ ಬೆಳವಣಿಗೆ ಕಂಡುಬರುತ್ತದೆ. ೧೦ ನೇ ಶತಮಾನದ ಪ್ರಮುಖ 
ಕವಿಗಳಲ್ಲಿ ಓರ್ವನಾದ ಪೊನ್ನನಿಗೆ ರಾಷ್ಟ್ರಕೂಟರ ಚಕ್ರವರ್ತಿಯಾದ ಮೂರನೇ ಕೃಷ್ಣನು " ಉಭಯ ಕವಿ ಚಕ್ರವರ್ತಿ' 
ಎಂಬ ಬಿರುದು ನೀಡಿದ್ದಾನೆ. ಅದೇ ಕಾಲಕ್ಕೆ ಸೇರಿದ ರನ್ನನಿಗೆ ಚಾಲುಕ್ಯ ಚಕ್ರವರ್ತಿಯಾದ ತೈಲಪನು "ಕವಿಚಕ್ರವರ್ತಿ' 
ಎಂಬ ಬಿರುದನ್ನು ನೀಡಿರುವನು. ತನಗೆ ನೀಡಿದ ಬಿರುದನ್ನು ಕುರಿತು ರನ್ನನು ಹೀಗೆ ಹೇಳಿಕೊಂಡಿದ್ದಾನೆ, 

ಪಡೆಯೆಡೆಯ ಕಡೆಯ ಬಡವರ್‌ 

ಕುಡೆ ಪಡೆದನೊ ಚಕ್ರವರ್ತಿಯೊಳ್‌ ತೈಲಪನೊಳ್‌ 
ಪಡೆದಂ ಮಹಿಮೋನ್ನಶತಿಯಂ 

ಪಡೆದಂ ಕವಿಚಕ್ರವರ್ತಿ ವೆಸರಂ ರನ್ನ” 

ಸೈನ್ಯದ ಸಾಮಾನ್ಯನೊಬ್ಬನಿಂದಲ್ಲ, ಚಕ್ರವರ್ತಿಯಾದ ತೈಲಪನಿಂದಲೇ ಕವಿಚಕ್ರವರ್ತಿ ಎಂಬ ಬಿರುದನ್ನುತಾನು 
ಪಡೆದೆನೆಂದು ಜಂಭವನ್ನು ರನ್ನನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ಬಿರುದನ್ನು ಪಡೆದುದು ಕೂಡಾ ತನಗೆ ತಕ್ಕವನಿಂದಲೇ 
ಎಂಬ ಧ್ವನಿಯು ರನ್ನನ ಈ ಪದ್ಯದಲ್ಲಿದೆ. ಸರಸ್ವತಿಯ ಭಂಡಾರದ ಮುದ್ರೆಯನ್ನು ಒಡೆಯಲು ಈ ಮೊದಲಿನ 
ಕವೀಶ್ವರರಾರು ಸಮರ್ಥರಾಗಲಿಲ್ಲ, ತಾನು ತನ್ನ ಶ್ರೇಷ್ಠ ಕಾವ್ಯವನ್ನು ( ಸಾಹಸ ಭೀಮ ವಿಜಯಂ) ರಚಿಸುವ ಮೂಲಕ 
ಅದನ್ನು ಮಾಡಿದ್ದೇನೆಂದು" ಹೇಳಿಕೊಂಡ ರನ್ನನು ತಾನು ಆ ಕವೀಶ್ವರರಿಗಿಂತ (ಕವಿಶ್ರೇಷ್ಠರಗಿಂತ) ಶ್ರೇಷ್ಠ ನೆಂದು, 
ಅವರ ಮೇಲೆ ತಾನು ವಿಜಯ ಸಾಧಿಸಿದ್ದೇನೆಂಬ ಮನೋಭಾವವನ್ನು ವ್ಯಕಪಡಿಸಿರುವನು. ಪೊನ್ನರನ್ನರಷ್ಟೇ ಶ್ರೇಷ್ಠಕಾವ್ಯ 
ರಚಿಸಿದ ಪಂಪನಿಗೆ ಈ ರೀತಿಯ "ಪ್ರಶಸಿ' ಅಥವಾ ಬಿರುದು ದೊರೆಯಲಿಲ್ಲ, ಕವಿತಾ ಗುಣಾರ್ಣವ ಮತ್ತು ನಾಡ 
ಓವಜ ಅಥವಾ ನಾಡೋಜ (ನಾಡಿನ ಆಚಾರ್ಯ)" ಎಂಬುದೇ ಆತನಿಗೆ ಸಿಕ್ಕ ಗರಿಷ್ಠ ಪ್ರಶಸಿಗಳಾಗಿವೆ. 

ಶಾಸನ ಕವಿಗಳನ್ನು "ಕವಿರಾಜ' ಮತ್ತು "ಕವಿಚಕ್ರವರ್ತಿ' ಎಂಬ ಬಿರುದುಗಳಿಂದ ಕರೆಯಲಾಗಿದೆ. ಕವಿರಾಜ 


ವಲ್ಲಭ ಕಪ್ಪಣ್ಣಭಟ್ಟ ಕವಿರಾಜ ಪಂಡಿತ ಕವಿ ಮಾಳೆಯ,್‌ ನಾನಾ ವಿಧಾವಧಾರಣ ಚಕ್ರವರ್ತಿ ಕವಿಮಲ್ಲಿದೇವ್‌ 


೨೧೭ 


ಎಂಬ ಉಲ್ಲೇಖಗಳನ್ನು ಶಾಸನಗಳಲ್ಲಿನೋಡಬಹುದು. ಒಟ್ಟಿನಲ್ಲಿಹೇಳುವುದಾದರೆ ಯುದ್ದಮತ್ತುಶೌರ್ಯ ಪ್ರಧಾನವಾಗಿದ್ದ 
ಮಧ್ಯಕಾಲೀನದಲ್ಲಿ ಸಾಹಿತ್ಯವು ಅದರಿಂದ ಪ್ರಭಾವಗೊಂಡಿತು. ಯುದ್ದ ಮತ್ತು ಶೌರ್ಯಗಳನ್ನು ಕುರಿತು ಬಳಸುವ 
ಪಾರಿಭಾಷಿಕ ಪದಗಳು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಮಾನದಂಡವಾಗಿ ಬಳಸಲ್ಪಟ್ಟವು. 
೬.೪ ವೀರಗಲ್ಲುಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿ ಪರಲೋಕದ ಚಿತ್ರಣ 
೬.೪.೧ ವೀರಸ್ಪರ್ಗಕ್ಕೆ ಪ್ರಯಾಣ ಮತ್ತುಸ್ಪರ್ಗದ ಕಲ್ಪನೆ 

"ಸ್ವರ್ಗ' ಎಂದರೆ ದೇವತೆಗಳು, ಪುಣ್ಯವಂತರೂ ವಾಸ ಮಾಡುವ ಲೋಕವೆನ್ನಲಾಗುತ್ತದೆ. ವೇದಗಳ 
ಕಾಲದಿಂದಲೂ ಸ್ವರ್ಗದ ಕಲ್ಪನೆ ಅಸಿತ್ವದಲ್ಲಿದೆ. "ವೀರಸ್ವರ್ಗ' ಎಂದರೆ ವೀರರು ಅವರ ತ್ಯಾಗಕ್ಕೆ ಪ್ರತಿಯಾಗಿ ಪಡೆಯುವ 
ಪ್ರತಿಫಲವೆಂದು ಬಿಂಬಿಸಲಾಗಿದೆ. ಈ ವೀರಸ್ವರ್ಗ ಎಂಬುದು ಕ್ಷತ್ರಿಯ ವರ್ಗವು ಸಮಾಜದಲ್ಲಿ ಪ್ರಬಲವಾದಾಗ 
ರೂಪುಗೊಂಡ ಕಲ್ಪನೆ ಎನ್ನಲಾಗಿದೆ. ಯೋಧನ ಉನ್ನತ ಕರ್ತವ್ಯ ಮತ್ತುಇಚ್ಛೆಯು ಯುದ್ದದಲ್ಲಿ ಮರಣಿಸುವುದು, ಇದರಿಂದ 
ಸ್ಫರ್ಗದಲ್ಲಿ ಅತನಿಗೆ ಸ್ಥಾನವು ದೊರಕುತ್ತದೆ ಎಂದು ಮಹಾಭಾರತದಲ್ಲಿ ಹೇಳಿದೆ. “ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, 
ಜಿತ್ವಾವಾ ಭೋಕ್ಷಸೇ ಮಹೀಮ್‌” (ಕೊ ಲಟರೇ ಸ್ವರ್ಗವನ್ನು ಪೆಡೆಯುತ್ತೀಯಾ, ಗೆದ್ದರೆ ರಾಜ್ಯವನ್ನು 
ಅನುಭವಿಸುತ್ತೀಯಾ) ಎಂಬ ಮಾತನ್ನು ಕೃಷ್ಣನು ಅರ್ಜುನನಿಗೆ ಹೇಳುತಾನೆ. ಅಂದರೆ ಯೋಧನಿಗೆ ತನ್ನ ಹೋರಾಟಕ್ಕೆ 
ಪ್ರತಿಯಾಗಿ ದೊರಕುವ ವೀರಸ್ವರ್ಗದ ಕಲ್ಪನೆಯು ಮಹಾಕಾವ್ಯಗಳ ಕಾಲದ್ದಾಗಿದೆ. 

ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ಪುರಾಣದ ಶ್ಲೋಕವೊಂದನ್ನು ಉಲ್ಲೇಖಿಸಿ ವೀರಸ್ವರ್ಗವನ್ನು 
ಪ್ರಸಾಫಿಸಿದ್ದಾನೆ. ಅದರ ತಾತ್ಸರ್ಯ ಹೀಗಿದೆ. “ಸ್ವರ್ಗಾಪೇಕ್ಷೆಯುಳ್ಳ ಬ್ರಾಹ್ಮಣರು ಅದನ್ನು ಹೇಗೆ ತಮ್ಮ ಇಷ್ಟಾರ್ಥಗಳನ್ನು 
ಅನೇಕ ಯಾಗಾನುಷ್ಠಾನದಿಂದಲೂ, ತಪಸ್ಥಿನಿಂದಲೂ, ದಾನಗಳಿಂದಲೂ ಸಂಪಾದಿಸುತಾರೋ ಅವುಗಳನ್ನು ಕ್ಷಣ 
ಮಾತ್ರದಲ್ಲಿ ಧರ್ಮಯುದ್ದದಲ್ಲಿ ಪ್ರಾಣ ತ್ಯಾಗ ಮಾಡುವವರು ಹೊಂದುತಾರೆ. ಇದರಿಂದ ಕ್ರತು, ತಪಸು, ದಾನ ಶತದಿಂದ 
ಪಡೆಯುವ ಫಲಕ್ಕಿಂತಲೂ ಯುದ್ಧದಲ್ಲಿ ಹತರಾದವರು ಹೊಂದುವ ಫಲವು ಶ್ರೇಷ್ಠವಾದುದು.” ವಿಜ್ಞಾನೇಶ್ವರನು 
ಕೂಡಾ ಹೇಡಿಗಳಾಗದೆ, ಯುದ್ಧದಲ್ಲಿಹೋರಾಡಿ ಮೃತರಾದವರು, ಯಾಗಾನುಷ್ಠಾನದಿಂದ ಸ್ವರ್ಗ ಪಡೆಯುವಂತೆ ಸ್ಪರ್ಗ 
ಪಡೆಯುತಾರೆಂದು ಉಲ್ಲೇಖಿಸಿದ್ದಾನೆ.” ಇಲ್ಲಿ ಯುದ್ಧ ಅಥವಾ ಹೋರಾಟವನ್ನು ಯಜ್ಞ, ತಪಸ್ಸು ಮತ್ತು ದಾನಗಳಿಗೆ 
ಸಮಾನಾಂತರವಾಗಿ ಹೋಲಿಸಿರುವುದೆನ್ನು ನೋಡಬಹುದು. ವೀರರು ಮತ್ತು ಮಾಸ್ತಿ (ಮಹಾಸತಿ) 
ಯರಿಗೋಸ್ಕರವಾಗಿಯೇ ಸ್ವರ್ಗದ ಕಲ್ಪನೆಗಳನ್ನು ಹೊಸದಾಗಿ ವ್ಯಾಖ್ಯಾನ ಮಾಡಲಾದದ್ದು ಬ್ರಾಹ್ಮಣ ವರ್ಗದಿಂದ, 
ಶಾಸನಗಳ ಬರಹಗಳ ಮೇಲೆ, ಚಿತ್ರಗಳ ಮೇಲೆ ಸತ್ತನಂತರ ಸಿಗುವ ಸ್ವರ್ಗದ ಕಲ್ಪನೆಯನ್ನು ಗಟ್ಟಿಗೊಳಿಸಲಾಯಿತೆಂದು 
ಡಾ. ಬಸವರಾಜ ಕಲ್ಲುಡಿಯವರು ಅಭಿಪ್ರಾಯಿಸಿದ್ದಾರೆ.””“ ಯೋಧನು ಯುದ್ದದಲ್ಲಿ ಹೋರಾಡುವಂತೆ ಮಾಡಲು ಒಡ್ಡಿದ 


ಅಲ್‌ಕಿಕ ಪ್ರಲೋಭನೆಯಿದಾಗಿದೆ ಎನ್ನಬಹುದು. ರಾಜ ವರ್ಗವೇ ಸೃಷ್ಠಿಸಿದ ಕಲ್ಪನೆ ವೀರ ಸ್ವರ್ಗವೆಂದು ಜನಪದ 


೨೧೮ 


ಕತೆಯೊಂದು ಹೇಳುತದೆ. ಇದನ್ನುಹ್ಯೂಯೆನ್‌ -ತ್ಲಾಂಗ್‌ ತನ್ನಪ್ರವಾಸ ಕಥನದಲ್ಲಿಉಲ್ಲೇಖಿಸಿದ್ದಾನೆ.”* “ ಜಿತೇನಲಭ್ಯತೇ 
ಲಕ್ಷ್ಮಿ: ಮೃತೇನಾಪಿ ಸುರಾಂಗನಾ ಕ್ಷಣ ವಿದ್ವಂಸನಿಕಾಯೇ ಕಾ ಚಿಂತಾಮರಣೇರಣೆ” ಎಂಬ ಶ್ಲೋಕವು ಮಧ್ಯಕಾಲೀನ 
ವೀರಗಲ್ಲುಗಳಲ್ಲಿ ಸಾಮಾನ್ಯವಾಗಿದೆ.” ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಪಗಳು ಯೋಧರಿಗೆ ವೀರಸ್ಪರ್ಗವನ್ನು 
ವರ್ಣಿಸುವ ಮಾಧ್ಯಮಗಳಾಗಿವೆ. ಯುದ್ದದಲ್ಲಿವೀರನ ಮರಣವು ಸಾಮಾನ್ಯವಾದುದಲ್ಲ ಅದು ಸ್ಪರ್ಗವನ್ನುಪಡೆಯಲು 
ಅಥವಾ ದೈವೀಕರಣ ಹೊಂದಲು ಒಂದು ಸಾಧನ ಎಂಬ ನಂಬಿಕೆ ಅಂದು ಬಲವಾಗಿ ಬೇರೂರಿದ್ದಿತು.”” ಚರಾಚರ 
ವಸುಗಳಲ್ಲಿದೇವರನ್ನುಕಾಣುವ ಸಂಸ್ಕೃತಿಯಲ್ಲಿ ಬಹುಶಃ ದೈವೀಕರಣವು ವೀರತ್ವದ ಪ್ರದರ್ಶನ ಮತ್ತುವೀರ ಮರಣದ 
ಆಕರ್ಷಣೆಗೆ ಕಾರಣವಲ್ಲ ವೀರನಿಗೆ ಅವನ ಹೋರಾಟದಿಂದ ಲಬಿಸುತಿದ್ದ ಉನ್ನತ ಸ್ಥಾನಮಾನ ಮತ್ತು ಕೊಡುಗೆಗಳು 
ವೀರತ್ನವನ್ನು ಅಮೂಲ್ಯವಾಗಿಸಿದೆ ಮತ್ತುವೀರ ಮರಣಕ್ಕೆ ಆಧಿಕ್ಕ ನೀಡಿದೆ, ಎಂದು ರೋಮಿಲಾ ಥಾಪರ್‌ ರವರು 
ಅಭಿಪ್ರಾಯ ಪಡುತಾರೆ.' 
ವೀರಗಲ್ಲು ಶಾಸನಗಳಲ್ಲಿ ವೀರನನ್ನು ಸ್ವರ್ಗಕ್ಕೆ ಕರೆದೊಯ್ಯುವ ಮತ್ತು ಸ್ಫರ್ಗದಲ್ಲಿ ಲಭ್ಯವಾಗುವ ಸುಖ 

ಭೋಗಗಳನ್ನು ವರ್ಣಿಸಲಾಗಿದೆ. ಬಹಳಷ್ಟು ಶಾಸನಗಳಲ್ಲಿಸರಳವಾಗಿ "ಸುರಲೋಕ ಪ್ರಾಪನಾದನು' ಎಂಬ ವಾಕ್ಯವಿದ್ದರೆ 
, ಕೆಲವೆಡೆ ವೀರನನ್ನುಸ್ಪರ್ಗಕ್ಕೆ ಕರೆದೊಯ್ಯುವ ಬಗ್ಗೆ ಸುಂದರವಾದ ವರ್ಣನೆಗಳಿವೆ. ಉದಾಹರಣೆಗೆ - 

ಪುಷ್ಪನಿಮಾನಮಂ ಬೆಳುಗೊಡೆ ಕಳಸ ಕನ್ನಡಿ ತೊರಣಂ ಸುರದುಂದುಭಿ ಚಾ 

ಮರಂ ಬೆರಸು ಕನ್ನೆಯರು ಚೋರನ ಪರಿತನ್ನುಕಾಳಿಗ ಸುಭಟಂಗಿಂದ್ರ 

ಲೋಕದ ಸುಖಮಂ ತೋಟಲುಕೆಯ ಮರಾವತಿಪುರಮಂ ಪೊಕ್ಕರು॥"” 

ಸುರ ದುಂದುಭಿ ಪೂಮಳೆಗಳು ಸುರ 

ಕನ್ನೆಯರೊಡನೆ ಬಂದು ನಲಿದಾಡುತಕಯೊಲುದುವುಚಿತ ಮಾತನೆರದು 

ಯಿದರು ಜವಕೆ ಬಲ್ಲಿಬೆಳೆಯ ನಾಯಕನಂ।" 

ವಿಮಾನ ದೊಳಿಟ್ಟುಸುರಾಂಗನೆ 

ಯರಮಗೆ ತಮಗೆನುತುಯಿದರು। 

ಸುರಘಣಿಕೆಯ ಪಂಚ ಮಹಾಶಬ್ದದಿಂ ಹೂವಿನ ವಿಮಾನದೊಳಿಟ್ಟು 

ಸ್ಪರ್ಗ ಲೋಕಕೆ.......್‌ 

ಲ.ವರು ಪೂವಿನ ಸರಿಮಳೆ ಸುರದುಂ 


೨೧೯ 


ದುಭಿಯೊಡನೆ ಶಂಖ ಕಹಾಳರಮಂಬೆಿರಸುರಾಂಗನೆಯರ್ಪಿ ರಿದನೆನೆ.. ರಾಮ 
ಗವುಡನಂ ದಿವಗುಯ್ದರು.” 
ವಿಮಾನದಲು ವಾಸವನ ಪುರಕೆವೊಯಿ 
ದರಮರಗಣಿಕೆದೊಲವಿಂ 
ಈ ಶಾಸನ ಪಠ್ಯಗಳಿಂದ ವ್ಯಕವಾಗುವ ಅಂಶವೆಂದರೆ, ಸ್ವರ್ಗ ಎಂಬುದು ಇಂದ್ರನ ಅಮರಾವತಿನಗರ, ಅಲ್ಲಿಗೆ 
ವೀರನನ್ನು ಪುಷ್ಠಕ ವಿಮಾನದಲ್ಲಿಕರೆದೊಯ್ಯಲಾಗುವುದು. ದೇವತಾ ಸ್ಲೀಯರು (ಸುರಕನ್ಯೆಯರು, ಸುರಾಂಗನೆಯರು, 
ಖೇಚರಿಯರು, ಸುರಘಣಿಕೆಯರು) ವೀರನನ್ನುಸ್ವಾಗತಿಸಿ ರಾಜಮರ್ಯಾದೆಯಿಂದ ಕರೆದೊಯ್ಯುವರು ಎಂದು, ಇದನ್ನು 
ಅಂದಿನ ಸಮಾಜ ನಂಬಿದ್ದಿತು. ಈ ಹಂತದಲ್ಲಿ ವೀರನಿಗೆ ಲಭ್ಯವಾಗುವುದೆನ್ನಲಾದ ವಿಶೇಷ ಸವಲತುಗಳು 
ಉದಾಹರಣೆ:ಬೆಳುಗೊಡೆ, ಕಳಸಕನ್ನಡಿತೋರಣ, ಚಾಮರ, ಪಂಚಮಹಾಶಬ್ದ(ಕೊಂಬು, ತಮಟೆ, ಭೇರಿ, ಘಂಟೆ ಮತ್ತು 
ಚಿನ್ನಂಗಹಳೆ) ಮೊದಲಾದವುಗಳು, ಆತನ ಗೌರವ ಮತ್ತು ಅಂತಸ್ಪನ್ನು ವಾಸವಿಕವಾಗಿ ಅಲ್ಲವಾದರೂ ಕಾಲ್ಪನಿಕವಾಗಿ 
ಹೆಚ್ಚಿಸುತ್ತಿದ್ದವು. ವೀರನು ಕೇವಲ ತನ್ನವೀರತ್ವದ ಪ್ರದರ್ಶನದಿಂದ ಸ್ವರ್ಗವನ್ನು ಪಡೆಯುವನೆಂಬ ನಂಬಿಕೆಯನ್ನು ಇಲ್ಲಿ 
ಗಟ್ಟಿಗೊಳಿಸುವ ಪ್ರಯತ್ನವು ಕಂಡುಬರುತದೆ. 
ವೀರಗಲ್ಲು ಶಿಲ್ಪಗಳಲ್ಲಿ ಶಾಸನ ಪಠ್ಯದ ವರ್ಣನೆಗೆ ಪೂರಕವಾಗಿ ವೀರನ ಸ್ವರ್ಗ ಪ್ರಯಾಣವು ವ್ಯಕವಾಗಿದೆ. 
ಹೋರಾಟದ ದೃಶ್ಯ ಪಟ್ಟಿಕೆಯ ನಂತರ ವೀರಗಲ್ಲಿನ ಗಾತ್ರವನ್ನಾಧರಿಸಿ ವೀರಸ್ವರ್ಗಕ್ಕೆ ವೀರನ ಪ್ರಯಾಣವನ್ನು ಶಿಲ್ಲಿಯು 
ವರ್ಣಿಸಿದ್ದಾನೆ. ಚಿಕ್ಕ ಗಾತ್ರದ ವೀರಗಲ್ಲುಗಳಲ್ಲಿ ವೀರನನ್ನು ಇಬ್ಬರು ದೇವತಾ ಸ್ಪೀಯರು ವೃತ್ತಭಂಗಿಯಲ್ಲಿ ಸ್ವರ್ಗಕ್ಕೆ 
ಕರೆದೊಯ್ಯುತ್ತಿರುವಂತೆ ಶಿಲ್ಪ ವರ್ಣನೆಯಿರುತ್ತದೆ. ವೀರಗಲ್ಲಿನ ಗಾತ್ರವು ಹೆಚ್ಚಿದಂತೆ ವೀರನೊಂದಿಗಿರುವ ದೇವತಾ 
ಸ್ಪೀಯರ ಸಂಖ್ಯೆ ಹೆಚ್ಚಾಗಿರುತ್ತದೆ.” ಈ ದೇವತಾ ಸ್ತ್ರೀಯರು ಚಾಮರ ಮತ್ತು ಅಮೃತ ಕಲಶಗಳನ್ನು ಹಿಡಿದಿರುವಂತೆ 
ತೋರಿಸಲಾಗಿದೆ. ಹೆಲವು ವೀರ'ಗಲ್ಲುಗಳಲ್ಲಿ ವೀರನು ವಿಮಾನದಲ್ಲಿ ಕುಳಿತು ದೇವತಾ ಸ್ತೀಯರೊಡನೆ 
ಪ್ರಯಾಣಿಸುತಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿವಿಮಾನ ಮಂಟಪದಲ್ಲಿವೀರನನ್ನು ಮಾತ್ರ, ಕೆಲವೊಮ್ಮೆ ವೀರನ ಪತ್ನಿಯನ್ನು 
(ಆಕೆಯ ಸತಿ ಹೋದ ಸಂದರ್ಭದಲ್ಲಿ) ಆತನೊಂದಿಗೆ ಕುಳಿತಿರುವಂತೆ ಕೆತಲಾಗಿರುತ್ತದೆ. ಮಂಟಪದಿಂದ ಹೊರಗೆ 
ದೇವತಾ ಸ್ಟೀಯರನ್ನು ತೋರಿಸಲಾಗಿದೆ. 
ಸೊರಬ ತಾಲ್ಲೂಕಿನ ಗುಡವಿ ಗ್ರಾಮದ ಕ್ರಿ.ಶ. ೧೦೩೨ ಕೈ ಸೇರಿದ ವೀರಗಲ್ಲುಗಳಲ್ಲಿ ವೀರನ ಸ್ವರ್ಗ 
ಪ್ರಯಾಣವನ್ನು ಭವ್ಯವಾಗಿ ತೋರಿಸಲಾಗಿದೆ.” ಇವುಗಳಲ್ಲಿದೇವತಾ ಸ್ಪೀಯರು ಆಕಾಶ ಮಾರ್ಗದಲ್ಲಿಬಂದು ಚಾಮರ, 
ಕಳಸ, ಹೂಮಾಲೆ, ಚರ್ಮವಾದ್ಯ ಮತ್ತುತಾಳಗಳನ್ನುಹಿಡಿದು ವೀರನನ್ನುಕರೆದೊಯ್ಯುತಿದ್ದಾರೆ. ಆಕಾಶದ ಚಿತ್ರಣವನ್ನು 


೨೨೦ 


ತೋರಿಸಲು ಮೋಡಗಳ ರೀತಿ ಕೆತನೆಯನ್ನು ಮಾಡಲಾಗಿದೆ. ಅಧ್ಯಯನದ ಪ್ರದೇಶಗಳಲ್ಲಿನ ಇತರೆ ವೀರಗಲ್ಲುಗಳಿಗಿಂತ . 
ಇವುಗಳಲ್ಲಿ ಸ್ವರ್ಗ ಪ್ರಯಾಣದ ಚಿತ್ರಣಕ್ಕೆ ಹೆಚ್ಚಿನ ಸ್ಥಳಾವಕಾಶವನ್ನು ನೀಡಲಾಗಿದೆ (ಛಾಯಾ ಚಿತ್ರ ಸಂಖ್ಯೆ ೩೩). 
ಕೆಲವು ವೀರಗಲ್ಲು ಶಿಲ್ಪಗಳಲ್ಲಿ ವೀರನು ಸ್ವರ್ಗಲೋಕಕ್ಕೆ ಹೋಗುವ ದೃಶ್ಯದಲ್ಲಿ ಆತನ ವೇಷ ಭೂಷಣಗಳಲ್ಲಿ 
ಬದಲಾವಣೆಯಾಗಿರುವಂತೆ ತೋರಿಸಲಾಗಿದೆ. ಕೊರಕೋಡಿನ ವೀರಗಲ್ಲೊಂದರಲ್ಲಿ ವೀರನು ಯುದ್ದ ಮಾಡುವಾಗ 
ವೀರ ಮುಡಿಯ ಕೇಶಾಲಂಕಾರ ಹೊಂದಿದ್ದಾನೆ. ಆತನ ಸ್ಫರ್ಗ ಪ್ರಯಾಣದ ಸಂದರ್ಭದಲ್ಲಿಕಿರೀಟ ಧಾರಿಯಾಗಿದ್ದಾನೆ. 
ಇದು ವೀರಮರಣ ಹೊಂದಿದ ವೀರನು ದೈವತ್ವದ ಹಂತವೇರಿರುವುದನ್ನು ಸಂಕೇತಿಸುತದೆ. 

ವೀರನ ಸ್ಪರ್ಗ ಪ್ರಯಾಣದ ಚಿತ್ರಣದ ಸಂದರ್ಭದಲ್ಲಿ ಗಮನ ಸೆಳೆಯುವ ಅಂಶವೆಂದರೆ " ವಿಮಾನ' ಗಳ 
ಕೆತ್ಸನೆಯಾಗಿದೆ. ಇವುಗಳು ಚೌಕಾಕಾರದಲ್ಲಿದ್ದು ಎರಡು ಕಂಬಗಳು ಮುಂಭಾಗದಲ್ಲಿಕಾಣುತಿರುವಂತೆ ತೋರಿಸಲಾಗಿದೆ. 
ಅವುಗಳ ಮೇಲೆ ಶಿಖರದ ಮಾದರಿಯ ಕೆತನೆಯಿದೆ. ಕೆಲವು ವೀರಗಲ್ಲುಗಳಲ್ಲಿ ವಿಮಾನವನ್ನು ಭವ್ಯವಾಗಿ ಚಿತ್ರಿಸಲಾಗಿದೆ. 
ಸೊರಬ ತಾಲ್ಲೂಕಿನ ೧೩ ನೇ ಶತಮಾನಕ್ಕೆ ಸೇರಿದ ಪುರ ಮತ್ತು ಮಾವಲಿ ಗ್ರಾಮಗಳ ವೀರಗಲ್ಲುಗಳು ಇದಕ್ಕೆ ಉತಮ 
ಉದಾಹರಣೆಗಳಾಗಿವೆ. ಇವೆರಡನ್ನುಕುಬ್ಬ-ದಡೂತಿ ಮನುಷ್ಯರು ಹೊತೊಯ್ಯುತಿರುವಂತೆ ಚಿತ್ರಿಸಲಾಗಿದೆ (ಛಾಯಾಚಿತ್ರ 
ಸಂಖ್ಯೆ ೩೪). ವಿಮಾನದ ಮಧ್ಯದಲ್ಲಿ ವೀರನು ಕೈ ಮುಗಿದು ಪೆದ್ಧಾಸನದಲ್ಲಿ ಕುಳಿತಿರುತ್ತಾನೆ. ವೀರಗಲ್ಲು ಶಿಲ್ಪಗಳಲ್ಲಿ 
ಕಂಡುಬರುವ ವಿವಿಧ ವಿನ್ಯಾಸಗಳ ವಿಮಾನಗಳ ರೇಖಾಚಿತ್ರವನ್ನು ಪುಟ ಸಂಖ್ಯೆ-೩೫೧ ಮತ್ತು೩೫೨ ರಲ್ಲಿನೀಡಿದೆ. 
ಪಂಪಭಾರತದಲ್ಲಿ ದೇವತೆಗಳು ಭೀಷ್ಠಾರ್ಜುನರ ಯುದ್ಧವನ್ನು ನೋಡಲು ದೇವ ವಿಮಾನಗಳಲ್ಲಿ ಬಂದರೆಂಬುದನ್ನು 
ಹೀಗೆ ವರ್ಣಿಸಲಾಗಿದೆ. “ ಆಕಾಶ ಪ್ರದೇಶದಲ್ಲಿಲ್ಲಚೌಕಾಕಾರದ ಮಂಟಪಗಳಲ್ಲಿ ಬಂದಿದ್ದ ದೇವ ವಿಮಾನಗಳು ಜೊತೆ 
ಜೊತೆಯಲ್ಲಿಯೇ ಕ್ರಮತಪ್ಪಿ ಕಲಕಿ ಹೋದವು”. ಈ ವರ್ಣನೆಯಲ್ಲಿರುವ “ ಚೌಕಾಕಾರದ ಮಂಟಪಗಳ ರೀತಿ 
ವಿಮಾನಗಳಿರುತ್ತವೆ ಎಂಬ ಕಲ್ಪನೆಯನ್ನು ಪಂಪನು ವೀರಗಲ್ಲು ಶಿಲ್ಲಗಳಿಂದಲೇ ಪಡೆದಿರುವನು ಎನಿಸುತ್ತದೆ. 

ಹೊಸಗುಂದ ಅರಸರ ವ್ಯಾಪ್ಪಿಯಲ್ಲಿ ಬರುವ ಇಂದಿನ ಸಾಗರ ತಾಲ್ಲೂಕಿನ ಹೊಸಗುಂದ, ನಾಡಕಲಸಿ, 
ಆವಿನಹಳ್ಳಿ, ಕಂಬಳಿಕೊಪ್ಪ ಹೊಸನಗರ ತಾಲ್ಲೂಕಿನ ಪಟಗುಪ್ತ್ರ ಗೊರಗೋಡು, ಎಂ. ಗುಡ್ನೇಕೊಪ್ಪ ಮತ್ತುಸೊರಬ 
ತಾಲ್ಲೂಕಿನ ಸಾರೆಕೊಪ್ಪ ಇಲ್ಲಿನ ದೊಡ್ಡ ಗಾತ್ರದ ವೀರಗಲ್ಲುಗಳಲ್ಲಿ ವೀರನ ಸ್ವರ್ಗ ಪ್ರಯಾಣವನ್ನು ೨ ರಿಂದ ೩ ದೃಶ್ಯ 
ಪಟ್ಟಿಕೆಗಳಲ್ಲಿ ತೋರಿಸಲಾಗಿದೆ. ಮೊದಲ ಹಂತದಲ್ಲಿ ವೀರನು ವಿಮಾನ ಮಂಟಪದಲ್ಲಿ ಕುಳಿತು ಪ್ರಯಾಣಿಸುತಿರುವ 
ಹಾಗೂ ನಂತರ ಒಂದು ಅಥವಾ ಎರಡು ಹಂತದಲ್ಲಿ ದೇವತಾ ಸ್ಟೀಯರು ವಾದ್ಯ ನುಡಿಸುತ್ತಾನರ್ತಿಸುತಿರುವ ದೃಶ್ಯಗಳಿವೆ. 
ಚೆನ್ನಶೆಟ್ಟಿ ಕೊಪ್ಪದ ವೀರಗಲ್ಲಿನಲ್ಲಿ ಮೊದಲಿಗೆ ವಾದ್ಯ ನುಡಿಸುತಿರುವ ಮತ್ತು ನರ್ತಿಸುತ್ತಿರುವ ಸ್ಪೀಯರ ದೃಶ್ಯವು ನಂತರ 
ವೀರನು ವಿಮಾನ ಮಂಟಪದಲ್ಲಿಕುಳಿತು ಸ್ವರ್ಗಕ್ಕೆ ಪ್ರಯಾಣಿಸುತಿರುವ ದೃಶ್ಯವಿದೆ. 


೨೨೧ 


ಸ್ವರ್ಗ ಎಂದರೆ ದೇವತಾ ಸ್ತೀಯರ ಸಹವಾಸ ಮತ್ತು ಭೋಗ ಸುಖ ದೊರೆಯುವ ಸ್ಥಳವೆಂಬ ಕಲ್ಪನೆಯು 
ವೀರಗಲ್ಲು ಶಾಸನ ಪಠ್ಯ ಮತ್ತು ಶಿಲ್ಲಗಳಲ್ಲಿ ವ್ಯಕವಾಗಿದೆ. ಸಮಕಾಲೀನ ಕಾವ್ಯಗಳಲ್ಲಿಯೂ ಇದೇ ಭಾವನೆಯಿದೆ. 
ಶಿಕಾರಿಪುರದ ಶಾಸನವೊಂದರಲ್ಲಿ “ಸುರ ಯುವತಿ ಕುಚ ಭೋಗ್ಯ ಸಾಖ್ಯಕೆ ನಿಚ್ಛಮತಿಯಿಂದಂ ಸ್ವಾಮಿ ಭಕ್ತಿಬೃತದೊಳು 
ನಿರತಂ ಮಾಚನವೂಂನತ್ಯ ಸೂಚಕನು” ಎಂಬ ಉಲ್ಲೇಖವಿದೆ, ಮತೊಂದು ಶಾಸನದಲ್ಲಿ ಮೃತನಾದ ವೀರನು 
ಸ್ವರ್ಗದಲ್ಲಿ ದೇವತಾಸ್ಟೀಯರನ್ನು ಬೋಗಿಸುತ್ತಿದ್ದನೆಂಬ ವರ್ಣನೆಯು ಕಂಡು ಬರುತ್ತದೆ.”ಲ. ವೀರನನ್ನು ದೇವತಾ 
ಸ್ತ್ರೀಯರು ಕರೆದೊಯ್ಯುವಾಗ "ಎಮಗೆ ತಮಗೆ ನುಶೊಯ್ದರು' ಎಂದು ಸೊರಬ ತಾಲ್ಲೂಕಿನ ಎರಡು ವೀರಗಲ್ಲು 
ಶಾಸನಗಳಲ್ಲಿ ಉಲ್ಲೇಖವಿದೆ.” ಪಂಪ ಭಾರತದಲ್ಲಿ “ತನ್ನ ಸ್ವಾಮಿಯು ವಿಶೇಷವಾಗಿ ಮೆಚ್ಚುವಂತೆ ಗೆದ್ದವನು ಅಪಾರ 
ಐಶ್ಚರ್ಯವನ್ನುಪಡೆಯುತಾನೆ, ದೇವಸ್ಟೀಯರ ಸಮೂಹವು ಸಂತೋಷದಿಂದ ಆತನನ್ನು ಸ್ವಾಗತಿಸುತದೆ ಹಾಗೂ ಈ 
ಹೊತ್ತೇ ಹೊತ್ತುನಾಳೆ ದೇವಲೋಕದ ಸ್ಟೀಯರಲ್ಲಿ ಸಂತೋಷದಿಂದಿರುತ್ತೇನೆ.””" ಎಂದು ಸೈನಿಕರಿಂದ ವ್ಯಕವಾಗಿರುವ 
ಅಭಿಪ್ರಾಯಗಳು ಅಂದು ವೀರ ಸ್ವರ್ಗದ ಬಗ್ಗೆ ರೂಪಿಸಿಕೊಂಡಿದ್ದ ಕಲ್ಪನೆಯಾಗಿದೆ. 

ವೀರಗಲ್ಲು ಶಾಸನಶಿಲ್ಲಗಳಲ್ಲಿ ವಿವಿಧ ವಾದ್ಯಗಳನ್ನುನುಡಿಸುತ್ತಾ ನೃತ್ಯ ಭಂಗಿಯಲ್ಲಿರುವ ಸ್ಪೀಯರ ಸಮೂಹವನ್ನು 
ನೋಡಬಹುದು. ಆದರೆ ಹೊಸನಗರದ ಎಂ. ಗುಡ್ಡೆಕೊಪ್ಪದಲ್ಲಿರುವ ಹದಿಮೂರನೇ ಶತಮಾನಕ್ಕೆ ಸೇರಿದ ವೀರಗಲ್ಲಿನ 
ನಾಲ್ಕನೇ ದೃಶ್ಯ ಪೆಟ್ಟಿಕೆಯ ಎರಡು ತುದಿಗಳಲ್ಲಿ ಮಿಥುನ ಶಿಲ್ಪದ ಕೆತ್ತನೆಯಿದೆ (ಛಾಯಾಚಿತ್ರ ಸಂಖ್ಯೆ ೪೩ ).” ವೀರಗಲ್ಲು 
ಶಾಸನ ಶಿಲ್ಪಗಳಲ್ಲಿ ಬಹು ಅಪರೂಪದ ದೃಶ್ಯವಿದಾಗಿದೆ. ಇಲ್ಲಿಶಿಲ್ಲಿಯು ಸ್ವರ್ಗದಲ್ಲಿದೇವತಾ ಸ್ಪೀಯರೊಂದಿಗೆ ವೀರನಿಗೆ 
ದೈಹಿಕ ಸುಖವು ದೊರಕುವುದೆಂಬ ಕಲ್ಪನೆಯನ್ನು ದೃಶ್ಯ ರೂಪಕ್ಕಿಳಿಸಿದ್ದಾನೆ. ವೀರರನ್ನುಸ್ವರ್ಗಕ್ಕೆ ಕರೆದೊಯ್ಯಲು ಅಥವಾ 
ಸ್ವಾಗತಿಸಲು ಯಾವುದೇ ಪುರುಷ ದೇವತೆಗಳು ಬರುವ ಉಲ್ಲೇಖಗಳು ಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿ ಕಂಡು ಬರುವುದಿಲ್ಲ 
ದೇವತೆಗಳು ಮತ್ತು ಕಿನ್ನರರ ಉಲ್ಲೇಖವು ಯುದ್ಧವನ್ನು ನೋಡುವ ಸಂದರ್ಭದಲ್ಲಿಮಾತ್ರ ಬರುತದೆ.” 
೬.೪.೨. ಶಿವಲೋಕ: 

ಹೆಚ್ಚಿನ ವೀರಗಲ್ಲು ಶಿಲ್ಪಗಳಲ್ಲಿ ಕೊನೆಯ ಪಟ್ಟಿಕೆಯಲ್ಲಿಕಂಡುಬರುವ ದೃಶ್ಯವು ಶಿವಲೋಕದ ವರ್ಣನೆಯಾಗಿದೆ. 
ಬೆರಳೆಣಿಕೆಯಷ್ಟುವೀರಗಲ್ಲು ಶಾಸನ ಪಠ್ಯಗಳಲ್ಲಿಸ್ವರ್ಗದ ಉಲ್ಲೇಖವಿಲ್ಲ ಬದಲಾಗಿ ವೀರರು ನೇರವಾಗಿ ಶಿವಲೋಕವನ್ನು 
ಪಡೆದರೆಂಬ ಅಥವಾ ಶಿವಲೋಕಕ್ಕೆ ಹೋದರೆಂಬ ಉಲ್ಲೇಖಗಳಿವೆ. ಸೊರಬ ತಾಲ್ಲೂಕಿನ ವೀರಗಲ್ಲೊಂದರಲ್ಲಿ 
“ಕಿತ್ರಿಗವುಡಂ ಸಿವಲೋಕ ಪ್ರಾಪನಾದಂ”,"*" ಸಾಗರ ತಾಲ್ಲೂಕಿನ ವೀರಗಲ್ಲೊಂದರಲ್ಲಿ ವೀರನು “ಶಿವಪುರಮಂ 
ಪೊಕ್ಕ””" ಹಾಗೂ ಹೊನ್ನಾಳಿಯ ವೀರಗಲ್ಲೊಂದರಲ್ಲಿ“ಸದಾಸಿವ ಪದಕೆ ಬೀರಮಂಸಂದಂ””೬ ಎಂಬ ಉಲ್ಲೇಖಗಳನ್ನು 
ನೋಡಬಹುದು. ಇಲ್ಲಿ " ವೀರರು' ಸ್ಪರ್ಗ ಲೋಕಕ್ಕೆ ಪ್ರವೇಶಿಸದೆ ನೇರವಾಗಿ ಶಿವಲೋಕಕ್ಕೆ ಹೋಗುತಾರೆ. ಆದರೆ 
ಶಿಲ್ಪ ವಿವರಣೆಯನ್ನು ಗಮನಿಸಿದರೆ ವೀರರನ್ನು ದೇವತಾ ಸ್ಟೀಯರು ವೀರಸ್ವರ್ಗಕ್ಕೆ ಕರೆದೊಯ್ಯುವ ದೃಶ್ಯವು ಉಳಿದ 


೨೨೨ 


ವೀರಗಲ್ಲುಗಳಲ್ಲಿರುವಂತೆ ಈ ವೀರಗಲ್ಲುಗಳಲ್ಲಿಯೂ ಇನೆ. ವಿಮಾನದಲ್ಲಿ ಸುರಕನ್ಯೆಯರು ವೀರನನ್ನು ಶಿವಪುರಕ್ಕೆ 
ಕರೆದೊಯ್ದರು. ಎಂದು ಸಾಗರ ತಾಲ್ಲೂಕಿನ ವೀರಗಲ್ಲುಶಾಸನವೊಂದು ವರ್ಣಿಸಿದೆ. ವೀರಗಲ್ಲು. ಶಿಲ್ಲಗಳಲ್ಲಿಕೆಂಡುಬರುವ 
ಶಿವಲೋಕದ ವರ್ಣನೆಯ ಶಿಲ್ಪ ದೃಶ್ಯದ ಕೆತ್ತನೆಯಲ್ಲಿ ಮೂರು ರೀತಿಯಿದೆ. ಸಣ್ಣ ಗಾತ್ರದ ಕಲ್ಲುಗಳಲ್ಲಿ ವೀರನು 
ಎಡಭಾಗದಲ್ಲಿ ಪದ್ಧಾಸನದಲ್ಲಿಕುಳಿತಿರುವಂತೆ, ಮಧ್ಯ ಭಾಗದಲ್ಲಿಪೀಠದ ಮೇಲೆ ಲಿಂಗವಿದ್ದು ಅದರ ಎದುರು ನಂದಿಯು 
ಕುಳಿತಂತೆ ಕೆತಲಾಗಿದೆ. 

ಮಧ್ಯಮ ಗಾತ್ರದ ವೀರಗಲ್ಲುಗಳಲ್ಲಿಇದೇ ರೀತಿ ದೃಶ್ಯವಿದ್ಧು ಜೊತೆಗೆ ಿಂಗಾರಾಧನೆಯಲ್ಲಿ ತೊಡಗಿದ ಓರ್ವ 
ಶೈವ ಮುನಿಯು ಕಂಡುಬರುತಾನೆ (ಛಾಯಾಚಿತ್ರ ಸಂಖ್ಯೆ ೩೭ ). ದೊಡ್ಡ ಗಾತ್ರದ ವೀರಗಲ್ಲುಗಳಲ್ಲಿ ಶಿವಲೋಕದ 
ದೃಶ್ಯವು ಹೆಚ್ಚು ವರ್ಣನಾತ್ಠಕವಾಗಿದೆ. ಸಾಗರದ ಹೊಸಗುಂದ, ನಾಡಕಲಸಿ, ಕಂಬಳಿಕೊಪ್ಪ, ಹೊಸನಗರದ ಎಂ. 
ಗುಡ್ಗೆಕೊಪ್ಪ ಗೊರಗೋಡು, ಶಿವಮೊಗ್ಗದ ಕೋಟೆ ಪೋಲೀಸ್‌ ಠಾಣೆ ಮುಂಭಾಗ ಮತ್ತು ಎಸ್‌.ಪಿ. ಕಛೇರಿ ಬಳಿಯಿರುವ 
ವೀರಗಲ್ಲು ಶಿಲ್ಪಗಳಲ್ಲಿ ಶಿವಲೋಕದ ದೃಶ್ಯವು ದೇವಾಲಯದ ಸೂಕ್ಷ್ಮ ರೂಪದಂತೆ ಕಂಡುಬರುತದೆ (ಛಾಯಾಚಿತ್ರ ಸಂಖ್ಯೆ 
೩೮). ಇವುಗಳಲ್ಲಿ ವೀರನು ಎಡಭಾಗದಲ್ಲಿ ಪದ್ಧಾಸನದಲ್ಲಿಕುಳಿತಿದ್ದು ಮಂಟಪದೊಳಗೆ ಲಿಂಗವು, ಅದರ ಮುಭಾಗಕ್ಕೆ 
ನಂದಿಯು ಇದೆ. ಪೊಜಾಸಂದರ್ಭದಲ್ಲಿ ಬಳಸುವ ಡಮರುಗದಂತಹ ದೊಡ್ಡ ಚರ್ಮದ ವಾದ್ಯವನ್ನು ಓರ್ವನು 
ನುಡಿಸುತಿರುವ ಚಿತ್ರಣವಿದೆ. ಇಲ್ಲಿಕೂಡಾ ಲಿಂಗವು ಶೈವ ಮುನಿಯಿಂದ ಪೂಜಿಸುತ್ತಿರುವಂತೆ ತೋರಿಸಲಾಗಿದೆ. ವೀರ, 
ಲಿಂಗ ಮತ್ತು ನಂದಿಯ ಮೇಲೆ ಶಿಖರಗಳಿರುತವೆ. ಕೆಲವೊಮ್ಮೆ ಲಿಂಗ ಮಂಟಪದ ಮೇಲೆ ಮಾತ್ರ ಶಿಖರವು 
ಕಂಡುಬರುತ್ತದೆ. ಸೊರಬದ ಕುದುರೆ ಗಣಿ ಮತ್ತು ಸಾಗರದ ಚೆನ್ನಶೆಟ್ಟಿಕೊಪ್ಪದ ವೀರಗಲ್ಲುಗಳಲ್ಲಿ ಲಿಂಗಾರಾಧನೆಯ 
ವೇಳೆಗೆ ವಿವಿಧ ವಾದ್ಯಗಳನ್ನುನುಡಿಸುತ್ತನೃತ್ವದ ಭಂಗಿಯಲ್ಲಿರುವ ಶಿಲ್ಪಗಳಿವೆ. ವೀರಗಲ್ಲುಗಳಲ್ಲಿ ಶಿವಲೋಕದ ದೃಶ್ಯದಲ್ಲಿ 
ಕೆತಲಾದ ಶಿಖರಗಳು ವಿವಿಧ ಮಾದರಿಯಲಿದ್ದು ಸಮಕಾಲೀನ ಶಿಖರಗಳ ಶೈಲಿಯ ಅಧ್ಯಯನಕ್ಕೆ ಸೂಕ್ತ ಆಧಾರಗಳಾಗಿವೆ. 
ಈ ಶಾಸನಶಿಲ್ಪಗಳಲ್ಲಿ ಕಂಡುಬರುವ ಜಡೆ ಮನಿಗಳ ಶಿಲ್ಪಗಳು ಲಾಕುಳ ಶೈವ ಯತಿಗಳದ್ದೆಂದು ಹೇಳಲಾಗಿದೆ.” ಸಾಗರದ 
ತ್ಯಾಗರ್ತಿ ಗ್ರಾಮದಲ್ಲಿನ ವೀರಗ್ಗ್ಲು ಶಿಲ್ಲವೊಂದರಲ್ಲಿ ಗಜಮುಖವನ್ನು ಹೊಂದಿದ ಇಬ್ಬರು ಲಿಂಗ ಪೂಜೆಯಲ್ಲಿ 
ನಿರತರಾಗಿರುವುದು ಕಂಡುಬರುತ್ತದೆ.” 

ವೀರಗಲ್ಲು ಶಿಲ್ಪಗಳಲ್ಲಿನ ಶಿವಲೋಕದ ದೃಶ್ಯದಲ್ಲಿ ಕಂಡುಬರುವ ಲಿಂಗಗಳನ್ನು ರುದ್ರಾಕ್ಷಿ ಹಾರದಿಂದ 
ಅಲಂಕರಿಸಲಾಗಿದೆ. ರುದ್ರಾಕ್ಷಿ ಹಾರವನ್ನುಲಿಂಗದ ಶಿರಭಾಗಕ್ಕೆ ಸುತಿದಂತೆ ತೋರಿಸಲಾಗಿದೆ. ಸಾಗರದ ಬೆಳೆಗುಂಜಿಯ 
ವೀರಗಲ್ಲು ಶಿಲ್ಲಪೊಂದರಲ್ಲಿ ಲಿಂಗಕ್ಕೆ ಮುಖವಾಡದ ರೀತಿಯ ಅಲಂಕಾರ ಮಾಡಿದಂತೆ ಕೆತಲಾಗಿದೆ. ಶಿವಲೋಕದ 
ದೃಶ್ಯದ ವರ್ಣನೆಯ ಸಂದರ್ಭದಲ್ಲಿಸೂರ್ಯ- ಚಂದ್ರರ ಸಂಕೇತಗಳು ಕಂಡುಬರುತ್ತವೆ. ವೀರರ ಅಗತ್ಯವು ಹೆಚ್ಚಾದಂತೆ, 
ಅವರಲ್ಲಿ ಸ್ಫೂರ್ತಿ ತುಂಬುವ ಉದ್ದೇಶದಿಂದ ವೀರಗಲ್ಲುಗಳಲ್ಲಿ ವೀರಸ್ವರ್ಗವನ್ನು ಕುರಿತಂತೆ ಶಾಸನ ಪಠ್ಯ ಮತ್ತು 


೨೨8. 


ಶಿಲ್ಪಗಳಲ್ಲಿ ವೈಭವೀಕೃತ ವರ್ಣನೆ ಮಾಡಲಾಗಿದೆ. ಅದಕ್ಕೆ ತಕ್ಕಂತಹ ಶಿವಲೋಕದ ದೃಶ್ಯವನ್ನುಕೆತ್ತಲಾಗಿದೆ. ಹೊಸಗುಂದ 
ಅರಸರ ಕಾಲದ ದೊಡ್ಡ ಗಾತ್ರದ ವೀರಗಲ್ಲುಗಳಲ್ಲಿ ಇಂತಹ ವೈಭವೀಕೃತ ದೃಶ್ಯಗಳನ್ನುನೋಡಬಹುದು. 
೬.೪.೩ ಜಿನಲೋಕ: 

ಅಧ್ಯಯನ ವ್ಯಾಪ್ತಿಯ ಪ್ರದೇಶದಲ್ಲಿ ಕೆಲವೇ ಕೆಲವು ವೀರಗಲ್ಲು ಶಿಲ್ಲಗಳಲ್ಲಿ ಜಿನಲೋಕದ ದೃಶ್ಯವು 
ಕಂಡುಬರುತದೆ. "ಸೊರಬದ ಹಿರೇಅವಲಿ ಮತ್ತು ಉದ್ರಿ ಗ್ರಾಮಗಳಲ್ಲಿ ಒಂದೊಂದು ವೀರಗಲ್ಲುಗಳಲ್ಲಿಕ ದೃಶ್ಯವಿದೆ. 
ಇವುಗಳಲ್ಲಿ ವೀರನನ್ನು ದೇವತಾ ಸ್ಟೀಯರು ಸ್ಪರ್ಗಕ್ಕೆ ಕರೆದೊಯ್ಯುವ ದೃಶ್ಯಗಳಿವೆ ಆದರೆ ಕೊನೆಯ ಹಂತದಲ್ಲಿ 
ಶಿವಲೋಕದ ಬದಲಿಗೆ ವೀರನು ಧ್ಯಾನಮುದ್ರೆಯಲ್ಲಿರುವ ಜಿನನ ಮುಂದೆ ಕುಳಿತಿರುವಂತೆ ತೋರಿಸಲಾಗಿದೆ 
(ಛಾಯಾಚಿತ್ರ ಸಂಖ್ಯೆ ೪೦). ಈ ವೀರಗಲ್ಲುಗಳು ಜೈನಮತಕ್ಕೆ ಸೇರಿದ ವೀರರ ಸ್ಥಾರಕಗಳಾಗಿವೆ. ಶಾಸನಪಠ್ಯಗಳಲ್ಲಿ 
ವೀರರು ಸುರಲೋಕ ಪ್ರಾಪರಾದರೆಂದು ಉಲ್ಲೇಖಗಳಿವೆ. 

ಸೊರಬ ತಾಲ್ಲೂಕಿನ ಗುಡವಿ ಗ್ರಾಮದ ನಾಲ್ಕು ವೀರಗಲ್ಲುಗಳಲ್ಲಿ , ಹಿರೇಚೌಟಿಯ ಒಂದು ವೀರಗಲ್ಲಿನಲ್ಲಿ 
ಮತ್ತು ಹುನವಳ್ಳಿಯ ಒಂದು ವೀರಗಲ್ಲಿನಲ್ಲಿ ಹಾಗೂ ಶಿಕಾರಿಪುರದ ಸಂಡ ಪ್ರದೇಶದ ಒಂದು ವೀರಗಲ್ಲಿನಲ್ಲಿ 
ವೀರನು ಸ್ವತಃ ದೈವತ್ವವನ್ನುಪಡೆದಂತೆ ತೋರಿಸಲಾಗಿದೆ. ಇವುಗಳಲ್ಲಿವೀರರು ದೇವಕನ್ಯೆಯರೊಡನೆ ಪೀಠವೊಂದರ 
ಮೇಲೆ ಕುಳಿತಿರುವರು. ಇಲ್ಲಿ ವೀರರ ವೇಷಭೂಷಣಗಳಲ್ಲಿ ಬದಲಾವಣೆಯಾಗಿದೆ. ವೀರಮುಡಿಯ ಬದಲು 
ಕಿರೀಟದಾರಿಯಾಗಿರುವಂತೆ ಮತ್ತು ದೇವಕನ್ಯೆಯರು ವೀರನ ಸೇವೆಯನ್ನು ಮಾಡುತಿರುವಂತೆ ತೋರಿಸಲಾಗಿದೆ. 
ಹಿರೇಚೌಟಿಯ ವೀರಗಲ್ಲು ಶಿಲ್ಲದಲ್ಲಿ ಇಂತಹ ದೃಶ್ಯದ ಮೇಲ್ಭಾಗದಲ್ಲಿ ಹಸು-ಕರು, ಸೂರ್ಯ, ಚಂದ್ರ, ಲಿಂಗ ಮತ್ತು ' 
ನಂದಿಯ ಕೆತ್ತನೆ ಇದೆ (ಛಾಯಾ ಚಿತ್ರ ಸಂಖ್ಯೆ ೩೯). ಆದರೆ ಉಳಿದವುಗಳಲ್ಲಿ ಈರೀತಿಯ ವರ್ಣನೆ ಇಲ್ಲ, ವೀರನು ತನ್ನ 
ವೀರ ಮರಣದ ನಂತರ ದೈವೀಕರಣ ಹೊಂದುತಾನೆ ಎಂಬ ನಂಬಿಕೆಯನ್ನು ಈ ಶಿಲ್ಲಗಳು ವ್ಯಕ್ಷಪಡಿಸಿವೆ. ಈರೀತಿ 
ದೈವೀಕರಣ ಹೊಂದುವುದು ಕೂಡಾ ಮುಕ್ತಿಯ ಮತೊಂದು ರೂಪ. ಜನ್ಮ-ಪುನರ್ಜನ್ನದ ಚಕ್ರದಿಂದ ಬಿಡುಗಡೆ 
ಪಡೆದ ಸಂಕೇತವಾಗಿದೆ ಎನ್ನಬಹುದು. 

ಈರೀತಿ ವೀರಗಲ್ಲು ಶಾಸನ ಪಠ್ಯ ಮತ್ತುಶಿಲ್ಲಗಳಲ್ಲಿ ವ್ಯಕವಾದ ಪರಲೋಕದ ಚಿತ್ರಣವು ಅಂದಿನ ಸಮಾಜದ 
ನಂಬಿಕೆಯನ್ನು ಪ್ರತಿನಿಧಿಸುತದೆ. ಜೊತೆಗೆ ಸಮಕಾಲೀನ ಮತಗಳ ಪ್ರತಿಕ್ರಿಯೆಯನ್ನು ತೋರಿಸುತದೆ. ಇದರಿಂದ 
ಸ್ಪಷ್ಟವಾಗುವ ಅಂಶವೆಂದರೆ, ವೀರನು ಯಾವ ಮತಕ್ಕೆ ಸೇರಿರುವನೋ ಆ ಮತದ ದೇವರಿಗೆ ಸೇರಿದ ಲೋಕದಲ್ಲಿ 
ಅಂತಿಮವಾಗಿ ಸ್ಥಾನ ಪಡೆಯುತಾನೆ ಎಂಬ ನಂಬಿಕೆಯು ಅಂದಿನ ಕಾಲದಲ್ಲಿ ಇದ್ದಿತು. ಇದೇ ಅಂತಿಮ ಲೋಕವಾಗಿದೆ 
ಅಂದರೆ ಸ್ವರ್ಗವು ಅಂತಿಮವಾದುದಲ್ಲಎಂದು ಅಂದಿನ ಸಮಾಜ ಭಾವಿಸಿದ್ಧಿತು. ಅಲ್ಲದೆ ಸಮಕಾಲೀನ ಮತಗಳು ವೀರತ್ವ 


ಮತ್ತುವೀರ ಮರಣ ಕಲ್ಪನೆಯನ್ನು ಒಪ್ಪಿಕೊಂಡಿದ್ದವು ಎಂಬುದನ್ನು ಈ ಚಿತ್ರಣಗಳು ಸ್ನಷ್ಠಪಡಿಸುತವೆ. 


೨೨೪ 


೬. ೫. ವೀರಗಲ್ಲು ಸ್ಥಾರಕಗಳು 
೬.೫.೧ ಶೈಲಿ ಮತ್ತುಲಕ್ಷಣಗಳು: 

ವಿವಿಧ ಸಂದರ್ಭಗಳಲ್ಲಿ ಹೋರಾಡಿ ತನ್ನ ಶೌರ್ಯವನ್ನು ಪ್ರದರ್ಶಿಸಿ ಮರಣಹೊಂದಿದ ವೀರರಿಗೆ ಸ್ನಾರಕವನ್ನು 
ನಿದ್ದಿಸುವುದನ್ನು "ವೀರಗಲ್ಲು; ಎನ್ನುತಾರೆ. ಇಂತಹ ಸಂಪ್ರದಾಯಕ್ಕೆ ಶಾಸನ ಕವಿಗಳು ಮತ್ತು ಶಿಲ್ಪಿಗಳು ಒಂದು ಸ್ಪಷ್ಟ 
ರೂಪವನ್ನು ನೀಡಿದ್ದಾರೆ. ವೀರಗಲ್ಲುಸ್ಥಾಪನೆಯ ಉದ್ದೇಶವು ವೀರನ ತ್ಯಾಗ ಮತ್ತು ಶೌರ್ಯದ ಸ್ಥರಣೆಯಾಗಿದೆ. 
ಅದರೊಂದಿಗೆ ವೀರತ್ವವನ್ನು ಪ್ರಚಾರಮಾಡಿ ವೀರರನ್ನು ಹೋರಾಟಕ್ಕೆ ಪ್ರೇರೇಪಿಸುವುದಾಗಿದೆ "ವೀರರು ದೇವಲೋಕ 
ಅಂದರೆ ಸ್ವರ್ಗಕ್ಕೆ ಹೋಗಲಿ ಎಂಬ ಆಶಯವು ಕೂಡಾ ಇದಕ್ಕೆ ಕಾರಣವೆನ್ನಲಾಗಿದೆ.” ತನ್ನ ಅಸಿತ್ವಕ್ಕಾಗಿ 
ಹೋರಾಡುತಿರುವ ರಾಜ್ಯದಲ್ಲಿ ಮತ್ತು ಹೋರಾಟವು ಅನಿವಾರ್ಯವಾದ ಸಾಮಾಜಿಕ ಸಂದರ್ಭಗಳಲ್ಲಿ ವೀರಗಲ್ಲುಗಳ 
ಸ್ಥಾಪನೆಗೆ ವಿಶೇಷ ಮಹತ್ವವಿದ್ಧಿತು. ಅಂತಹ ಸನ್ನಿವೇಶವನ್ನು ಎದುರಿಸಿರುವ ಪ್ರದೇಶಗಳಲ್ಲಿ ಮತ್ತು ಕಾಲಘಟ್ಟಗಳಲ್ಲಿ 
ಅವುಗಳ ಸಂಖ್ಯೆ ಹೆಚ್ಚಾಗಿರುವುದು ಕಂಡುಬರುತ್ತದೆ. ವೀರಗಲ್ಲುಗಳ ಸ್ಥಾಪನೆಯಿಂದಾಗಿ ಒಂದು ವಿಶಿಷ್ಟಶಿಲ್ಲಶೈಲಿ ಮತ್ತು 
ವೀರ ಭಾಷೆಯು ರೂಪು ತಳೆದಿವೆ. ಮಧ್ಯಕಾಲೀನದಲ್ಲಿ ವೀರಗಲ್ಲುಗಳ ತಯಾರಿಕೆಯು ಒಂದು ಉದ್ಯಮದ ಸ್ವರೂಪವನ್ನು 
ಪಡೆದಿದ್ದಿತು. ಅದರ ರಚನೆಯಲ್ಲಿ ಶಿಲ್ಪಿಗಳು, ಶಾಸನ ಕವಿಗಳು, ಬರಹಗಾರರು ಮತ್ತು ಲಿಪಿಗಾರರು 
ತೊಡಗಿಸಿಕೊಂಡಿದ್ದರು. ವೀರಗಲ್ಲುಗಳ ರಚನೆಗೆ ಯಾವುದಾದರೂ ಅಥವಾ ಎಲ್ಲರೀತಿಯ ಕಲ್ಲುಗಳನ್ನು ಬಳಸುತಿರಲಿಲ್ಲ, 
ಸೂಕವಾದ ಕಲ್ಲುಗಳನ್ನು ಆರಿಸಲಾಗುತಿತ್ತು ನಂತರ ಅದರ ಮೇಲೆ ಶಿಲ್ಪ ಕೆತ್ತಲು ಮತ್ತು ಶಾಸನ ಪಠ್ಯ ಕೆತಲು ಒಳ್ಳೆಯ 
ಮುಹೂರ್ತವನ್ನುನಿಗದಿಸಲಾಗಿತ್ತು ಮುಂದಿನ ಹಂತದಲ್ಲಿಕಲ್ಲನ್ನುಪವಿತ್ರ ಗೊಳಿಸಿ, ನಿಗದಿತ ಸ್ಥಳದಲ್ಲಿ ನೆಡಲಾಗುತಿತ್ತು 
ಈ ಕಲ್ಲು ನೆಡುವ ಕಾರ್ಯಕ್ರಮವನ್ನು ದೇವತಾ ಪ್ರತಿಷ್ಠಾಪನೆಯ ರೀತಿ ಧಾರ್ಮಿಕ ವಿಧಿಯ ಮೂಲಕ ಆಚರಿಸಲಾಗುತಿತ್ತು"” 

ಯುದ್ದಸಂಬಂಧಿತ ವೀರಗಲ್ಲುಗಳನ್ನು ಅದರ ಸ್ಫರೂಪವನ್ನಾಧರಿಸಿ ತುರುಗೋಳ್‌, ಪೆಣ್ಣುಯಲ್‌, ಕೋಟಿಕಾಳಗ 
ಮತ್ತುಬಯಲು ಕಾಳಗದ ವೀರಗಲ್ಲುಗಳೆಂದು ವಿಂಗಡಿಸಬಹುದು. ಸಾಮಾನ್ಯವಾಗಿ ಇವುಗಳು ಆಯತಾಕಾರದಲ್ಲಿದ್ದು, 
ಮೇಲ್ಫಾಗವು ಕಮಾನಿನ ರೀತಿಯಿರುತದೆ. ಕನಿಷ್ಠ ಮೂರು, ಗರಿಷ್ಠ ಆರು ಹಂತಗಳಲ್ಲಿ ಅಥವಾ ಪಟ್ಟಿಕೆಗಳಲ್ಲಿ ದೃಶ್ಯ 
ವರ್ಣನೆ ಇರುತದೆ. ಎರಡು ದೃಶ್ಯಗಳ ಮಧ್ಯದಲ್ಲಿರುವ ಸಮತಟ್ಟು ಭಾಗದಲ್ಲಿ ಸಂಬಂಧಿತ ಶಾಸನ ಪಠ್ಯದ ಕೆತ್ತನೆಯು 
ಕಂಡುಬರುತದೆ. ಕನಿಷ್ಠಗಾತ್ರದ ವೀರಗಲ್ಲುಶಿಲ್ಲಗಳಲ್ಲಿ ಮೊದಲ ಹಂತದಲ್ಲಿ ಹೋರಾಟದ ದೃಶ್ಯವು, ಎರಡನೇ ಹಂತದಲ್ಲಿ 
ವೀರನನ್ನುದೇವತಾ ಸ್ಲೀಯರು ಸ್ವರ್ಗಕ್ಕೆ ಕರೆದೊಯ್ಯುತಿರುವ ಮತ್ತುಮೂರನೇ ಹಂತದಲ್ಲಿ ಶಿವಲೋಕದ ದೃಶ್ಯವಿರುತದೆ. 
ಗರಿಷ್ಠ ಗಾತ್ರದ ಕಲ್ಲಿನಲ್ಲಿ ಎರಡು ಹಂತದಲ್ಲಿ ಹೋರಾಟದ ದೃಶ್ಯಗಳು, ನಂತರ ಒಂದು ಅಥವಾ ಎರಡು ಹಂತಗಳಲ್ಲಿ 
ವೀರನಸ್ಪರ್ಗ ಪ್ರಯಾಣದ ಸಂದರ್ಭದಲ್ಲಿ ವೀರನನ್ನುಸ್ವರ್ಗಕ್ಕೆ ಸ್ವಾಗತಿಸುತಿರುವ, ವಿವಿಧ ವಾದ್ಯಗಳನ್ನುನುಡಿಸುತಿರುವ 


ಮತ್ತು ನೃತ್ಯ ಮಾಡುತ್ತಿರುವ ದೇವತಾ ಸ್ಪೀಯರ ದೃಶ್ಯವಿರುತದೆ. ಅಂತಿಮವಾಗಿ ಶಿವಲೋಕದ ದೃಶ್ಯವಿರುತದೆ. ಕೆಲವು 


೨೨೫ 


ವೀರಗಲ್ಲುಗಳಲ್ಲಿವೀರನು ಯುದ್ದರಂಗಕ್ಕೆ ತೆರಳುತ್ತಿರುವ ಇಲ್ಲವೇ ಶಿವಲೋಕಕ್ಕೆ ತೆರಳುತಿರುವ ದೃಶ್ಯದ ಕೆತ್ತನೆ ಕೂಡಾ 
ಕಂಡುಬರುತದೆ. ಉದಾಹರಣೆ: ಸಾಗರದ ಚೆನ್ನಶೆಟ್ಟಿ ಕೊಪ್ಪದ ವೀರಗಲ್ಲಿನಲ್ಲಿ ಮೊದಲ ಹಂತದಲ್ಲಿಯೇ ವೀರನು 
ಪಲ್ಲಕ್ಷಿಯಲ್ಲಿ ಯುದ್ದ ರಂಗಕ್ಕೆ ಪ್ರಯಾಣಿಸುತಿರುವ ದೃಶ್ಯವಿದೆ.” ಹೊಸನಗರದ ಎಂ. ಗುಡ್ಲೆಕೊಪ್ಪ, ಗೊರಗೋಡು 
ಮತ್ತು ಪಟಗುಪ್ಪ ವೀರಗಲ್ಲುಗಳಲ್ಲಿ ವೀರನು ಸ್ವರ್ಗ ಪ್ರಯಾಣದ ನಂತರ ಪಲ್ಲಕ್ಕಿಯಲ್ಲಿ ಕುಳಿತು ಶಿವಲೋಕಕ್ಕೆ 
ಪ್ರಯಾಣಿಸುತ್ತಿರುವ ದೃಶ್ಯಗಳಿವೆ." 

ಈ ಅವಧಿಯ ವೀರಗಲ್ಲುಗಳಲ್ಲಿ ವೀರನನ್ನು ಪ್ರಧಾನವಾಗಿ ಚಿತ್ರಿಸಿದರೂ ಯುದ್ದದ ಸಂದರ್ಭದ ಇತರ 
ವಿವರಣೆಯನ್ನೂನೀಡಲಾಗಿದೆ. ಒಂದೇ ವೀರಗಲ್ಲಿನಲ್ಲಿ ಇಬ್ಬರು ವೀರರ ಹೋರಾಟದ ಪಠ್ಯ ಮತ್ತುಶಿಲ್ಪವಿವರಣೆಯು 
ಇರುವುದುಂಟು.” ಬೇರೆ ಬೇರೆ ಕಾಲಗಳಿಗೆ ಸೇರಿದ ಇಬ್ಬರು ವೀರರಿಗೆ ಒಂದೇ ವೀರಗಲ್ಲು ಸ್ಥಾರಕವನ್ನು ಸ್ಥಾಪಿಸಿದ 
ಉದಾಹರಣೆಯು ಇದೆ." ದೊಡ್ಡಗಾತ್ರದ ವೀರಗಲ್ಲುಗಳಲ್ಲಿಹೋರಾಟದ ದೃಶ್ಯಭಾಗವು ವಿಸೃತವಾಗಿರುತದೆ. ಇದು 
ಯುದ್ದದ ಸೂಕ್ಮ್ಮ ಪರಿಚಯವನ್ನು ಮಾಡಿಕೊಡುತುದೆ. 

ಅಧ್ಯಯನ ವ್ಯಾಪಿಯಲ್ಲಿ ಕಂಡುಬರುವ ವೀರಗಲ್ಲುಗಳಲ್ಲಿ ಹೊಸಗುಂದ ಅರಸರಿಗೆ ಸೇರಿದ ವೀರಗಲ್ಲುಗಳು 
ಗಾತ್ರ ಮತ್ತುಶಿಲ್ಪ ಶೈಲಿಯಲ್ಲಿ ಭಿನ್ನವಾಗಿವೆ. ಉದಾಹರಣೆ: ಸಾಗರದ ಹೊಸಗುಂದದಲ್ಲಿನ ಶಾಸನ ಶಿಲವೊಂದು ೮.೬ 
ಅಡಿ ಎತ್ತರ, ೩ ಅಡಿ ಅಗಲವು, ಹೊಸನಗರದ ಎಂ. ಗುಡ್ಡೆಕೊಪ್ಪದ ಶಾಸನ ಶಿಲ್ಪವು ೮.೬ ಅಡಿ ಎತ್ತರ, ೨.೮ ಅಡಿ 
ಅಗಲ," ಸಾಗರದ ನಾಡಕಲಸಿ ಮತ್ತು ಚೆನ್ನ ಶೆಟ್ಟಿ ಕೊಪ್ಪದ ಶಾಸನ ಶಿಲ್ಪಗಳು ೮ ಅಡಿ ಎತರ ೩ ಅಡಿ ಅಗಲವು" 
ಹಾಗೂ ಹೊಸಗುಂದದ ಮತೊಂದು ಶಾಸನವು ೮ ಅಡಿ ಎತರ ೨.೭ ಅಡಿ ಅಗಲವಿದೆ.” ಈ ಶಾಸನ ಶಿಲ್ಪಗಳ 
ಮೇಲ್ಭಾಗದಲ್ಲಿಸಿಂಹ ಮುಖ ತೋರಣ ಮತ್ತುಎರಡು ಬದಿಯ ಅಂಚುಗಳು ಬಳ್ಳಿಯಾಕಾರದ ಅಲಂಕಾರದ ಕೆತನೆಯನ್ನು 
ಹೊಂದಿವೆ. ಹೊಸನಗರದ ಗೊರಗೋಡು ಗ್ರಾಮದಲ್ಲಿನ ಎರಡು ವೀರಗಲ್ಲುಗಳಲ್ಲಿ ಒಂದು ೧೦ ಅಡಿ ಎತರ ಅಡಿ 
ಅಗಲವಿದ್ದರೆ ಮತೊಂದು ೯. ೬ ಅಡಿ ಎತರ , ೩.೬ ಅಡಿ ಅಗಲವಿದೆ. ಅದೇ ತಾಲೂಕಿನ ನಿಟ್ಟೂರು ಗ್ರಾಮದ 
ವೀರಗಲ್ಲೊಂದು ೧೦ ಅಡಿ ಎತರ ೨. ೯. ಅಡಿ ಅಗಲವಿದೆ. ಹಾಗೂ ಸಾಗರದ ಕಂಬಳಿಕೊಪ್ಪದಲ್ಲಿನ ವೀರಗಲ್ಲುಗಲ್ಲಿ 
ಒಂದುಲೆ ಅಡಿ ಎತರ, ೩ ಅಡಿ ಅಗಲವಿದೆ. ಹೊಸಗುಂದ ಅರಸರ ಕಾಲದಲ್ಲಿಮಲೆನಾಡು ಪ್ರದೇಶದಲ್ಲಿ ರಾಜಕೀಯ 
ಸಂಘರ್ಷಗಳು ಗರಿಷ್ಠಹಂತವನ್ನು ತಲುಪಿದ್ದವು. ರಾಜ್ಯಕ್ಕೆ ವೀರರ ಅಗತ್ಯತೆ ಹೆಚ್ಚಿದ್ದಿತು. ವೀರರನ್ನುಯುದ್ದಕ್ಕೆ ಅಕರ್ಷಿಸಲು 
ಅವರ ಕಾಲದ ವೀರಗಲ್ಲು ಶಿಲ್ಪಗಳಲ್ಲಿ ವೀರತ್ವದ ಉತ್ಸೇಕ್ಲಿತ ವರ್ಣನೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದೆ. 

ತುರುಗೋಳ್‌ ವೀರಗಲ್ಲು ಶಿಲ್ಪಗಳಲ್ಲಿ ವೀರನ ಹಿಂಭಾಗದಲ್ಲಿಸಾಲಾಗಿ ದನಗಳ ಶಿಲ್ಲವನ್ನುಕೆತ್ತಲಾಗಿದೆ. ಅದು 
ವೀರನು ದನಗಳ ರಕ್ಷಣೆಯಲ್ಲಿಯಶಸ್ವಿಯಾಗಿದ್ದಾನೆಂದು ಧ್ವನಿಸುತ್ತದೆ. ಸೊರಬದ ಕೋಟಿಪುರ ದೇವಾಲಯದ ಆವರಣದ 
ತುರುಗೋಳ್‌ ವೀರಗಲ್ಲು ಶಿಲವೊಂದರಲ್ಲಿ ದನಗಳನ್ನು ವೀರನ ಹಿಂಭಾಗದ ಬದಲಿಗೆ ಹೋರಾಟದ ದೃಶ್ಯಪಟ್ಟಿಕೆಯ 


೨೨೬ 


ಕೆಳಭಾಗದಲ್ಲಿ ಕೆತಲಾಗಿದೆ. ಅದೇ ತಾಲ್ಲೂಕಿನ ಕಾತವಳ್ಳಿಯ ವೀರಗಲ್ಲು, ಶಿಲ್ಲವೊಂದರಲ್ಲಿದನಗಳು ಬೆದರಿ ಹಿಮ್ಮಖವಾಗಿ 
ಓಡುತಿರುವ”* ಮತ್ತು ಕುಪ್ಪಗದ್ದೆಯ ವೀರಗಲ್ಲೊಂದರಲ್ಲಿ ಹೋರಾಟದ ಆರ್ಭಟಕ್ಕೆ ಹೆದರಿ ಬಾಲವನ್ನೆಶಿಕೊಂಡು 
ಓಡುತಿರುವ ದನಗಳ ಚಿತ್ರಣವಿದೆ ಹಾಗೂ ಮಾಗಡಿ ಗ್ರಾಮದ ವೀರಗಲ್ಲೊಂದರಲ್ಲಿತುರು ಕದಿಯಲು ಬಂದವನ ಮುಂಡ 
ಭಾಗವುಕುದುರೆ ಮೇಲೆ ಜೋತಾಡುತಿರುವಂತೆ ಶಿಲ್ಪಕೆತನೆಯಿದೆ( ಛಾಯಾಚಿತ್ರ ಸಂಖ್ಯೆಳಳ). ಕೆಲವೆಡೆ ದನಗಳು ವೀರರ 
ಹೆಣವನ್ನು ಮೆಟ್ಟಿ ಸಾಗುತಿರುವ ದೃಶ್ಯವಿದೆ. ಹೀಗೆ ವೀರರ ಹೆಣಗಳನ್ನು ದನಗಳು ಮೆಟ್ಟುವುದನ್ನು ಪುಣ್ಯಕರವೆಂದು 
ಭಾವಿಸಲಾಗಿತ್ತು” 

ಪೆಣ್ಣುಯಲ್‌ ಅಥವಾ ಪೆಂಡಿರುಡೆಉರ್ಚುವ ಪ್ರಸಂಗಗಳು ಅನೇಕ ಶಾಸನ ಪಠ್ಯಗಳಲ್ಲಿ ಉಲ್ಲೇಖವಿದ್ದರೂ, 
ಹೆಚ್ಚಿನ ಪ್ರಸಂಗಗಳು ತುರು ಅಪಹರಣದ ಜೊತೆಗೆ ಉಲ್ಲೇಖವಾಗಿದೆ. ಹೀಗಾಗಿ ಅಂತಹ ಶಾಸನ ಶಿಲ್ಪಗಳಲ್ಲಿ ದನಗಳ 
ಗುಂಪಿನೊಂದಿಗೆ ಹೆಂಗಸರ ಶಿಲ್ಪಗಳ ಚಿತ್ರಣವಿದೆ. ಉದಾಹರಣೆಗೆ: ಸಾಗರದ ಹೊಸಗುಂದದ ಕಾಡಿನಲ್ಲಿರುವ 
ವೀರಗಲ್ಲೊಂದರಲ್ಲಿಎರಡು ಹಂತಗಳಲ್ಲಿಹೋರಾಟದ ದೃಶ್ಯಗಳಿದ್ದು, ಮೊದಲನೆಯದರಲ್ಲಿ ವಿವಸ್ಥಗೊಂಡ ಹೆಂಗಸರ 
ಶಿಲ್ಲಗಳು ತುರುಗಳ ಗುಂಪಿನ ಮೇಲ್ಫಾಗದಲ್ಲಿದೆ. ಎರಡನೇ ಹಂತದಲ್ಲಿಯೂ ತುರುಗಳ ಗುಂಪಿನ ಮೇಲ್ಬಾಗದಲ್ಲಿ 
ಭಯಗೊಂಡ ಸ್ಪೀಯರ ಶಿಲ್ಲಗಳಿವೆ”” (ಛಾಯಾಚಿತ್ರ ಸಂಖ್ಯೆ೭ಿ). ಅದೇ ತಾಲ್ಲೂಕಿನ ಬೆಳೆಗುಂಜಿಯ ವೀರಗಲ್ಲೊಂದರಲ್ಲಿ 
ಹಸುಗಳ ಜೊತೆಗೆ ಭಯಭೀತಳಾಗಿ ಹೋರಾಟವನ್ನು ನೋಡುತಿರುವ, ಮಗುವನ್ನು ಸೊಂಟದ ಮೇಲೆ ಎತಿಕೊಂಡು 
ನಿಂತ ಸ್ಕೀ ಶಿಲ್ಲವೊಂದನ್ನು ನೋಡಬಹುದು. ವೀರನಿಂದ ರಕ್ಷಿಸಲ್ಪಟ್ಟ ಹೆಂಗಸಿನ ಶಿಲ್ಲವಿದಿರಬಹುದು (ಛಾಯಾಚಿತ್ರ 
ಸಂಖ್ಯೆ). ಕೇವಲ ಪೆಣ್ಣುಯಲ್‌ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕಾರಿಪುರದ ಸಂಡ ಗ್ರಾಮದ ವೀರಗಲ್ಲೊಂದು ಪಠ್ಯ 
ಮತ್ತು ದೃಶ್ಯ ವಿವರಣೆ ನೀಡುತ್ತದೆ.”್‌“ ಇದರಲ್ಲಿ ವೀರನು ಹೆಂಗಸರನ್ನುರಕ್ಷಿಸಿ ಇನ್ನೋರ್ವನ ರಕ್ಷಣೆಯಲ್ಲಿಕಳುಹಿಸಿಕೊಟ್ಟು 
ತಾನು ಹೋರಾಟವನ್ನುಮುಂದುವರೆಸಿರುವಂತೆ ತೋರಿಸಲಾಗಿದೆ (ಛಾಯಾಚಿತ್ರ ಸಂಖ್ಯೆ ೧೦). 

ಕೋಟೆಕಾಳಗದ ವೀರಗಲ್ಲು ಶಿಲ್ಪಕ್ಕೆ ಉತಮ ಉದಾಹರಣೆ ಶಿವಮೊಗ್ಗದ ಕೋಟೆ ಪೋಲಿಸ್‌ ಠಾಣೆಯ 
ಮುಂಭಾಗದಲ್ಲಿನ ವೀರಗಲ್ಲು ಇದರಲ್ಲಿ ಕಾಳಗದ ಸಂದರ್ಭವೇ ಪ್ರಧಾನವಾಗಿ ಚಿತ್ರಿತವಾಗಿದೆ. ವೀರನು ಪ್ರಧಾನವಾಗಿ | 
ಕಂಡುಬರುವುದಿಲ್ಲ. ಮೂರು ಕಡೆಗಳಿಂದ ಕೋಟಿಗೆ ಲಗ್ಗೆ ಹಾಕುತಿರುವ, ಕೋಟೆಯೊಳಗಿನವರು ಅದನ್ನು 
ಪ್ರತಿಭಟಿಸುತ್ತಿರುವ ದೃಶ್ಯವಿದೆ (ಛಾಯಾಚಿತ್ರ ಸಂಖ್ಯೆ೧೮). ಶಿಕಾರಿಪುರದ ಬಂದಳಿಕೆಯಲ್ಲಿ ಎರಡು ವೀರಗಲ್ಲುಗಳು 
ಕೋಟೆ ಕಾಳಗದ ದೃಶ್ಯ ಹೊಂದಿವೆ. ಒಂದರಲ್ಲಿವೀರನು ನಿಂತ ಕೆಳಭಾಗದಲ್ಲಿ ಕೋಟೆಯ ತೆನೆಗಳಿವೆ. ಇನ್ನೊಂದರಲ್ಲಿ 
ಕೋಟೆಯ ಅಟ್ಟಣಿಗೆ ಮೇಲೆ ನಿಂತ ವೀರರು ಬಾಣ ಪ್ರಯೋಗ ಮಾಡುತಿದ್ದಾರೆ. 

ಇತರೆ ಹೋರಾಟಗಳಿಗೆ ಸಂಬಂಧಿಸಿದ ವೀರಗಲ್ಲುಗಳಲ್ಲಿ ಯುದ್ಧದ ವಿವರಣೆಯು ವೀರಗಲ್ಲಿನ 


ಗಾತ್ರವನ್ನಾಧರಿಸಿದೆ. ಸಣ್ಣ ಗಾತ್ರದ ವೀರಗಲ್ಲುಗಳಲ್ಲಿ ವೀರನು ಇಬ್ಬರು ಅಥವಾ ಮೂವರು ವೈರಿ ಸೈನಿಕರನ್ನು 


೨೨೭ 


ಎದುರಿಸುತ್ತಿರುವಂತೆ ಶಿಲ್ಪ ಚಿತ್ರಣವಿರುತದೆ. ಮಧ್ಯಮ ಮತ್ತುದೊಡ್ಡ ಗಾತ್ರದ ವೀರಗಲ್ಲುಗಳಲ್ಲಿ ವೀರನ ಪರ ಮತ್ತು 
ವಿರೋಧಿ ಸೈನಿಕರನ್ನು ಎರಡು ಅಥವಾ ಮೂರು ಹಂತಗಳಲ್ಲಿ ಬಹುಸಂಖ್ಯೆಯಲ್ಲಿ ತೋರಿಸಲಾಗಿದೆ. ವಿವಿಧ ಆಯುಧ 
ಗಳನ್ನು ಧರಿಸಿದ, ಪದಾತಿ-ಅಶ್ವರೋಹಿಗಳನ್ನೊಳಗೊಂಡ ಚಿತ್ರಣವು ಸಾಮಾನ್ಯವಾದುದು. ಕೆಲವೊಮ್ಮೆ ಆನೆ ಮತ್ತು 
ಒಂಟೆಗಳ ಶಿಲ್ಪ ಕೆತನೆಯು ಕಂಡುಬರುತ್ತದೆ." ಯುದ್ದ ವಾದ್ಯಗಳನ್ನು ನುಡಿಸುವವರು, ವೀರನಿಗೆ ಕೈಮುಗಿದು 
ಶರಣಾದವರು, ಪರಸ್ಪರ ಹೋರಾಟದಲ್ಲಿ ನಿರತರಾದವರು, ಬಿದ್ದಿರುವ ಸೈನಿಕರು ಮತ್ತು ಕುದುರೆಗಳ ಹೆಣಗಳು ಹೀಗೆ 
ಯುದ್ದರಂಗದ ಹಲವು ಅಂಶಗಳನ್ನು ಈ ವೀರಗಲ್ಲು ಶಿಲ್ಪಗಳಲ್ಲಿ ನೋಡಬಹುದು. ಸಾಗರದ ಹಿರಿಯ ಹಾರಕ ಗ್ರಾಮದ 
ವೀರಗಲ್ಲು ಶಿಲ್ಪದಲ್ಲಿ ವೀರನ ಪತ್ನಿಯು ಸತಿ ಹೋಗುತಿರುವ ದೃಶ್ಯವನ್ನು ತೋರಿಸಲಾಗಿದೆ (ಛಾಯಾಚಿತ್ರ ಸಂಖ್ಯೆ ಳ೯). 
ಹೊಸನಗರ ಸಮಾಪದ ಗ್ರಾಮಗಳಾದ ಎಂ. ಗುಡ್ಮೆಕೊಪ್ಪ, ಗೊರಗೋಡು, ವರಕೋಡು, ನಿಟ್ಲೂರು ಮತ್ತು 
ಪಟಗುಪ್ಟೆಗಳಲ್ಲಿರುವ ವೀರಗಲ್ಲುಗಳ ಶಿಲ್ಪ ಶೈಲಿಯು ಒಂದೇ ರೀತಿಯಿದೆ. ಇವುಗಳ ಶಿಲ್ಪಿ ಓರ್ವನೇ ಆಗಿದ್ದಾನೆ . ಈ 
ವೀರಗಲ್ಲು ಶಿಲ್ಪಗಳಲ್ಲಿ ಶಿಲ್ಲಿಯ ಹೆಸರನ್ನು ಉಲ್ಲೇಖಿಸಲಾಗಿದೆ. 

೬. ೫. ೨. ವೀರಗಲ್ಲುಗಳ ಸ್ಥಾಪಕರು: 

ವೀರರನೆನಪಿಗೆ ವೀರಗಲ್ಲುಸ್ಥಾಪಿಸುವ ಕಾರ್ಯವನ್ನುಹೆಚ್ಚಿನ ಪಾಲು ವೀರರಕುಟುಂಬದವರು ಮತ್ತುಸಂಬಂಧಿಕರು 
ನಿರ್ವಹಿಸಿದ್ದಾರೆ. ವೀರರ ಪತ್ನಿಯರು, ಮಕ್ಕಳು, ಸೋದರ ಸೋದರಿಯರು, ತಂದೆ-ತಾಯಿಯರು ಹಾಗೂ ಇತರೆ 
ಸಂಬಂಧಿಕರು ಇದರಲ್ಲಿ ಭಾಗಿಯಾಗಿರುವುದನ್ನು ನೋಡಬಹುದು. ವೀರನೋರ್ವಹೋರಾಟದಲ್ಲಿ ಮೃತನಾದಾಗ 
ಆತನ ಪತ್ನಿಚಿಕ್ಕಬ್ಬೆ ಮತ್ತುನೆಂಟ ದೊಣೆಯನ ಬೊಂಮೈಯನು ವೀರಗಲ್ಲುಮಾಡಿಸಿ ನೆಡೆಸಿದರೆಂದು ಸಾಗರದ ಶಾಸನವು 
ತಿಳಿಸುತದೆ.”" ಶಿಕಾರಿಪುರದ ಶಾಸನವೊಂದರಲ್ಲಿ” ತಳಾಅ ಕೇತಮಲ್ಲನಾಯಕನೆಂಬಾತನು ಮಾಯಿಲೆಯ ಬವರದಲ್ಲಿ 
ಮೃತನಾದಾಗ. ಆತನ ಭಾವ ಕಾಳೆಯ ನಾಯಕ ಮಗ ಮಹದೇವ ನಾಯಕ ಮತ್ತುಪದ್ಧವ್ವ ನಾಯಕಿತಿಯು ಪರೋಕ್ಷ 
ವಿನಯಂ ಮಾಡಿಸಿ ವೀರಶಾಸನವಿರಿಸಿದರೆಂಬ” ಉಲ್ಲೇಖವಿದೆ. 

“ಕಮ್ಮಾರರ ಅರ್ಜನೋಜನೆಂಬಾತನು ಮರಣಿಸಿದಾಗ ಆತನ ಮಗ ಚಟ್ಟೋಜನು ಕಲ್ಲು ಮಾಡಿಸಿ, ಒಂದು 
ಕೊಳವನ್ನುಕಟ್ಟಿಸಿದನು. ” “ಮರವೂರ ಮಸಣ್ಯೆಯ ನಾಯಕನು ವೀರ ಮರಣ ಹೊಂದಿದಾಗ ಮಗ ಬೈಚೆಯ ನಾಯಕನು 
ಬೀರಗುಳ ಮಾಡಿ ಕಲ್ಲನಿದ್ದಿಸಿದನು. ” “ಸಂಕಯ್ಯನೆಂಬಾತನು ತುರುಗೋಳ್‌ನಲ್ಲಿ ಮರಣಿಸಿದಾಗ ಆತನ ಮಕ್ಕಳು ಮತ್ತು 
ಅಣ್ಣಕುಪ್ಪಯ್ಯ ಕಲ್ಲನಿದ್ದಿಸಿದರು.” ಎಂಬ ಉಲ್ಲೇಖಗಳನ್ನುಸೊರಬದ ವೀರಗಲ್ಲು ಶಾಸನಗಳಲ್ಲಿನೋಡಬಹುದು.””” 

ಸೊರಬದ ಹುಲಿಯ ಜಂಗುಳಿ ಬೀರಣನ ಮಗ ಮೂವಡಿ ಎಂಬಾತನ ನೆನಪಿಗೆ ಆತನ ಅಕ್ಕ ಸಿರಿಯಬ್ಛೆ 
ಪರಲೋಕ ವಿನಯಂ ಮಾಡಿಸಿ ವೀರಗಲ್ಲನ್ದಿರಿಸಿದ್ದಾಳೆ.” ಬಿಟಿಗನ ಬೀರ ಎಂಬಾತನು ಹಾಲಾಟದ ಹೊಳೆಯ ಕದನದಲ್ಲಿ 


ಮೃತನಾದಾಗ ಆತನ ತಂಗಿಯು ವೀರಗಲ್ಲನ್ನಿರಿಸಿದ್ದಾಳೆ.”"” ಬಲ್ಲಯ್ಯನ ಮಗ ಹರಿಪಯ್ಯನು ತಾಳಗುಪ್ನೆಯ ಕದನದಲ್ಲಿ 


ಉಡ ಎ 


೨೨೮ 


ಮರಣಿಸಿದಾಗ ಆತನ ತಮ್ಮ ಬೈಚೆಯ್ಯನು ವೀರಗಲ್ಲು ಮಾಡಿಸಿದ್ದಾನೆ.” ಕನ್ನಡಿ ಕಾವೆಯ ನಾಯಕನೆಂಬಾತನು 
ತುರುಗೋಳ್‌ನಲ್ಲಿ ಮರಣಿಸಿದಾಗ ಆತನ ತಮ್ಮ ಕೇಠಯ ನಾಯಕನು ವೀರಗಲ್ಲುನಿರ್ದಿಸಿದನು.”"” ಸಾಹಣಿ ಕೇತಮಲ್ಲನ 
ವೀರಗಲ್ಲನ್ನು ಆತನ ತಮ್ಮಗುಮ್ನೆಯ ಸಾಹಣಿ ನಿಲ್ಲಿಸಿದನು.” ಈ ರೀತಿ ಸೋದರ ಸಂಬಂಧಿಗಳು ವೀರಗಲ್ಲು ಸ್ಥಾಪಿಸಿದ 
ಉಲ್ಲೇಖಗಳು ಇನ್ನೂ ಬಹಳಸಷ್ಠಿವೆ.”"* 

ಮುರಾರಿ ಸೋಮಯ್ಯನು ತನ್ನಮಗನ ವೀರತನಕ್ಕೆ ಮೆಚ್ಚಿಕಲ್ಲನಿರಿಸಿದನು. ಕೋಕರನೆಂಬಾತನ ನೆನಪಿಗೆ 
ತಾಯಿ ಅರಸಬ್ಬೆ ಮತ್ತುಆಕೆಯ ಮೈದುನನು ಸೇರಿ ಪರೋಕ್ಷ ವಿನಯಂ ಮಾಡಿಸಿ ಕಲ್ಲನಿರಿಸಿದನು.”*" ಗಂಡು ಮಕ್ಕಳಿಲ್ಲದಾಗ 
ವೀರನ ಅಳಿಯಂದಿರು ವೀರಗಲ್ಲು ಸ್ಥಾಪಿಸುವ ಕಾರ್ಯವನ್ನು ಮಾಡುತಿದ್ದರು. ತೊಣವತಿಯ ಬಾಬೆಯ ನಾಯಕನಿಗೆ 
ಆತನಳಿಯ ಮದುಕೆಯ ಬಾಬೆಯ ಕಲ್ಲನಿರಿಸಿ ವೀರಸಾಳನೆತಿಸಿದನೆಂದು ಶಾಸನ ಉಲ್ಲೇಖವಿದೆ ಇದೇ ರೀತಿ ವೀರರ 
ಇತರ ಸಂಬಂಧಿಕರು ವೀರಗಲ್ಲುಸ್ಥಾಪನೆಯಲ್ಲಿ ತೊಡಗಿಸಿಕೊಂಡ ಅನೇಕ ಉಲ್ಲೇಖಗಳು ಶಾಸನ ಪಠ್ಯಗಳಲ್ಲಿವೆ. 

ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳು ಅಥವಾ ಸ್ಥಳೀಯ ಅಧಿಕಾರಿಗಳು ವೀರಗಲ್ಲುಸ್ಥಾಪನೆಯಲ್ಲಿ ನೇರವಾಗಿ 
ಪಾತ್ರ ವಹಿಸಿರುವುದು ಅಪರೂಪವಾಗಿದೆ. ವೀರಗಲ್ಲು ಸ್ಥಾಪನೆಯ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಜರಿದ್ದ 
ಬಗ್ಗೆ ವೀರರ ಕುಟುಂಬಗಳಿಗೆ ಕೊಡುಗೆಗಳನ್ನು ನೀಡಿದ ಉಲ್ಲೇಖವಿದೆ 5 ವೀರರ ನೆನಪಿಗೆ ಊರ ಪ್ರಮುಖವಾದ 
ಗಾವುಂಡನು ವೀರಗಲ್ಲುನಿಲ್ಲಿಸಿದ ಉತಮ ಉದಾಹರಣೆಯು ಸೊರಬದ ಗುಡವಿ ಗ್ರಾಮದಲ್ಲಿದೆ. ಕ್ರಿ.ಶ. ೧೦೩೨ರಲ್ಲಿ 
ನಡೆದ ತುರುಗೋಳ್‌ ಒಂದರಲ್ಲಿ ತುರು ರಕ್ಷಿಸುವಲ್ಲಿ ಮರಣಿಸಿದ ಮೂವರು ವೀರರಿಗೆ ಗಾವುಂಡ ಲೋಕಯ್ಯ 
ಬೀರಯ್ಯನೆಂಬಾತನು ವೀರಗಲ್ಲುಗಳನ್ನು ಸ್ಥಾಪಿಸಿದ್ದಾನೆ  ಮಹಾಮಂಡಳೇಶ್ವರ ತೈಲಪದೇವನು ಮರಣಿಸಿದಾಗ 
ಬೊಪ್ಪಣನು ವೇಳೆವಾಳಿಯಾಗಿ ಪ್ರಾಣ ತ್ಯಾಗ ಮಾಡಿದನು ಆಗ ವಾಮದೇವ ಪಂಡಿತರು ಮತ್ತು ಸಮಸ್ತ ಗೌಡರು 
(ಊರಿನವರು) ಸೇರಿ ಬೊಪ್ಪಣನ ನೆನಪಿಗೆ ವೀರಗಲ್ಲನ್ನುನೆಟ್ಟರೆಂದು ಹೊನ್ನಾಳಿಯ ಶಾಸನವು ತಿಳಿಸುತ್ತದೆ” 
೬. ೫. ೩. ಶಾಸನೋಕ್ತಆಚರಣೆಗಳು: 

ವೀರಗಲ್ಲುಸ್ಥಾಪನೆಯ ಸಂದರ್ಭದಲ್ಲಿಕಂಡುಬರುವ ಶಾಸನೋಕ್ತಆಚರಣೆಗಳೆಂದರೆ ಪರೋಕ್ಷ ವಿನಯ್‌ 
ಪರಲೋಕ ವಿನಯ,” ಬೀರಗುಳ”" ಮತ್ತುವೀರಸಾಳ ನೆತಿಸುವುದು.* 

ಪರೋಕ್ಷ ವಿನಯವೆಂದರೆ “ವ್ಯಕ್ತಿಯೊಬ್ಬನು ಯಾವುದೇ ಕಾರಣಕ್ಕೆ ಮಡಿದಿರಲಿ, ಅವನು ತಮ್ಮ 
ಎದುರಿಗಿಲ್ಲವೆಂದು ಅಲಕ್ಷ್ಯವಾಗಿ ಕಾಣದೆ, ಆತನ "ಪರೋಕ್ಷ' ದಲ್ಲಿಆತನ ಮರಣೋತ್ತರ ಜೀವನದ ಶ್ರೇಯಸ್ಸಿಗೆ ಆತನಿಂದ 
ಉಪಕೃತರಾದವರು ಮಾಡುವ ಕೃತಜ್ಞತಾ ಪೂರ್ವಕ ಕ್ರಿಯೆಗಳು ಎಂಬುದಾಗಿ ಅರ್ಥ ಮಾಡಬಹುದೆಂದು ತೋರುತದೆ” 
ಎಂದು ಡಾ. ಆರ್‌. ಶೇಷಶಾಸ್ತಿಯವರು ಅಭಿಪ್ರಾಯಿಸಿದ್ದಾರೆ ಶಾಸನಗಳಲ್ಲಿ " ಪರೋಕ್ಷವಿನಯ ಮಾಗಲಗ್ರಹಾರಂ 


ಕುಪ್ಪ ಗಡ್ಗೆಯೊಳಾಲೇಶ್ವರಮಂ ಮಾಡಿಸಿ, " ಪರೋಕ್ಷೆ ವಿನಯಂಗಳ ಮಾಡಿ ಬೀರಗೂಳಿತ್ತಿ ಕಲ್ಲವ್‌ಸಿದಳು ೦೨ 


ನೀ 


" ಆತಂಗೆ ಪರೋಕ್ಷ ವಿನಯಂವೆಂದು ಹೆಕ್ಕೆಯ ರಾಜಣ ಕಲ್ಲನಿಟುಸಿದ'ಎಂಬ ಉಲ್ಲೇಖಗಳಿವೆ. ಇವುಗಳ ಪ್ರಕಾರ 
ವೀರಗಲ್ಲುಗಳನ್ನುಸ್ಥಾಪಿಸುವುದು ಪರೋಕ್ಷ ವಿನಯದ ಒಂದು ಭಾಗವಾಗಿದೆ. "ಪರಲೋಕ ವಿನಯ' ಎಂಬ ಉಲ್ಲೇಖವು 
ಶಾಸನವೊಂದರಲ್ಲಿದೆ. ಇದು ಕೂಡಾ "ಪರೋಕ್ಷ ವಿನಯ' ಕ್ರಿಯೆಯೇ ಆಗಿದೆ. ಸತ್ತವನ ಮತಾಚರಣೆಯ ಪ್ರಕಾರ 
ನಡೆಸುವಕ್ರಿಯೆಗಳು ಇವುಗಳಾಗಿದ್ದವು. ಪಂಪನು "ಪರಲೋಕಕ್ರಿಯೆ' ಯನ್ನು ಉಲ್ಲೇಖಿಸಿದ್ದಾನೆ." ಸತ್ತವರ ದೇಹವನ್ನು 
ಸಂಸ್ಕಾರ ಮಾಡಿ, ಜಲದಾನ ಕ್ರಿಯೆ (ತರ್ಪಣ ನೀಡಿ) ಯೊಂದಿಗೆ ಪರೋಕ್ಷ ವಿನಯ ಮಾಡುವುದೆಂದು ಸೊರಬದ 
ಕೊರಗೋಡು ಗ್ರಾಮದಲ್ಲಿನ ವೀರಗಲ್ಲುಗಳು ಹೇಳುತವೆ.*” 

“ಬೀರಗೂಳ್‌' ಎಂಬುದನ್ನು ಡಾ. ಎಂ. ಚಿದಾನಂದ ಮೂರ್ತಿಗಳು ವೀರರಿಗೆ ನೀಡುತಿದ್ದ ದತ್ತಿಗಳ ಸಾಲಿಗೆ 
ಸೇರಿಸಿದ್ದಾರೆ” ಡಾ. ಆರ್‌. ಶೇಷಶಾಸ್ತಿಯವರು “ವೀರಗಲ್ಲನ್ನು ನಿಲ್ಲಿಸುವ ಮೊದಲು ವೀರರಿಗೆ ಅಥವಾ ವೀರನಿಗೆ 
ಹಾಕುತಿದ್ದ ಅನ್ನ” ಎಂದು ಅಭಿಪ್ರಾಯಿಸಿದ್ದಾರೆ.” ಶಾಸನಗಳಲ್ಲಿ" ಬೀರಗುಳಮಾಡಿ' ಮತ್ತು"ಬೀರಗೂಳೆತಿ ಎಂಬ 
ಪದಗಳ ಬಳಕೆಯಿದೆ." ಹೀಗಾಗಿ ಇದು ವೀರರಿಗೆ ನೀಡುತಿದ್ದ ದತ್ತಿ ಅಥವಾ ಕೊಡುಗೆ ಎಂಬ ಅರ್ಥವನ್ನು 
ನೀಡುವುದಿಲ್ಲವೆನ್ನಬಹುದು. ಶಾಸನದಲ್ಲಿ ಈ ಶಬ್ದವು ಬಳಕೆಯಾದ ಸಂದರ್ಭವನ್ನು ಗಮನಿಸಿದರೆ ವೀರಗಲ್ಲುಗಳನ್ನು 
ಸ್ಥಾಪಿಸುವ ಮೊದಲಿನ ಒಂದು ಆಚರಣೆ ಎಂದು ಸ್ಪಷ್ಟವಾಗುತ್ತದೆ. ಶಾಸನಗಳಲ್ಲಿ ಹೆಚ್ಚಿನ ವಿವರಗಳು" ಬೀರಗುಳ' ದ ಬಗೆ 
ದೊರಕುವುದಿಲ್ಲ. 

“ಕಲ್ಲನಿರಿಸಿ ವೀರಸಾಳನೆತಿಸಿದ” ಎಂಬ ಉಲ್ಲೇಖವೊಂದು ಶಾಸನದಲ್ಲಿ ಪ್ರಸಾಪಿತವಾಗಿದೆ5”" ಇದರಪ್ರಕಾರ, 
ವೀರಗಲ್ಲು ಸ್ಥಾಪಿಸಿದ ನಂತರದ ಆಚರಣೆಯು ವೀರಸಾಳನೆತಿಸುವುದಾಗಿದೆ. "ವೀರಸಾಳ' ಎಂದರೆ ಒಂದು ಬಗೆಯ 
ಚರ್ಮವಾದ್ಯ. ಬಹುಶಃ ವೀರಗಲ್ಲು ಸ್ಥಾಪಿಸಿದ ನಂತರ ಈ ಚರ್ಮವಾದ್ಯ ನುಡಿಸಿ ವೀರನಿಗೆ ಗೌರವ ಸೂಚಿಸುವ 
ಪದ್ಗಶಿಯಿರಬೇಕು. ಆ ಮೂಲಕ ವೀರನ ವೀರತ್ವವನ್ನುಸಾರುವ ಒಂದು ಆಚರಣೆಯೆನ್ನಬಹುದು. 

ವೀರರ ನೆನಪಿಗೆ ವೀರಗಲ್ಲಿನ ಜೊತೆಗೆ ಇತರ ಸ್ಮಾರಕಗಳನ್ನು ನಿರ್ದಿಸುವ ಪದ್ಧತಿಯಿದ್ದಿತು. ಕೊಳ, ಕೆರೆ, 
ದೇವಾಲಯಗಳನ್ನು ವೀರರ ಕಡೆಯವರುನಿರ್ದಿಸಿರುವುದನ್ನುಇದೇ ಅಧ್ಯಾಯದಲ್ಲಿಸೈನಿಕರ ಆರ್ಥಿಕ ಹಿನ್ನಲೆಯ ವಿವರಣೆ 
ಸಂದರ್ಭದಲ್ಲಿ ಪ್ರಸಾಪಿಸಲಾಗಿದೆ. 

೬.೬. ವೀರಗಲ್ಲು - ಶಿಲ್ಲಿಗಳು, ಬರಹಗಾರರು ಮತ್ತು ಲಿಪಿಕಾರರು: 

ಮಧ್ಯಕಾಲೀನ ಸಂದರ್ಭದಲ್ಲಿ ವೀರಗಲ್ಲುಗಳ ನಿರ್ಮಾಣವು ಒಂದು ಉದ್ಯಮದ ರೀತಿ ರೂಪುಗೊಂಡಿದ್ದಿತು. 
ವೀರತ್ವದ ಪ್ರಚಾರಕ್ಕೆ ಹಾಗೂ ವೀರರಲ್ಲಿ ಉತ್ಸಾಹ ತುಂಬಲು ವೀರಗಲ್ಲುಗಳು ಸಾಧನವಾಗಿದ್ದವು. ವೀರಗಲ್ಲುಗಳ ಶಿಲ್ಪಿ 
(ರಚನೆಕಾರರಿಗೆ) ಗಳಿಗೆ ಹೆಚ್ಚಿನ ಬೇಡಿಕೆಯಿದ್ದಿತು. ಕೆಲವರು ತಮ್ಮ ಹೆಸರುಗಳನ್ನು ಉಲ್ಲೇಖಿಸಿದ್ದಾರೆ. ಬಹುತೇಕ ಶಿಲ್ಪಿಗಳು, 


ಶಾಸನ ಬರಹಗಾರರು ಅನಾಮಧೇಯರಾಗಿ ಉಳಿದಿದ್ದಾರೆ. ವೀರಗಲ್ಲು ರಚನೆಯಲ್ಲಿ ಐವರು ಕುಶಲಕರ್ಮಿಗಳು 


೨೩೦ 


ಭಾಗಿಯಾಗುತಿದ್ದರು. ಅವರೆಂದರೆ, ವೀರಗಲ್ಲಿಗೆ ಬೇಕಾದ ಕಲ್ಲನ್ನು ಕಡಿದು ಕೊಡುವವನು ಶಿಲ್ಪ ದೃಶ್ಯವನ್ನು ಕೆತುವ 
ಶಿಲ್ಪಿ, ಶಾಸನ ಪಠ್ಯವನ್ನು ರಚಿಸುವವನು, ಶಾಸನ ಪಠ್ಯವನ್ನುವೀರಗಲ್ಲಿನ ಮೇಲೆ ಬರೆಯುವವನು, ಮತ್ತುಆ ಬರಹವನ್ನು 
ಕಲ್ಲಿನ ಮೇಲೆ ಕೊರೆಯುವವನು (ಲಿಪಿಕ). ಇವರಲ್ಲಿ ಬಹುತೇಕ ಸಂದರ್ಭದಲ್ಲಿ ಶಾಸನ ಪಠ್ಯ ರಚಿಸುವವನು ಮತ್ತು 
ಬರಹಗಾರ ಒಬ್ಬನೇ ಆಗಿರುತ್ತಿದ್ದನು. ಈ ಕುಶಲಕರ್ಮಿಗಳಲ್ಲಿ ಶಿಲ್ಲಿಮತ್ತು ಶಾಸನ ರಚನಕಾರರಿಗೆ ಹೆಚ್ಚಿನ ಪ್ರಾಮುಖ್ಯತೆ. 
ಹೀಗಾಗಿ ಅವರ ಹೆಸರುಗಳು ಹೆಚ್ಚಾಗಿ ಉಲ್ಲೇಖಿಸಲ್ಪಟ್ಟಿದೆ. 


ವೀರಗಲ್ಲು ಶಿಲ್ಪಿಗಳನ್ನು ಕಲ್ಲುಕುಟಿಗ, ಕಟುಕ, 5 ರೂವಾರಿ ಬಿನ್ನಾಣಿ”” ಮತ್ತು ಬಡಗಿ” ಎಂದು 
ಹೆಸರಿಸಲಾಗಿದೆ. ಇಬ್ಬರು ಅಥವಾ ಮೂವರನ್ನು ಹೊರತು ಪಡಿಸಿ ಉಳಿದವರ ಹೆಸರಿನ ಮುಂದೆ "ಓಜ' ಎಂಬ 


EL 


ಸ್ರತ್ಯಯವಿದೆ. ಕೆಲವರು ತಮ್ಮ ಹೆಸರಿನ ಮುಂದೆ ತಮ್ಮ ಊರು, ತಂದೆಯ ಹೆಸರು ಹಾಗೂ ಬಿರುದುಗಳನ್ನು 
ಉಲ್ಲೇಖಿಸಿದ್ದಾರೆ. ಅಧ್ಯಯನದ ಪ್ರಾದೇಶಿಕ ವ್ಯಾಪಿಯಲ್ಲಿಕಂಡುಬರುವ ಶಿಲ್ಪಿಗಳು ಸ್ಥಳೀಯರು. ಅವರ ಕಾರ್ಯ ಕ್ಷೇತ್ರ 
ಕೂಡಾ ಸೀಮಿತ ವ್ಯಾಪಿಯದು. ಶಾಸನಗಳಲ್ಲಿಕಾವನಬನ, ದಸಿಕೆರೆವಾಡಿ, ತಳವೆ, ಬನವಾಸಿ, ಕುಪ್ಪೆ ಕುಪಗದೆ ಹುಂಚ, 
ಕಲಸಿ, ಅಬಲೂರು, ಕುಪಟೂರು, ಬರಲಿಕೆ ಮತ್ತು ಕೆಸಹಂಟಿ ಎಂಬ ಊರುಗಳ ಶಿಲ್ಪಿಗಳ ಹೆಸರುಗಳು ಉಲ್ಲೇಖಿಸಲ್ಲಟ್ಟಿವೆ. 
ಶಿಲ್ಪಿಗಳಲ್ಲಿಕೆಲವರಿಗೆ "ಗಂಧವಾರಣ”*” "ರೂವಾರಿ ವೈರಿಬಿರುದ ಬೇರುಂಡ್‌* "ಮರಣಿಸುವರ ಗಂಟಅಗಾಳೆ ಮತ್ತ 
ರುಸುವರ ಮಂಠಣಸೂಲ*” ಮತ್ತು "ಬನವಾಸಿ ಕೋಟೆಯ ಮಧುಕೇಶ್ವರ ದೇವರ ಪಾದಾರಾಧಕ”*“ ಎಂಬ 
ಬಿರುದುಗಳಿದ್ದವು. ಇವುಗಳಲ್ಲಿ ಮೊದಲನೆಯ ಎರಡು ಬಿರುದುಗಳು ವೀರರಿಗೆ ಅನ್ವಯವಾಗುವ ಬಿರುದುಗಳ ರೀತಿ 
ಇವೆ. | 

ಈ ಕಾಲದ ಶಿಲ್ಲಿಗಳಲ್ಲಿ"ಸಿಂಗೋಜನ ಮಗ ಬೀರೋಜ'*” "ಕಟುಕ ಓಜ, "ಕಟಕರ್ಜ್ಯ” ಮತ್ತು "ಕಾವನ 
ಬನದ ಆಯವರ್ಮೋಜನಳಿಯ ಜಾಕೋಜ'* ಇವರು ಪ್ರಸಿದ್ಧರು. ಒಂದಕ್ಕಿಂತ ಹೆಚ್ಚು ವೀರಗಲ್ಲುಗಳನ್ನು ಇವರು 
ಕೆತಿದ್ದಾರೆ. ಇವರಲ್ಲಿ ಸಿಂಗೋಜನ ಮಗ ಬೀರೋಜನು ಹೆಚ್ಚು ವೀರಗಲ್ಲುಗಳನ್ನು ಕೆತ್ತಿದ್ದಾನೆ. ಅಧ್ಯಯನದ ವ್ಯಾಪ್ತಿ 
ಪ್ರದೇಶದಲ್ಲಿ ಈತನು ಕೆತ್ತಿರುವ ಒಂಬತ್ತುವೀರಗಲ್ಲು ಶಾಸನ ಶಿಲ್ಪಗಳು ಕಂಡುಬರುತವೆ. ಈತನು ಇಂದಿನ ಸಾಗರ ಮತ್ತು 
ಹೊಸನಗರ ತಾಲ್ಲೂಕುಗಳಿಗೆ ಸೇರಿದ ಪ್ರದೇಶಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ಹೊಂದಿದ್ದನು. ಈತನು ಕೆತಿದ 
ವೀರಗಲ್ಲುಗಳಲ್ಲಿ ಹೊಸನಗರದ ಎಂ. ಗುಡ್ಜೆಕೊಪ್ಪದಲ್ಲಿರುವ ವೀರಗಲ್ಲು ಶಿಲ್ಲವು ಅತ್ಯಂತ ಸುಂದರವಾಗಿದೆ. ಶಿಲ್ಲಿಗಿರುವ 
ಕಲಾಭಿರುಚಿ ಮತ್ತುಅನುಭವವನ್ನು ಅದು ವ್ಯಕಪಡಿಸುತದೆ. | 

ಶಿಲ್ಪಿಗಳಿಗೆ ನೀಡುತಿದ್ದ ಸಂಭಾವನೆಯ ಬಗ್ಗೆ ಸ್ಪಷ್ಟ ಉಲ್ಲೇಖಗಳಿಲ್ಲ. ಆದರೆ ಕೆಲವು ಪರೋಕ್ಷ ಉಲ್ಲೇಖಗಳು 
ಉತ್ತಮ ಸಂಭಾವನೆಯಿದ್ದುದರ ಬಗ್ಗೆ ತಿಳಿಸುತ್ತದೆ. ಸೊರಬ ತಾಲ್ಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿ' ೧೬ ಗದ್ಯಾಣ” 


ನೀಡಿದ ಉಲ್ಲೇಖವಿದೆ. ಇದು ಶಿಲ್ಪಿಗೆ ಕೊಟ್ಟ ನೇರ ಉಲ್ಲೇಖವಲ್ಲದಿದ್ದರೂ ವೀರಗಲ್ಲು; ನಿರ್ಮಾಣಕ್ಕಾದ ವೆಚ್ಚವಿರಬೇಕು. 


೨೩೧ 


ಇದರಲ್ಲಿ ಶಿಲ್ಲಿಯ ಬಾಬ್ತು ಸೇರಿದೆಯೆಂದು ಊಹಿಸಬಹುದಾಗಿದೆ. ಮಧ್ಯಕಾಲೀನ ಸಂದರ್ಭದಲ್ಲಿ ಶಿಲ್ಲಿಗಳಿಗೂ 
ಭೂಮಿಸ್ಟರೂಪದ ಕೊಡುಗೆಗಳನ್ನು ನೀಡುವ ವ್ಯವಸ್ಥೆಯಿದ್ದಿತು. ಕೇದಾರ ದೇವರ ಮಂಟಪ ನಿರ್ಮಾಣ ಮಾಡಿದ 
ಬಿಸದೋಜ, ಚಾಮೋಜ ಮತ್ತುಸಿಂಗೋಜರಿಗೆ ೧೫೦ ಕಮ್ಮಗದ್ದೆಯನ್ನುನೀಡಿರುವುದು ಹಾಗೂ ದಾನಶಾಸನ ರಚೆಸಿದ್ದಕ್ಕೆ 
ಪ್ರತಿಯಾಗಿ ಕಲ್ಲುಕುಟಿಗ ಕೇತೋಜನಿಗೆ ೨೦ ಕಮ್ಮ ಗದ್ದೆಯನ್ನು ನೀಡಿರುವುದನ್ನು ಶಿಕಾರಿಪುರದ ಶಾಸನಗಳು 
ಉಲ್ಲೇಖಿಸುತ್ತವೆ. ಸಾಗರ ತಾಲ್ಲೂಕಿನ ವೀರಗಲ್ಲು ಶಾಸನವೊಂದರಲ್ಲಿ ಚಿತ್ತಾರಿ (ಚಿತ್ರಕಾರ) ಜಕ್ಕನ ಉಂಬಳಿ ಎಂಬ 
ಉಲ್ಲೇಖವಿದೆ. ** ಹೀಗಾಗಿ ವೀರಗಲ್ಲು ಶಿಲ್ಪಿಗಳಿಗೂ ಇಂತಹ ಸಂಭಾವನೆಯಿದ್ದಿತೆಂದು ಹೇಳಬಹುದು. ವೀರಗಲ್ಲು 
ಶಿಲ್ಪಿಗಳು ಸಮಾಧಿಕಲ್ಲು ಮತ್ತು ಮಾಸ್ತಿ ಕಲ್ಲುಗಳನ್ನು ಕೆತಿರುವುದುಂಟು. "ಕಲಿಸಿಯ ಸೋಮೋಜ' ಎಂಬ ಶಿಲ್ಲಿಯು 
ಸೇತು ಎಂಬಲ್ಲಿ ಒಂದು ವೀರಗಲ್ಲಿನೊಂದಿಗೆ ಎರಡು ಸಮಾಧಿ ಕಲ್ಲುಗಳನ್ನು ಮಾಡಿದ್ದಾನೆ. *” 

ವೀರಗಲ್ಲು ಶಾಸನಗಳ ಪಠ್ಯ ರಚನೆಯಲ್ಲಿ "ಸೇನಬೋವ”*” ಮತ್ತು "ಗಾವುಂಡರು'** ಎಂಬ ಸ್ಥಳೀಯ 
ಅಧಿಕಾರಿ ವರ್ಗವು ಹೆಚ್ಚಿನ ಪಾತ್ರ ವಹಿಸಿದೆ. ಕೆಲವು ವೀರಗಲ್ಲು ಶಾಸನ ಪಠ್ಯಗಳನ್ನು “ಸಂಧಿ ವಿಗ್ರಹ ಎಂಬ 
ಅಧಿಕಾರಿಗಳು ಮತ್ತು "ಕವಿ' ಗಳು” ರಚಿಸಿದ್ದಾರೆ. ಈ ವೀರಗಲ್ಲು ಶಾಸನ ಪಠ್ಯಗಳಲ್ಲಿಗದ್ಯ ಮತ್ತುಪದ್ಯಗಳ ಮಿಶ್ರಿ ತಶೈೆಲಿಯ 
ವಿವರಣೆ ಇದೆ. ಕೆಲವು ಜನಪದ ಮತ್ತು ಪ್ರಾಕೃತಿಕ ಉಪಮೆಗಳು ಹಾಗೂ ಮಹಾಕಾವ್ಯಗಳ ಪಾತ್ರಗಳ ಉಪಮೆಗಳನ್ನು 
ನೀಡಲಾಗಿದೆ. ಇದರಿಂದ ಈ ವರ್ಗವು ಅಂದಿನ ಶಿಕ್ಷಿತವರ್ಗವೆಂಬುದು ಸ್ನಷ್ಠವಾಗುತದೆ. ಸೇನಬೋವ 
ಮೂಕಯ್ಯನೆಂಬಾತನು “ಭೂಬಳ (ಲ) ಚಕ್ರವರ್ತಿ” ಎಂಬ ಬಿರುದನ್ನು ಹೊಂದಿದ್ದನು” ಹಾಗೂ ಸೇನಚೋವ 
ಬಾಣನೆಂಬಾತನಿಗೆ “ಬರೆವರ ಆದಿತ್ಯ” ಎಂಬಬಿರುದ್ಧಿತು. 

ವೀರಗಲ್ಲು ಶಾಸನ ರಚನೆಯಲ್ಲಿ ಪ್ರಮುಖ ಪಾತ್ರವಹಿಸಿರುವ ಇನ್ನೊಂದು ವರ್ಗವೆಂದರೆ "ಲಿಪಿಕ' ವರ್ಗ. 
ಕೇವಲ ಆರು ಶಾಸನಗಳಲ್ಲಿ ಮಾತ್ರ ಇವರ ಉಲ್ಲೇಖವಿದೆ. "ಸಿಳಾಕ್ಷರಂ ಬರೆದಾತ'” ಮತ್ತು "ಅಕ್ಕರಮಂ 
ಖಂಡರಿಸಿದವನು?” ಎಂದು ಲಿಪಿಕರ ಹೆಸರು ಪ್ರಸಾಪಿತವಾಗಿದೆ. ಉಲ್ಲೇಖಿತ ಐದು ಲಿಪಿಕಾರರಲ್ಲಿ ಇಬ್ಬರು "ಓಜ? 
(ಆಚಾರಿ, ಶಿಲ್ಲಿ) ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಶಾಸನ ಪಠ್ಯಗಳಲ್ಲಿರುವ ಅಕ್ಷರ ಮತ್ತುವ್ಯಾಕರಣ ದೋಷಗಳನ್ನು 
ನೋಡಿದರೆ "ಲಿಪಿಕವರ್ಗ' ವು ಶಿಕ್ಷಿತ ವರ್ಗವಾಗಿರಲಿಲ್ಲವೆನ್ನಬಹುದು. 

ಹೀಗೆ ಮಧ್ಯಕಾಲೀನ ಕರ್ನಾಟಕ ಸಂದರ್ಭದಲ್ಲಿ ವೀರರನ್ನು ಉತ್ತೇಜಿಸುವ ವಾತಾವರಣ ಸ್ಪಷ್ಟಿಸುವಲ್ಲಿ 
ವೀರಗಲ್ಲು ಶಾಸನಗಳ ಶಿಲ್ಪಿಗಳು, ಶಾಸನ ಕವಿಗಳು, ಬರಹಗಾರರು ಮತ್ತುಲಿಪಿಕರು ಪ್ರಮುಖ ಪಾತ್ರವಹಿಸಿದ್ದಾರೆ. ಈ 
ಅಧ್ಯಾಯದಲ್ಲಿ ಚರ್ಚಿಸಲಾದ ಸೈನಿಕ ವರ್ಗದ ಸಾಮಾಜಿಕ ಮತ್ತುಆರ್ಥಿಕ ಹಿನ್ನಲೆ ಹಾಗೂ ಸ್ಥಾನಮಾನಗಳು , ನಂಬಿಕೆಗಳು, 
ಆಚರಣೆಗಳು,ಅವರ ಹೆಸರಿನಲ್ಲಿನಿರ್ಮಿಸಲಾದ ಸ್ಥಾರಕಗಳು ಮೊದಲಾದ ವಿಷಯಗಳನ್ನು ಗಮನಿಸಿದಾಗ ಈ ಕೆಳಗಿನ 
ಅಂಶಗಳು ಸ್ಪಷ್ಟವಾಗುತವೆ. 


೨೩೨ 


ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿಸಮಾಜದ ಬಹುತೇಕ ಜಾತಿಗಳ ಮತ್ತು ವೃತ್ತಸಮದಾಯದ ಜನರು 
ಯುದ್ದಗಳಲ್ಲಿ ಭಾಗಿಯಾಗುತ್ತಿದ್ದುದು ಕಂಡುಬರುತದೆ.ವೃತ್ತಿ ಆಧಾರಿತವಾಗಿ ವರ್ಣ ವ್ಯವಸ್ಥೆಯನ್ನು 
ಗ್ರಹಿಸುವುದಾದರೆ ಇವರೆಲ್ಲರನ್ನು ಕ್ಷತ್ರಿಯರೆಂದು ಪರಿಗಣಿಸಬಹುದಾಗಿದೆ. ವೀರಗಲ್ಲು ಶಾಸನಗಳಲ್ಲಿ ಕ್ಷತ್ರಿಯ 
ವರ್ಣದ ಪ್ರಸಾಪವು ಕಂಡುಬರುವುದಿಲ್ಲ, 

ಮಧ್ಯಕಾಲೀನ ರಾಜಕೀಯ ಸಂದರ್ಭದಲ್ಲಿ ವೀರರ ಅಗತ್ಯವು ಹೆಚ್ಚಾಗಿದ್ದುದರಿಂದ ವೀರರಿಗೆ ಸಂಬಂಧಿಸಿದ 
ಎವಿಧ ಆಚರಣೆಗಳು ಮತ್ತು ವೀರಗಲ್ಲುಸ್ಥಾರಕಗಳ ನಿರ್ಮಾಣವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿತ್ತು 
ವೀರತ್ಛಕ್ಕೆ ಕೆಲವು ಗುಣಗಳನ್ನು ಅನ್ವಯಿಸಿ ಅದನ್ನು "ಆದರ್ಶ' ವಾಗಿ ಪ್ರತಿಬಿಂಬಿಸಲಾಯಿತು. 
ಮಧ್ಯಕಾಲೀನ ಸಂದರ್ಭದಲ್ಲಿಯುದ್ದದ ಪ್ರಭಾವವು ಸಾಮಾಜಿಕ ಜೀವನದ ಮೇಲೆ ಮಾತ್ರವಲ್ಲಸಾಹಿತ್ಯ ಮತ್ತು 
ಕಲಾಕ್ಟೇತ್ರಗಳ ಮೇಲೆ ಕೂಡಾ ಆಗಿರುವುದು ಕಂಡುಬರುತದೆ. 

ವೀರರಿಗೆ ಸ್ಥಾರಕ ನಿರ್ಮಿಸುತಿದ್ದವರು ವೀರರ ಸಂಬಂಧಿಕರೇ ಆಗಿರುತ್ತಿದ್ದರು. ಈ ಸ್ಥಾರಕಗಳು ಈಗಾಗಲೇ 
ಹೇಳಿದಂತೆ ವೀರರನ್ನು ಪ್ರಭಾವಿಸುವ ಸಾಧನಗಳಾಗಿದ್ದವು.ಅಂದಿನ ರಾಜ್ಯಕ್ಕೆ ಅಗತ್ಯವಾಗಿದ್ದ ವೀರತ್ವವನ್ನು 
ಪ್ರಚಾರ ಮಾಡುವ ಕಾರ್ಯವನ್ನು ಈ ಸ್ಥಾರಕಗಳ ನಿರ್ಮಾಣದಲ್ಲಿ ಭಾಗಿಯಾದವರು ತಮಗೆ ಅರಿವಿಲ್ಲದೆಯೇ 
ನಿರ್ವಹಿಸುತ್ತಿದ್ದರು. 

ಸಮಕಾಲೀನ ಸಾಹಿತ್ಯ ಮತ್ತುವೀರಗಲ್ಲುಶಾಸನ ಪಠ್ಯ ಹಾಗೂ ಶಿಲ್ಪಗಳು ವೀರಸ್ವರ್ಗವೆಂಬ "ಅಲೌಕಿಕ ಆಮಿಷೆ' 
ವನ್ನೊಡ್ಡಿವೀರರನ್ನುಹೋರಾಟಕ್ಕೆ ಸೆಳೆಯುವ ಪ್ರಯತ್ನಮಾಡಿವೆ. ವೀರಸ್ವರ್ಗವೆಂದರೆ ಭೋಗದ ತಾಣವೆಂಬ 
ರೀತಿಯಲ್ಲಿ ವರ್ಣನೆಯು ಕಂಡುಬರುತ್ತದೆ. ಆದರೆ ಕೇವಲ ವೀರಸ್ವರ್ಗದ ಆಮಿಷವು ವೀರರ ಹೋರಾಟಕ್ಕೆ 
ಕಾರಣವೆನ್ನಲಾಗದು, ಗೆದ್ದರೆ ಸಿಗಬಹುದಾದ ವಿಶೇಷ ಸ್ಥಾನಮಾನಗಳು ಮತ್ತುಆರ್ಥಿಕ ಲಾಭಗಳು ಕೊಡಾ 
ವೀರತ್ವದ ಪ್ರದರ್ಶನಕ್ಕೆ ಕಾರಣಗಳಾಗಿವೆ. 

ಕ್ರಿ.ಶ. ೧೨ ಮತ್ತು೧೩ ನೇ ಶತಮಾನದಲ್ಲಿ ವೀರಗಲ್ಲುಗಳ ಗಾತ್ರ ಮತ್ತುಅಲಂಕಾರಗಳಲ್ಲಿ ಈ ಮೊದಲಿಗಿಂತ 
ಬೆಳವಣಿಗೆಯಾಗಿದೆ.ಸಮಾಜದಲ್ಲಿ ವೀರರಿಗೆ ಹೆಚ್ಚಿದ ಬೇಡಿಕೆಯೇ ಇದಕ್ಕೆ ಕಾರಣವೆನ್ನಬಹುದು.ಉದಾಹರಣೆಗೆ 


ಈ ಕಾಲಘಟ್ಟ 


ಕೈಸೇರಿದ ಹೊಸಗುಂದ ಅರಸರು ತಮ್ಮ ಪ್ರಭುತ್ವ ಸ್ಥಾಪಿಸಲು ಹೆಚ್ಚು ಸ್ಫರ್ಧೆ ಮತ್ತುಸಂಘರ್ಷವನ್ನು 
ಎದುರಿಸಬೇಕಾಯಿತು. ಅವರಿಗೆ ವೀರರ ಅಗತ್ಯ ಅಧಿಕವಾಗಿದ್ದಿತು. ವೀರರನ್ನು ಹೋರಾಟಕ್ಕೆ ಹೆಚ್ಚುಆಕರ್ಷಿಸುವ 
ಸಲುವಾಗಿ ವೀರಗಲ್ಲು ಸ್ಥಾರಕಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು.ಹೀಗಾಗಿ ಅವರ 


ಉಲ್ಲೇಖವಿರುವ ವೀರಗಲ್ಲು ಸ್ಥಾರಕಗಳು ಉಳಿದವುಗಳಿಗಿಂತ ಭವ್ಯವಾಗಿವೆ. 


೨೩೩ 


೧೦. 


ಮಧ್ಯಕಾಲೀನ ಸಂದರ್ಭಕ್ಕೆ ಸೇರಿದ ವೀರಗಲ್ಲುಸ್ಥಾರಕಗಳ ಸಂಖ್ಯೆಯನ್ನು ಗಮನಿಸಿದರೆ, ಇಂತಹ ಸ್ನಾರಕಗಳ 
ನಿರ್ಮಾಣದ ಉದ್ಯಮವೊಂದು ರೂಪುಗೊಂಡಿದ್ದಿತು ಎನ್ನಬಹುದಾಗಿದೆ. 
ಕೆಲವು ನಿದರ್ಶನಗಳನ್ನು ಹೊರತು ಪಡಿಸಿ ಉಳಿದಂತೆ ವೀರಗಲ್ಲು ಶಿಲ್ಲಗಳಲ್ಲಿ ವೀರನು ಅಂತಿಮವಾಗಿ 
ಶಿವಲೋಕವನ್ನು ಸೇರಿದ ಚಿತ್ರಣವಿದೆ. ವೀರಸ್ವರ್ಗ ಮತ್ತುಸ್ವರ್ಗ ಸುಖ ಅಂತಿಮವಲ್ಲ , ಕೈಲಾಸವು 
ಅಂತಿಮವೆಂದು ಒಪ್ಪಿಕೊಂಡಿರುವುದು ಸ್ಪಷ್ಟವಾಗುತ್ತದೆ. ಅಲ್ಲದೆ ಈ ಶಿವಲೋಕದ ಚಿತ್ರಣವು ಅಂದಿನ 
ಸಮಾಜದಲ್ಲಿಶೈವ ಮತದ ಪ್ರಾಬಲ್ಯವನ್ನು, ತೋರಿಸುತ್ತದೆ. ಅದರಲ್ಲಿ ಕಾಳಾ ಮುಖಪಂಥೆದ ಪ್ರಭಾವವು 
ಕಂಡುಬರುತದೆ. ಕೆಲವು ವೀರಗಲ್ಲುಸ್ಥಾರಕದಲ್ಲಿ ವೀರನು ಸ್ವತಃ ದೈವತ್ವ ಪಡೆದಂತೆ, ಇನ್ನೂ ಕೆಲವು ಶಿಲ್ಪಗಳಲ್ಲಿ 
ವೀರನು ಜಿನಲೋಕವನ್ನು ಸೇರಿದಂತೆ ವರ್ಣಿಸಲಾಗಿದೆ. ಈ ವರ್ಣನೆಗಳು ಸಮಕಾಲೀನ ಮತಗಳು ಅಂದಿನ 
ಸಾಮಾಜಿಕ ಮತ್ತು ರಾಜಕೀಯ ಅಗತ್ಯವಾದ "ವೀರತ್ವವನ್ನು' ಒಪ್ಪಿ ಕೊಂಡು ತಮ್ಮ ಮತಗಳ ತಾತ್ವಿಕ 
ಚೌಕಟ್ಟನೊಳಗೆ ಸೇರಿಸಿಕೊಂಡಿರುವುದನ್ನು ತೋರಿಸುತ್ತದೆ. ವೀರತ್ವವು ಜನ್ಮ- ಮರುಜನ್ನದ ಬಂಧನದಿಂದ 
ಮುಕ್ತಿಯನ್ನು ತಂದುಕೊಡುತ್ತದೆ ಎಂದು ಈ ವೀರಗಲ್ಲು ಸ್ಥಾರಕಗಳು ಸಾರುತ್ತ ವೀರತ್ವವನ್ನು ಮುಕ್ತಿಯ 
ಸಾಧನಗಳೆಲ್ಲೊಂದು ಎಂಬಂತೆ ಪ್ರತಿಬಿಂಬಿಸುತವೆ. 

ಅಡಿಟಿಪ್ಪಣಿಗಳು 
ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ ೨ ಪಧ್ಯ ೧೬ 
ದಿನಕರ ದೇಸಾಯಿ (೧೯೫೧)- ದಿ ಮೆಹಾಮಂಡಲೇಶ್ವರಾಸ್‌ ಅಂಡರ್‌ದಿ ಕಲ್ಮಾಣಿ ಚಾಲುಕ್ಕಾಸ್‌ - 
ಪುಟ-೩೭೭ 
ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ - ೨ ಪದ್ಯ - ೨೪ 
ಎ.ಕ. V1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೫೮ ಕ್ರಿ.ಶ. ೧೧೨೪ 
ಐ.ಕ. VI ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೩೦ ಕ್ರಿ.ಶ. ೯೭೩ 


ಅದೇ, ಸೊ- ೪೫೪ ಕ್ರಿ.ಶ. ೯೭೩ 


ಕ್ರ. 
ಆದೇ, ಸೊ-೪೫೪ ಕ್ರಿ.ಶ.೧೦೧೫ ಸೊ- ೮೬ ಕ್ರಿ.ಶ. ೧೧೫೦ 


ಬ 


ಸೊ. ೧೩೧ ಕ್ರಿ.ಶ. ೧೧೬೧ಸೊ - ೨೨೬ಕ್ರಿ.ಶ. ೧೨ ನೇ ಶತಮಾನ ಮತ್ತು ಸೊ-೩೦೭ ಕ್ರಿ.ಶ. ೧೨೦೮ 
ಅದೇ, ಸೊ- ೨೩೫ ಕ್ರಿ.ಶ. ೧೦೮೪ 


ಅದೇ, ನ - ೭೧ ಕ್ರಿ.ಶ. ೧೦೬೨ ಮತ್ತು ಸೊ- ೩೨೨ಕ್ರಿ.ಶ. ೧೨೪೪. 
ಅದೇ, ಸೊ.೩೦.ಕ್ರಿ.ಶ. ೧೧೯೩ 


೨೩೪ 


೧೧.  ಎ.ಕ.್ಭII( ಬಿ. ಎಲ್‌ ರೈಸ್‌ ೧೯೦೨) ಹೊ -೪೦ಕ್ರಿ.ಶ. ೧೧೯೫ 

೧೨. ಎ.ಕ್ಕI( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೨೮ ಕ್ರಿ.ಶ. ೧೨೮೮. 

೧೩. ಎಂ.ಐ. ಆರ್‌ ೧೯೩೦-ಸಂ- ೬೭ಕ್ರಿ.ಶ. ೧೧೬೪ 

೧೪. ಎಕ್ಕ ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೪೭ ಕ್ರಿ.ಶ. ೧೦೮೩. 

೧೫.  ಎ.ಕ.VI1(ಬಿ. ಎಲ್‌ ರೈಸ್‌ ೧೯೦೨) ಹೊ- ೬೫ ೧೧೨೬ 

೧೬.  ಅದೇ,ಶಿಕಾ ೨೮೦ ಕ್ರಿ.ಶ. ೧೧೨೭ ಮತ್ತುಎ.ಕ. V1 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೦೯ ಕ್ರಿ.ಶ. 

೧೭. ಎ.ಕಖ॥ (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ ೨೮೦ ಕ್ರಿ.ಶ. ೧೧೨೭ 

೧೮. ಎಕ (ಬಿ.ಎಲ್‌ ರೈಸ್‌ ೧೯೦೪) ಸೊ- ೩೩೬ಕ್ರಿ.ಶ. ೧೦೮೧ 

೧೯. ಎ.ಕ.್ಭ॥ (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ- ೧೧೮ ಕ್ರಿ.ಶ. ೧೦೫೪ 

೨೦. ಅದೇ, ಶಿಕಾ- ೯೪ಕ್ರಿ.ಶ. ೧೦೯೪ ಮತ್ತು೧೦೬ ಕ್ರಿ.ಶ. ೧೦೯೮ 

೨೧ ಎ ಯಂದಸಿ.- ಅದೇಶಿಕಾ- ೧೧೯ಕ್ರಿ.ಶ. ೧೧೮೧ 

೨೨. ಅದೇ,ಶಿಕಾ- ೯೪ಕ್ರಿ.ಶ. ೧೦೯೪ 

೨೩. ಅದೇ, ಶಿಕಾ-೯೪ಕ್ರಿ.ಶ. ೧೦೯೪ ಶಿಕಾ೧೦೬-ಕ್ರಿ.ಶ. ಶಿಕಾ ೧೧೮ 
ಕ್ರಿ.ಶ. ೧೦೫೪ ಮತ್ತು ಶಿಕಾ 6೩- ಕ್ರಿ.ಶ - ೧೦೫೮ 

೨೪. ಅದೇ,-ಶಿಕಾ-೧೮೧ಕ್ರಿ.ಶ. ೧೧೬೭-೬೮ 

೨೫.  ಎ.ಕVII( ಬಿ. ಎಲ್‌ ರೈಸ್‌ ೧೯೦೪) ಸಾ- ೯೧ ಕ್ರಿ.ಶ.೧೧೬೦ 

೨೬. ಎಕ (ಬಿ.ಎಲ್‌ ರೈಸ್‌ ೧೯೦೨) ಶಿಕಾ-೭೦ ಕ್ರಿ.ಶ.೧೦೮೨ 

೨೭. ಎಕ (ಬಿ. ಎಲ್‌ ರೈಸ್‌ ೧೯೦೪) ಸೊ-೨೨೧ಕ್ರಿ.ಶ. ೧೨೩೧. 

೨೮. ಎ.ಕ.್ಭ11 (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ- ೧೪೯ಕ್ರಿ.ಶ. ೧೧೧೦ 

ರ. ಎ.ಕVI1( ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೯ ಕ್ರಿ.ಶ. ೧೨೧೧. 

೩೦.  ಅದೇ,ಸೊ-೬೪ಿಕ್ರಿ.ಶ. ೧೦೩೨ 

೩೧. ಎ.ಕ.್ಭಗ॥ (ಬಿ.ಎಲ್‌ ರೈಸ್‌ ೧೯೦೨) ಶಿಕಾ- ೧೭೫ಕ್ರಿ.ಶ. ೧೨೨೩ 

೩೨.  ಅದೇ,ಶಿಕಾ-೨೬೮ಕ್ರಿ.ಶ. ೧೨೨೩ 

೩೩. ಎಕ (ಬಿ. ಎಲ್‌ ರೈಸ್‌ ೧೯೦೪) ಸೊ-೩೨೧ಕ್ರಿ.ಶ. ೧೨೪೨ 


೩೪. ಅದೇ,ಸಾ-೯೦ ಕ್ರಿ.ಶ. 


೨೩೫ 


೩೫. 


೩೬. 


೫೬. 


ಐ.ಕ. VI (ಬಿ. ಎಲ್‌ ರೈಸ್‌ ೧೯೦೨) ಶಿಕಾರ೯೫ಕ್ರಿ.ಶ.೧೦೦೭ 

ಅದೇ, ಶಿಕಾ ೧೩ಕ್ರಿ.ಶ. ೧೦೯೮ ಶಿಕಾ ೧೭೦ ಕ್ರಿ.ಶ. ೧೦೬೫ ಶಿಕಾ ೧೯೨ 

ಕ್ರಿ.ಶ. ೧೧೦೭ 

ಎ.ಕ. VI] ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೭೫ಕ್ರಿ.ಶ. ೧೧೫೬. ಸೊ- ೧೭೬ ಕ್ರಿ.ಶ. ೧೧೫೬. 
ಡಾ: ಅಲೇಕರ್‌ (೧೯೬೭) “ ದಿ ರಾಷ್ಟ್ರ ಕೂಟಾಸ್‌ ಅಂಡ್‌ ದೇರ್‌ ಟ್ರಿಮ್‌” ಪುಟ - ೧೮೯ - ೧೯೦ 
ಎ.ಕೆ. VII] (ಬಿ. ಎಲ್‌ ರೈಸ್‌ ೧೯೦೪) ಸೊ-೬೦ಕ್ರಿ.ಶ. ಮತ್ತು ೬೨ಕ್ರಿ.ಶ. ೧೦೩೨ 

ಅದೇ, ಸೊ- ೯೮ಕ್ರಿ.ಶ. ೧೧೯೬. 

ಅದೇ, ಸೊ-ಡಿ೨ಕ್ರಿ.ಶ. ೧೧೭೬ ಮತ್ತು ಸೊ- ೫೦೨ಕ್ರಿ.ಶ. ೧೦೯೪ 

ಅದೇ, ಸೊ-೩೨ ಕ್ರಿ.ಶ. ೧೧೭೬. 

ಅದೇ, ಸಾ- ೧೨೫ ಕ್ರಿ.ಶ. ೧೨೧೭ 

ಐ.ಕೆ. V1 (ಬಿ. ಎಲ್‌ ರೈಸ್‌ ೧೯೦೨) - ಶಿಕಾ- ೧೪೯ಕ್ರಿ.ಶ. ೧೧೧೦ 

ಅದೇ. ಶಿಕಾ೨೮೦ಕ್ರಿ.ಶ. ೧೧೨೭ 

ಅದೇ, ಶಿಕಾಕ್ರಿ.ಶ. ೧೧೬೭-೬೮ 

ಎ.ಕ.್ಭVI1 (ಬಿ. ಎಲ್‌ ರೈಸ್‌ ೧೯೦೪) ಸೊ- ೨೨೧ಕ್ರಿ.ಶ. ೧೨೩೧ 

ಎಂ. ಎ.ಆರ್‌ ೧೯೩೮-ಸಂ- ೮೩ ಕ್ರಿ.ಶ. ೧೨೬೨ 


ಎ.ಕ. VII] (ಬಿ. ಎಲ್‌ ರೈಸ್‌ ೧೯೦೪) ಸೊ- ೨೫೦ ಕಿ 


ಕ್ರಿ.ಶ. ೧೨೩೫ ಮತ್ತುಸೊ- ೨೫೬ ಕ್ರಿ.ಶ. ೧೧೮ 


ಅದೇ, ಸೊ- ೨೫೨ ಕ್ರಿ.ಶ. ೧೧೪೩ ಮತ್ತುಸೊ- ೩೧೪ ಕ್ರಿ.ಶ. ೧೦೭೫ 

ಎ.ಕ. VIl11 ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೩೭ ಕ್ರಿ.ಶ. ೧೧೯೫ 

ಕ.ಇ.೪ (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ- ೭. ಕ್ರಿ.ಶ. ೧೦೭೧ಸಂ- ೯ ಕ್ರಿ.ಶ.೧೦೭೨ 
ಎ.ಕV1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪ 

ಎ.ಕ. VIII (ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೦೭ ಕ್ರಿ.ಶ. ೧೨೧೬ 

ಎ.ಕ.್ಭ11 (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ೩೦೭ ಕ್ರಿ.ಶ. ೧೦೧೬ ಎ.ಕ.್ಭ11 ( ಬಿ. ಎಲ್‌ ರೈಸ್‌ ೧೯೦೪) 
ಸೊ- ೧೩ ಕ್ರಿ.ಶ.೧೧೯೬, ಇತ್ಯಾದಿ . 

ನಂದಿ ಆರ್‌. ಎನ್‌. “ ಅಗ್ರೇರಿಯನ್‌ ಗ್ರೌಥ್‌ ಅಂಡ್‌ ಸೋ ಷಿಯಲ್‌ ಕಾನ್‌ಫ್ಲೀಕ್ಸ್‌ ಇನ್‌ ಅರ್ಲಿ ಪ್ಯೂಡಲ್‌ 


ಇಂಡಿಯಾ -” ಲೇಖನ, ಸೋಷಿಯಲ್‌ಸ್ಟೆನ್ಸ್‌ ಪ್ರೊಬಿಂಗ್ಸ್‌ ಜೂನ್‌-೧೯೮೫ ಪ್ರಕಟಿತ- ಪುಟ-೧೭೭ 


೨೩೬ 


೫೭. 


೫೮. 


ರ್ಜ. 


೬೦. 


೬೧. 


೭೫. 


a 


ಐ.ಕ. ್ಭI1] ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೩ಕ್ರಿ.ಶ. ೧೧೯೬ ಸೊ- ೧೨೮ ಕ್ರಿ.ಶ. ೧೨೮೮ ಸೊ- 
೧೩೧.ಕ್ರಿ.ಶ. ೧೧೬೧ 

ಅದೇ, ಸೊ- ೯೮ ಕ್ರಿ.ಶ. ೧೧೯೬ 

ಐ.ಕ.VI1 ( ಬಿ. ಎಲ್‌ ರೈಸ್‌ ೧೯೦೨) ಶಿವ- ೬೧ ಕ್ರಿ.ಶ.೧೨೮೬ ಮತ್ತು ಶಿವ: ೬೨ಕ್ರಿ.ಶ. ೧೨೮೬ 
ಎ.ಕೆ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೮೪ ಕ್ರಿ.ಶ. ೧೦೩೩ ಸೊ- ೧೬ ಕ್ರಿ.ಶ. ೧೦೧೫ ಸೊ- 
೪೬೮ ಕ್ರಿ.ಶ. ೧೧೧೨ ಸೊ-೩೬೬ ಕ್ರಿ.ಶ. ೧೧೭೯. 

ಡಾ. ಕುಪುಸ್ವಾಮಿ; (೧೯೮೨) “ ಎಕಾನಾಮಿಕ ಫ್ಯಾಕ್ಸರ್ಸ್‌ ಗವರ್ನಿಂಗ್‌ ದಿ ಮೆಮೋರಿಯಾಲ್‌ ಸ್ಲೋನ್ಹಇನ್‌ 


pl 
ಕರ್ನಾಟಕ .” ಲೇಖನ - “ ಮೆಮೋರಿಯಲ್‌ ಸ್ಟೋನ್ಸ್‌” ಕೃತಿಯಲ್ಲಿ ಪ್ರಕಟಿತ, (ಸಂ) ಸೆಟ್ಟರ್‌ ಮತ್ತು 
ಗುಂಥರ್‌ ಡಿ, ಸೊಂತಿಮರ್‌. 
ಪಂಪಭಾರತ ಂ- ಆಶ್ವಾಸ ೧೦ 
ಐ.ಕ. VIII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೨೫೦ ಕ್ರಿ.ಶ. ೧೨೩೭ 
ಅದೇಸೊ- ೧೬ ಕ್ರಿ.ಶ. ೧೦೧೫ 
ಅದೇ, ಸೊ- ೪೬೮ ಕ್ರಿ.ಶ. ೧೧೧೨ 
ಅದೇ, ಸೊ- ೧೮೪ ಕ್ರಿ.ಶ. ೧೦೩೩. 
ಅದೇ, ಸೊ- ೩೬೬ ಕ್ರಿ.ಶ. ೧೧೭೯ 
ಎ.ಕ. VI] ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೮೩ ಕ್ರಿ.ಶ. ೧೦೫೮ 
ಏ.ಕ. 1 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೬೬ ಕ್ರಿ.ಶ. ೧೧೭೧ 
ರನ್ನನ ಸಾಹಸ ಭೀಮ ವಿಜಯಂ - ಆಶ್ವಾಸ ೨- ಪದ್ಯ ೨೧ 
ಪಂಪಭಾರತ'ಂ ಆಶ್ವಾಸ ೧೦- ಪದ್ಯ ೩೯ 
ರನ್ನನ ಸಾಹಸ ಭೀಮ ವಿಜಯಂ ಆಶ್ವಾಸಳಿ- ಪದ್ಯ-೬೦ 
ಅದೇ, ಆಶ್ವಾಸ -೧ ಪದ್ಯ ೨೩ 
ಎಂ. ಎ.ಆರ್‌ ೧೯೩೦- ಸಂ- ೬೭ ಕ್ರಿ.ಶ. ೧೧೬೪ 
ಐ.ಕೆ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ-೪೭.ಕ್ರಿ.ಶ. ೧೧೮೭ 
ಮಿತಾಕ್ಷರ , ಇಂಗ್ಲೀಷ್‌ ಅನುವಾದ, ಜೆ. ಆರ್‌. ಗಾರ್ಪುರೆ (೧೯೩೭) - ಆಚಾರ ಅಧ್ಯಾಯ - ಶ್ಲೋಕ ೩೨೬ 


-ಪುಟ -೫ರ್ರ೯. 


೨೩೭ 


೭೭ 


೭6೮. 


೭೯ 


6೦, 


6೧. 


ಅಪಿ 


೮೩. 


6೮೪, 


೮೫. 


C೬. 


ಬಿಪಿ; 


6೮. 


೮೯. 


೯0, 


೯೧. 


€೨, 


೯೩. 


೮೪ 


೯೫. 


ಢ್‌ 


೮೭, 


€, 


FE 


ರನ್ನನ ಸಾಹಸ ಭೀಮ ವಿಜಯಂ ಆಶ್ವಾಸ -೪ ಪದ್ಯ-೫೭ ಮತ್ತು ಇಸಿಳಗ - ಶಿಕಾ- ೨೪೩ ಕ್ರಿ.ಶ. ೧೨೧೪ 


ರನ್ನನ ಸಾಹಸ ಭೀಮ ವಿಜಯಂ ಆಶ್ವಾಸ ೨ ಪದ್ಯ-೨೨ 
ಐ.ಕM11 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ- ೨೪೩ ಕ್ರಿ.ಶ. ೧೨೧೪ 


ಪೆಂಪಭಾರತಂ ಆಶ್ವಾಸ ೧೦-ಪದ್ಮ೪೦ 


ಯಾದವ ಬಿ. ಎನ್‌. ಎಸ್‌. (೨೦೦೧)- “ ಚಿವಲ್ರಿ ಅಂಡ್‌ ವಾರ್‌ ಫೇರ್‌” ಲೇಖನ ವಾರ್‌ ಫೇರ್‌ ಇನ್‌ 


ಸೌತ್‌ ಏಷ್ಠಾ ೧೦೦೦- ೧೮೦೦ ಎ. ಡಿ. ಕೃತಿಯಲ್ಲಿಪ್ರಕೆಟಿತ (ಸಂ) ಜೋಸ್‌ ಜೆ. ಎಲ್‌. ಗೊಮ್ಮನ್ಸ್‌ 


ಮತ್ತು ಡಿರ್ಕ . ಹೆಚ್‌.ಎ. ಕೊಲ್ಫ್‌. ಪುಟ: ೮೪-೮೫ 
ಪೆಂಪಭಾರತಂ - ಆಶ್ವಾಸ೧೦- ಪದ್ಯಳಿ೨ ಮತ್ತು೪೩ 

ಅದೇ, ಆಶ್ವಾಸ ೧೧ ಪದ್ಯ ೧೫ 

ಐ.ಕ್ಭ11 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೧೬ಕ್ರಿ.ಶ. ೧೧೭೧ 
ಅದೇ, ಸಾ- ೧೨೫ ಕ್ರಿ.ಶ. ೧೨೧೭ 

ಅದೇ, ಸಾ- ೨೭ ಕ್ರಿ.ಶ. ೧೨೪೧ 

ಎ.ಕ. VII (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ -೨೪೯ ಕ್ರಿ.ಶ. ೧೧೮೫ 
ಅದೇ, ಹೊ- ೫೫ಕ್ರಿ.ಶ. ೧೨೫೭ 


ಪೆಂಪಭಾರತಂ- ಆಶ್ವಾಸ-೧೩- ಪದ್ಯ೧೫ 


ಎ.ಕV11 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೨೭ ಕ್ರಿ.ಶ. ೧೨೪೧ ಮತ್ತು ಸಾ- ೧೨೫ ಕ್ರಿ.ಶ. ೧೨೧೭ 


ರನ್ನನ ಸಾಹಸ ಭೀಮ ವಿಜಯಂ ಆಶ್ವಾಸ - ೨ ಪದ್ಯ-೨೪ 

ಐಂ.ಎ.ಆರ್‌- ೧೯೩೦- ಸಂ- ೬೭,ಕ್ರಿ.ಶ. ೧೧೬೪ 

ಎ.ಕV1॥ ( ಬಿ. ಎಲ್‌ ರೈಸ್‌ ೧೯೦೪) ನ- ೨೬ - ಕ್ರಿ.ಶ. ೧೩ನೇ ಶಶಮಾನ 
ಐ.ಕೆ. VIL ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೩- ಕ್ರಿ.ಶ. ೧೧೯೬ 
ಅದೇ, ಸೊ- ೧೯ ಕ್ರಿ.ಶ. ೧೧೫೨ 

ಅದೇ, ಸೊ- ೧೭೫ಕ್ರಿ.ಶ. ೧೧೫೬ 

ಐ.ಕ. VI ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೧೫೦ಕ್ರಿ.ಶ. ೧೦೭೧ 
ಎಂ.ಎ.ಆರ್‌-೧೯೩೦- ಸಂ-೬೬ ೧೧೯೪ 


ಎ.ಕV11 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೨೪೩ ಕ್ರಿ.ಶ. ೧೨೧೪ 


೨೩೮ 


೧೦೦. ಎ.ಕ.್ಭI ( ಬಿ. ಎಲ್‌ ರೈಸ್‌ ೧೯೦೪)ಸೊ- ೨೭೦, ಕ್ರಿ.ಶ. ೧೨೪೯ ಮತ್ತು೨೭೨ ಕ್ರಿ.ಶ. ೧೨೪೧ 


೧೦೧. ಎ.ಕ.್ಭ1 ( ಬಿ. ಎಲ್‌ ರೈಸ್‌ ೧೯೦೨) ಹೊ- ೫೫ಕ್ರಿ.ಶ. ೧೨೫೭ 

೧೦೨. ಎ.ಕೆ VI ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೯ಕ್ತಿ.ಶ. ೧೧೫೨ 

೧೦೩. ಅದೇ,-ಸೊ-೪೭ಕ್ರಿ.ಶ. ೧೧೮೭. ಮತ್ತುಸೊ- ೫೦೨ಕ್ರಿ.ಶ. ೧೨೯೪ 
೧೦೪. ಅದೇ,ಸೊ-೨೦ ಕ್ರಿ.ಶ. ೧೨೫೩ ಮತ್ತುನ- ೨೦, ಕ್ರಿ.ಶ. ೧೨೭೮ - ೧೨೮೧ 
೧೦೫. ಅದೇ,-ಸೊ-೨೨೪ ಕ್ರಿಶ ೧೨೧೯ 

೧೦೬. ಅದೇ,-ಸೊ- ೧೭೫ ಕ್ರಿ.ಶ. ೧೧೫೬ 

೧೦೭. ಅದೇ, - ಅದೇಕ್ರಿ.ಶ. ೧೧೫೬ 

೧೦೮. ಅದೇ, ಸಾ- ೧೪೦ಕ್ರಿ.ಶ. ೧೨೬೬ 

೧೦೯. ಎಕ. V1 ( ಬಿ. ಎಲ್‌ ರೈಸ್‌ ೧೯೦೨) ಹೊ- ೫೫, ಕ್ರಿ.ಶ. ೧೨೫೭ 

೧೧೦. ಯಾದವ ಬಿ. ಎನ್‌. ಎಸ್‌ (೨೦೦೧)- ಪೂರ್ವೋಕ್ತ -ಪುಟ- ೭೧ 

೧೧೧ ಎಯಿಂದಡಿ. ಐ.ಕ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೯ ಕ್ರಿ.ಶ. ೧೧೫೨. 
೧೧೨. ಅದೇ, -ಸೊ- ೧೪೧ ಕ್ರಿ.ಶ.೧೧೨೭ 

೧೧೩. ಅದೇ,ಸೊ- ೧೪೦ -ಕ್ರಿ.ಶ. ೧೧೯೮ 

೧೧೪ ಎಮತ್ತುಬಿ. ಅದೇ, ಸೊ- ೨೫೧ ಕ್ರಿ.ಶ ೧೧೭೭ 

೧೧೫ ಎಯಿಂದ ಸಿ. ಅದೇ, -ಸಾ -೪೫ ಕ್ರಿ.ಪಶ೧೩೦೦ 

೧೧೬. ಅದೇ,ಸಾ-೫೮- ಕ್ರಿ.ಶ. ೧೧೪೩ 

೧೧೭. ಅದೇ, ಸೊ- ೨೫೮ ಕ್ರಿ.ಶ? 

೧೧೮ ಎಯಿಂದ ಸಿ. ಎ.ಕೆ. V1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೧೧೫ ಕ್ರಿ.ಶ. ೧೧೦೩ 
೧೧೯. ಅದೇ,-ಶಿಕಾ- ೧೩೯ ಕ್ರಿ.ಶ ೧೧೬೦ 

೧೨೦ ಎಮತ್ತುಬಿ. ಐ.ಕ. VII ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೦೧ ಕ್ರಿ.ಶ ೧೩೦೩ 
೧೨೧. ಎಮತ್ತುಬಿ. ಎ.ಕ. ೪11 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೧೯ಕ್ರಿ.ಶ ೧೦೬೬ 
೧೨೨. ಎ.ಕ.್ಭI1 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೯೦ ಕ್ರಿ.ಶ. ೧೧೦೩ 

೧೨೩. ಅದೇ,ಸಾ-೭೧ ಕ್ರಿ.ಶ ೧೨ ನೇ ಶತಮಾನ. 


೧೨೪. ಅದೇ,ಸೊ- ೧೩೦ ಕ್ರಿ.ಶ. ೧೦೮೦-೮೧ 


೨೩೯ 


೧೨೫. ಎಂ.ಎ.ಆರ್‌ ೧೯೨೭, ಸಂ- ೧೩೬ .ಕ್ರಿ.ಶ. ೧೧೮೦ 

೧೨೬ ಎ ಯಿಂದ ಎಫ್‌. ಎ.ಕ. VII] ಬಿ. ಎಲ್‌ ರೈಸ್‌ ೧೯೦೪)- ಸೊ- ೧೮೪ ಕ್ರಿ.ಶ. ೧೦೩೩ 

೧೨೭. ಕ.ಇ.೪ (ಸಂ) ಗೋಪಾಲ್‌ ಬಿ. ಆರ್‌ (೧೯೬೯) ಸಂ- ೫ಲೆ. ಕ್ರಿ.ಶ. --- 

೧೨೮ ಎ ಯಿಂದಸಿ. ಎಂ.ಎ. ಆರ್‌- ೧೯೩೮- ಸಂ -೮೩- ಕ್ರಿ.ಶ. ೧೨೬೫ 

೧೯೯. ಎಕ VI ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೩೬೬ ಕ್ರಿ.ಶ. ೧೧೭೯ 

೧೩೦. ಎ.ಕ.್ಭ॥ (ಬಿ.ಎಲ್‌ ರೈಸ್‌ ೧೯೦೨) ಹೊ- ೫೦- ಕ್ರಿ.ಶ ೧೧೮೦ ಮತ್ತುಎ.ಕ. VII ( ಬಿ. ಎಲ್‌ ರೈಸ್‌ 
೧೯೦೪) ಸೊ- ೧೭೯ ಕ್ರಿ.ಶ. ೧೧೮೯ 

೧೩೧. ಎಕ. V1] ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೪೯ ಕ್ರಿ.ಶ. ೧೦೭೭ 

೧೩೨. ಅದೇ,-ಸೊ-೨೭೦.ಕ್ರಿ.ಶ. ೧೨೪೯ 

೧೩೩. ಅದೇ,- ಸೊ-೨೭೨. ಕ್ರಿ.ಶ.೧೨೪೧ 

೧೩೪. ಅದೇ,-ಸಾ-೪೫. ಕ್ರಿ.ಶ. ೧೩೦೦ 

೧೩೫. ಅದೇ,ಸೊ- ೩೬೯. ೧೧೫೭ 

೧೩೬. ಯಾದವ ಬಿ. ಎನ್‌. ಎಸ್‌. (೨೦೦೧)- ಪೂರ್ಮೋಕ್ಕ ಪುಟ ,೭೩ 

೧೩೭. ರನ್ನನ ಸಾಹಸ ಭೀಮ ವಿಜಯಂ ಆಶ್ವಾಸ -೧, ಪದ್ಯ-೩೭ 

೧೩೮. ಅದೇ, ಆಶ್ವಾಸ ೧, ಪದ್ಯ-೩೮ 

೧೩೯. ಪೆಂಪಭಾರತಂ - ಆಶ್ಚಾಸ - ೧೪ ಪದ್ಯ-೬೨ 

೧೪೦. ಎ.ಕ.¥11 ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೮೪ಕ್ರಿ.ಶ. ೧೦೩೩ 

೧೪೧. ಎ.ಕ.್ಭ1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೧೦೫ ಕ್ರಿಶ. ೧೧೯೩ 

೧೪೨. ಅದೇ, ಶಿಕಾ- ೯೮ ಕ್ರಿ.ಶ. ೧೧೦೩ 

೧೪೩. ಭಗವಲ್ಲೀತೆ- ಆಶ್ವಾಸ -೨ ಶ್ಲೋಕ ೩೭ 

೧೪೪. ಕೌಟಿಲ್ಯನ ಅರ್ಥಶಾಸ್ತ್ರ- ಅನುವಾದ -ಕೆ. ಕೃಷ್ಣಭಟ್ಟ(೨೦೦೦)- ಪುಟ ೪೮೪ 

೧೪೫. ಮಿತಾಕ್ಷರ - ಅನುವಾದ ಜೆ. ಆರ್‌. ಗಾರ್ಪುರ((೧೯೩೭)- ಶ್ಲೋಕ ೩೨೪- ಆಚಾರ ಅಧ್ಯಾಯ ಪುಟ - ೩೮೪ 

೧೪೬. ಡಾ. ಬಸೆವರಾಜ ಕಲ್ಲುಡಿ- (೧೯೮೮): ಮದ್ದ ಕಾಲೀನ ಭಕ್ತಿ ಮತ್ತು ಅನುಭಾವಸಾಹಿತ್ಥ ಹಾಗೂ ಚಾರಿತ್ರಿಕ 


ಪ್ರಜ್ಞೆ”, ಪುಟ - ೨೩೭ 


೨೪೦ 


೧೪೭. ನಾಗೇಗೌಡ . ಹೆಚ್‌. ಎಲ್‌. (೧೯೬೪)- ಪ್ರವಾಸಿಕಂಡ ಇಂಡಿಯಾ - ಸಂ- ೧- ಪುಟ - ೨೧೮-೨೧೯ 

೧೪೮. ಎ.ಕೆ. VIl1( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೩ ಕ್ರಿ.ಶ. ೧೧೯೬ಸೊ- ೩೧ ಕ್ರಿ.ಶ . ೧೨೮೪ ಸೊ-೪೩ 
ಕ್ರಿ.ಶ. ೧೧೮೨ ಇತ್ಯಾದಿ . 

೧೪೯ ಮುಗುಳಿ ಆರ್‌. ಎಸ್‌. (೧೯೪೬)- “ ದಿ ಹೆರಿಟೇಜ್‌ ಆಫ್‌ ಕರ್ನಾಟಕ” ಪುಟ- ೭೩. 

೧೫೦ ರೋಮಿಲಾ ಥಾಪರ್‌ (೨೦೦೦)- “ ಡೆತ್‌ ಆ್ಯಂಡ್‌ ದಿ ಹಿರೋ”, ಕಲ್ಪರಲ್‌ ಪಾಸ್ಟ್‌-ಎಸ್ಟೇಯ್ಸ್‌ ಇನ್‌ ಅರ್ಲಿ 
ಇಂಡಿಯನ್‌ ಹಿಸ್ಟರಿ, ಪುಟ-೬೯೨ 

೧೫೧. ಎ.ಕೆ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೬ ಕ್ರಿ.ಶ. ೧೧೬೫ 

೧೫೨. ಅದೇ,ಸೊ- ೧೩ ಕ್ರಿ.ಶ. ೧೧೯೬. 

೧೫೩. ಅದೇ, ಸೊ-೫೪ಿಕ್ರಿ.ಶ. ೧೧೫೮-೫೯ ಸೊ- ೯೪ಕ್ರಿ.ಶ. ೧೨೭೩ 

೧೫೪. ಅದೇ, ನ-೧೨ಕ್ರಿ.ಶ. ೧೯೪ 

೧೫೫. ಅದೇ, ಸೊ- ೫೧೭ ಕ್ರಿ.ಶ. ೧೨೫೮ 

೧೫೬. ಅದೇ, ಸೊ- ೨೨೪ ಕ್ರಿ.ಶ. ೧೨೧೯ 

೧೫೭. ವೀರಗಲ್ಲಿನ ಗಾತ್ರ ಹೆಚ್ಚಿದಂತೆ ೨,೪,೬,೮, ರಸಂಖ್ಯೆ ಯಲ್ಲಿ ದೇವತಾ ಸ್ಟೀ ಶಿಲ್ಪಗಳು ಕೆತ್ತಲಾಗಿದೆ. ಶಿಕಾರಿಪುರದ 
ಸಂಡ ಗ್ರಾಮದಲ್ಲಿ ವೀರಗಲ್ಲಿನ ಗರಿಷ್ಠ ೮ ದೇವತಾ ಸೀ ಶಿಲ್ಲಗಳ ಕೆತ್ತನೆಯಿದೆ. 

೧೫೮. ಎ.ಕV1॥ (ಬಿ. ಎಲ್‌ ರೈಸ್‌ ೧೯೦೪) ಸೊ- ೬೦ರಿಂದ ೬೪ - ಕ್ರಿ.ಶ. ೧೦೩೨ 

೧೫೯. ಪಂಪಭಾರತಂ ಆಶ್ವಾಸ ೧೧ವಚನ ೧೬ 

೧೬೦. ಎ.ಕ.್ಭ11 (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೨೪೩ಕ್ರಿ.ಶ ೧೨೧೪ 

೧೬೧. ಎಂ.ಎ. ಆರ್‌ - ೧೯೩೧ಸಂ- ೭೯ ಕ್ರಿ.ಶ. ೧೧೯೧ 

೧೬೨. ಎ.ಕ.್ಭI॥ (ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೪ಕ್ರಿ.ಶ. ೧೧೫೮ - ೫೯ ಸೊ- ೯೪ಕ್ರಿ.ಶ. ೧೭೩ 

೧೬೩. ಪಂಪಭಾರತಂ ಆಶ್ವಾಸ ೧೦ - ಪದ್ಯ ೪೪ ಮತ್ತುಅದೇ ವಚನ 

೧೬೪. ಎ.ಕ. VI ( ಬಿ. ಎಲ್‌ ರೈಸ್‌ ೧೯೦೪) ನ-ಡಿಷಿಕ್ರಿ.ಶ. ೧೨೦೯೦ 

೧೬೫. ಅದೇ,ನ- ೨೦,ಕ್ರಿ.ಶ.೧೨೭೮ ಮತ್ತು ೧೨೮೧,ಪಂಪಭಾರತದಲ್ಲಿ ಕೆಲವು ಸಂದರ್ಭದಲ್ಲಿ ಉದಾ: ಭೀಷ್ಕ 
ಅರ್ಜುನರ ನಡುವಿನ ಯುದ್ಧದ ವೇಳೆಗೆ. 

೧೬೬. ಎ.ಕೆ. VII (ಬಿ. ಎಲ್‌ ರೈಸ್‌ ೧೯೦೪) -ಸೊ- ೧೯ ಕ್ರಿ.ಶ. ೧೧೫೨ . 


೧೬೭. ಅದೇ,ಸಾ- ೧೧೬ ಕ್ರಿ.ಶ. ೧೧೭೧ 


೨೪೧ 


೧೬೮. ಎ.ಕ.VI1( ಬಿ. ಎಲ್‌ ರೈಸ್‌ ೧೯೦೨) ಹೊ-೫೪ ೧೨೪೬ 

೧೬೯. ಡಾ .ಪರಮಶಿವ ಮೂರ್ತಿ ಡಿ.ಎ.(೧೯೯೯) “ ಕನ್ನಡಶಾಸನ'ಶಿಲ್ಲ” ಪುಟ - ೨೫೪ 

೧೭೦. ಎ.ಕೆ.್ಭ11 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ-೫೪ ಕ್ರಿ.ಶ. ೯೯೩ 

೧೭೧. ಮುಗುಳಿ ಆರ್‌. ಎಸ್‌.(೧೯೪೬)- ಪೂರ್ವೋಕ- ಪುಟ-೭೩ 

೧೭೨. ಡಾ . ಪರಮಶಿವ ಮೂರ್ತಿ. ಡಿ.ಎ(೧೯೯೯) - ಪೂರ್ವೋಕ್ತ -ಪುಟ- ೪೫-೪೪ 

೧೭೩. ದೀಕ್ಸಿತಾರ್‌ ವಿ. ಆರ್‌.ಆರ್‌.(೧೯೯೯) “ ವಾರ್‌ ಇನ್‌ ಏನ್ನಿಯೆಂಟ್‌ ಇಂಡಿಯಾ” ಪುಟ - ೩೮೪ 

೧೭೪. ಎ.ಕ.್ಭI॥ (ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೧೦ಕ್ರಿ.ಶ. ೧೨೯೪ 

೧೭೫. ಅದೇ, ನ-೩೩ಿಕ್ರಿ.ಶ. ೧೦೯೦ ಮತ್ತುನ-೨೦ಕ್ರಿ.ಶ.೧೨೭೮,೧೨೮೧ 

೧೭೬. ಅದೇ,ಸೊ- ೨೫೦ - ಕ್ರಿ.ಶ. ೧೨೩೭ 

೧೭೭. ಅದೇ, ನ-೨೦ಕ್ರಿ.ಶ.೧೨೭೮,೧೨೮೧ 

೧೭೮. ಅದೇ, ಸಾ- ೧೩೪ಕ್ರಿ.ಶ. ೧೨೭೫ -೭೬ 

೧೭೯. ಅದೇ,ನ-೩೩ಕ್ರಿ.ಶ. ೧೯೦ 

೧೮೦. ಅದೇ, ಸಾ- ೧೩ಕ್ರಿ.ಶ. ೧೧೯೬ ಮತ್ತುಸಾ ೧೧೦ ಕ್ರಿ.ಶ. ೧೯೪ 

೧೮೧. ಅದೇ, ಸಾ- ೧೪೦ಕ್ರಿ.ಶ. ೧೨೬೬ 

೧೮೨. ಅದೇ, ಸೊ-೨೮೦ 

೧೮೩. ಅದೇ,ಸೊ-೩೭೦ಕ್ರಿ.ಶ. ೧೧೭೧ 

೧೮೪. ಶಿಕಾರಿಪುರದ ತಾಳಗುಂದ ಮತ್ತು ಸೊರಬದ ಕೊರಕೋಡು ಗ್ರಾಮಗಳಲ್ಲನ ವೀರಗಲ್ಲುಗಳಲ್ಲಿ ಈ 
ದೃಶ್ಯಗಳು ಕಂಡು ಬರುತದೆ. 

೧೮೫. ಎ.ಕ.್ಭVII ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೪೦ ಕ್ರಿ.ಶ. ೧೨೬೬ 

೧೮೬. ಎ.ಕ.್ಭV1 (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ -೩೦೭ಕ್ರಿ.ಶ. ೧೦೧೬ 

೧೮೬೭. ಎ.ಕ.್ಭI॥ ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೩೨ ಸಾ- ೧೩೪ಕ್ರಿ.ಶ. ೧೨೭೫ ಮತ್ತು ಸೊ-ಳಿಕ್ರಿ.ಶ. 
೧೨೧೧ 

೧೮೮. ಅದೇ, ನ-೩೩ಕ್ರಿ.ಶ. ೧೨೯೦. ಎಂ.ಎ.ಆರ್‌. ೧೯೩೧, ಸಂ- ೭೧,೭೩ ಕ್ರಿ.ಶ.೧೦೯೬, 


ಸಂ-೮೦,ಕ್ರಿ.ಶ.೧೨೮೬ ಮತ್ತು ಎಂ.ಎ.ಆರ್‌.೧೯೪೪ ಸಂ-೪೨,ಕ್ರಿ.ಶ.೧೨೮೬ 


೨೪೨ 


೧೮೯. 


೧೯೦. 


೧೯೧. 


೧೯೨. 


೧೯೩. 


೧೯೪. 


೧೯೫. 


೧೯೬. 


೧೯೭. 


೧೯೮, 


೧೯೯. 


೨೦೦. 


೨೦೧. 


೨೦೨. 


೨೦೩. 


೨೦೪ 


೨೦೫. 


೨೦೬. 


೨೦೭. 


೨೦೮, 


೨೦೯. 


ಅದೇ, ಸಾ- ೧೫೦ಕ್ರಿ.ಶ. ೧೨೫೫ 

ಐ.ಕ..್ಭ1 ( ಬಿ. ಎಲ್‌ ರೈಸ್‌ ೧೯೦೨)ಶಿಕಾ - ೧೪೪ಕ್ರಿ.ಶ. ೧೧೮೧ 

ಎ.ಕ.್ಭII ( ಬಿ. ಎಲ್‌ ರೈಸ್‌ ೧೯೦೪)ಸೊ- ೧೬ಕ್ರಿ.ಶ. ೧೦೧೫ಸೊ- ೭೯ಕ್ರಿ.ಶ. ೧೧೪೭ ಮತ್ತುಸೊ- 
೪೧೨ ಕ್ರಿತ. ೧೧೭೭ 

ಅದೇ, ಸೊ- ೪೬.ಕ್ರಿ.ಶ. ೧೦೧೮ 

ಅದೇ, ಸಾ- ೧೨೮ -ಕ್ರಿ.ಶ. ೧೨೪೯ 

ಅದೇ, ಸೊ- ೩೧೯ ಕ್ರಿ.ಶ. ೧೨೩೯ 
ಅದೇ, ಸೊ- ೫೨೫ ಕ್ರಿ.ಶ. ೧೧೫೨ 

ಅದೇ, ನ-೭೦,ಕ್ರಿ.ಶ. ೧೦೬೮ 

ಕ.ಇ.V- (ಸಂ) ಗೋಪಾಲ್‌ ಬಿ.ಆರ್‌ (೧೯೬೯) ಸಂ-೭ ಕ್ರಿ.ಶ.೧೦೭೧ ಐ.ಕ. VI ( ಬಿ. ಎಲ್‌ ರೈಸ್‌ 
೧೯೦೨)ಶಿಕಾ - ೧೮೧ ಕ್ರಿ.ಶ. ೧೧೬೭-೬೮ ಶಿಕಾ ೨೧೨ಕ್ರಿ.ಶೆ. ೧೧೮೧ ಎ.ಕೆ. V1 ( ಬಿ. ಎಲ್‌ ರೈಸ್‌ 
೧೯೦೪) ನ-೮ ಕ್ರಿ.ಶ. -೧೨೮೩ 

ಎ.ಕ.್ಭI] (ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೨೪೫ ಕ್ರಿ.ಶ. ೧೧೮೩ 

ಎಕ ್ಭIಗ (ಬಿ.ಎಲ್‌ ರೈಸ್‌ ೧೯೦೪)ಸೊ- ೫೩೦ ಕ್ರಿ.ಶ. ೯೭೯ 

ಐ.ಕ.VI1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ ೧೩೯ ಕ್ರಿ.ಶ. ೧೧೬೦ 

ಐ.ಕVI॥ (ಬಿ. ಎಲ್‌ ರೈಸ್‌ ೧೯೦೪) ಸೊ- ೯೮ಕ್ರಿ.ಶ ೧೧೯೬ 

ಅದೇ, ಸೊ- ೬೦ ರಿಂದ ಿ,ಕ್ರಿ.ಶ.೧೦೩೨ 

ಐ.ಕ.್ಭII (ಬಿ.ಎಲ್‌ ರೈಸ್‌ ೧೯೦೨) ಹೊ-೪೭ಕ್ರಿ.ಶ. ೧೧೩೧ 
ಐ.ಕ.್ಭI1 (ಬಿ. ಎಲ್‌ ರೈಸ್‌ ೧೯೦೪) ಸೊ-೪೬೮ ಕ್ರಿ.ಶ.೧೧೫೨ ಸೊ- ೫೩೦ ಕ್ರಿ.ಶ. ೯೭೯ನ-೭೦, 
ಎ.ಕ. VII ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ ೧೪೪ ಕ್ರಿ.ಶ.೧೧೮೧ ಮತ್ತುಶಿಕಾ ೧೮೧ಕ್ರಿ.ಶ. ೧೧೬೭ -೬೮ 
ಎ.ಕ. VI ( ಬಿ. ಎಲ್‌ ರೈಸ್‌ ೧೯೦೪) ಸೊ-೪೬ ಕ್ರಿ.ಶ. ೧೦೧೮ 

ಅದೇ, ಸೊ- ೭೯ ಕ್ರಿ.ಶ. ೧೧೪೭, ಸೊ- ೪೬೮ ಕ್ರಿ.ಶ. ೧೧೫೨ ಮತ್ತು ಸೊ- ೫೨೫ ಕ್ರಿ.ಶ. ೧೧೫೨ 
ಐ.ಕV1] ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೧೩೯ಕ್ರಿ.ಶ. ೧೧೬೦ 

ಡಾ. ಶೇಷಶಾಸ್ಟೀ ಅರ್‌ (೧೯೮೨): ಕರ್ನಾಟಕದ ವೀರಗಲ್ಲುಗಳು - ಪುಟ - ೭೬ 


) 


ಏ.ಕೆ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ಕ್ರಿ.ಶ. ೧೦೩೩ 


೨೪೩ 


೨೧೦. 


೨೧೧. 


೨೧೨. 


೨೧೩. 


೨೧೪. 


೨೧೫. 


ಓಘ 


ವಿಪಿ; 


೨೧೮ 


೨೧೯. 


220; 


೨೨೧. 


ಳಿ, 


೨೨8೩. 


ವಿಳ: 


೨೨೫. 


೨೨೬. 


ಖಲಿ; 


3೨, 


ಅಕ್‌ 


೨೩೦. 


೨೩೧. 


ಅದೇ,ಸೊ- ೪೬೮ ಕ್ರಿ.ಶ. ೧೧೫೨ 

ಏ.ಕ.V1 ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ-೭೬ ಕ್ರಿ.ಶ. ೧೧೧೪ 

ಪೆಂಪಭಾರತಂ ಆಶ್ವಾಸ ೧ ವಚನ ೭೩ 

ಎ.ಕೆ. ್ಭVII1( ಬಿ. ಎಲ್‌ ರೈಸ್‌ ೧೯೦೪) ಸೊ- ೧೭೫ ಮತ್ತು ೧೭೬ಕ್ರಿ.ಶ. ೧೧೫೬. 

ಡಾ.ಚಿದಾನಂದ ಮೂರ್ತಿ. ಎಂ.(೧೯೬೬) " ಕನ್ನಡ ಶಾಸನ ಸಾಂಸ್ಕೃತಿಕ ಅದ್ಯಯನ > ಪುಟ ೨೯೨ 
ಡಾ.ಶೇಷ ಶಾಸ್ತ್ರೀ ಆರ್‌ . (೧೯೮೨)ಪೂರ್ವೊಕ್ತ- ಪುಟ-೯೬ 

ಐ.ಕ. VII] ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೭೯ ಕ್ರಿ.ಶ. ೧೧೪೭, ಸೊ-೪೬೮ ಕ್ರಿ.ಶ. ೧೧೫೨ ಮತ್ತು 
ಸೊ- ೫೨೫ ಕ್ರಿ.ಶ. ೧೧೫೨ 

ಐಏ.ಕ. V1] ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ- ೧೩೯ಕ್ರಿ.ಶ. ೧೧೬೦ 

ಐ.ಕ. VIN ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೨೫ ಕ್ರಿ.ಶ. ೧೧೫೨ 


ಅದೇ, ಸೊ-೬೦ ಕ್ರಿ.ಶ. ೧೦೩೨ 


@ 


ದೇ,ಸಾ ೮೩ಕ್ರಿ.ಶ. ೧೨೨೫ 

ಅದೇ, ಸಾ- ೧೫೬ ಕ್ರಿ.ಶ. ೧೩೦೫ 

ಅದೇ,ಸಾ -೭೨ ಕ್ರಿ.ಶ. ೧೨ನೇ ಶತಮಾನ 

ಎ.ಕ.್ಭVI ( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ-೭೭ ಕ್ರಿ.ಶ೧೧೧೦ 
ಎ.ಕ. VI ( ಬಿ. ಎಲ್‌ ರೈಸ್‌ ೧೯೦೪)ಸಾ - ೮೦ಕ್ರಿ.ಶ. ೧೦೯೬-೯೭ 
ಅದೇ, ನ- ೨೭ ಕ್ರಿ.ಶ. ೧೩೦೨ 

ಅದೇ, ಸೊ- ೨೮೭ ಕ್ರಿ.ಶ. ೧೧೬೩ 


ಅದೇ,ಸಾ-೭೭,,ಸಾ-೮೯ ಕ್ರಿ.ಶ. ೧೯೩ ,ಸಾ- ೯೭ ಕ್ರಿ.ಶ. ೧೯೩,ಸಾ - ೧೦೨ ಕ್ರಿ.ಶ. ೧೨೯೪, 


ಕ್ರಿ 
ಕಿ 


ನ-೨೭ ಕ್ರಿ.ಶ ನ-೩೧ಕ್ರಿ.ಶ೧೩ಿನೇ ಶತಮಾನ ,ನ-೩೩ಿ ಕ್ರಿ.ಶದ ೧೦೯೦, ಎಂ.ಎ.ಆರ್‌೧೯೩೧ಸಂ- 


J 

೮೦ -ಕ್ರಿ.ಶ. ೧೨೮೬, ಮತ್ತುಎಂ.ಎ.ಆರ್‌ ೧೯೩೧ ಸಂ- ೭೧ ಮತ್ತು೭೩ಿ ಕ್ರಿ.ಶ. ೧೯೬ 

ಐ.ಕ. VII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೬೦ ಕ್ರಿ.ಶ. ೧೦೩೨ 

ಏ.ಕ.್ಭI1( ಬಿ. ಎಲ್‌ ರೈಸ್‌ ೧೯೦೨) ಶಿಕಾ - ೩೦೭ ಕ್ರಿ.ಶ. ೧೦೧೬ ಮತ್ತುಶಿಕಾ- ೩೦೮ ಕ್ರಿ.ಶ. ೧೦೧೬ 

ಕ.ಇ.೪ (ಸಂ) ಗೋಪಾಲ್‌ ಬಿ.ಆರ್‌ (೧೯೬೯) ಸಂ-೭ಕ್ರಿ.ಶ. ೧೦೭೧ ,ಸಂ೯,ಕ್ರಿ.ಶ.೧೦೭೨ 
೫೦೩ ಕ್ರಿ.ಶ 


ಎ.ಕ. VIII ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೫೦೩ ಕ್ರಿ.ಶ. ೧೨೮೯ 


೨೪೪ 


೨೩೨. 


೨೩೩. 


೨೩೪. 


೨೩೫%. 


೨೩೬. 


೨೩೭. 


೨೩೮. 


೨೩೯. 


೨೪೦. 


೨೪೧. 


೨೪೨. 


ಏ.ಕ. V1 ( ಬಿ. ಎಲ್‌ ರೈಸ್‌ ೧೯೦೨)ಶಿಕಾ - ೯೭ ಮತ್ತುಶಿಕಾ- ೨೪೨ ಕ್ರಿ.ಶ. ೧೧೬೩ 

ಅದೇ, ಶಿಕಾ - ೫೦ಕ್ರಿ.ಶ. ೧೦೭೬ 

ಎ.ಕೆ. VII ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೧೬೦ ಕ್ರಿ.ಶ. ೧೨೪೧, ಸಾ೧೬೧ಕ್ರಿ.ಶ. ೧೨೩೯, ಮತ್ತು 
ಸಾ- ೧೬೨ಕ್ರಿ.ತ. ೧೨೪೩ . 

ಎ.ಕ.್ಭI1 ( ಬಿ. ಎಲ್‌ ರೈಸ್‌ ೧೯೦೪)ಸೊ-೪೩ ಕ್ರಿ.ಶ. ೧೧೮೨ಸಾ-೭೨ ಕ್ರಿ.ಶ. ಎಂ.ಐ.ಆರ್‌ ಸಂ- ೬೬ 
೧೧೯೪ ಇತ್ಯಾದಿ . 

ಐ.ಕ. VI] ( ಬಿ. ಎಲ್‌ ರೈಸ್‌ ೧೯೦೪) ಸೊ- ೨೮೭ ಕ್ರಿ.ಶ. ೧೧೬೩ಸೊ. ೨೮೯ಕ್ರಿ.ಶ. ೧೧೩೮ 
ಕ.ಇ. V (ಸಂ) ಗೋಪಾಲ್‌ ಬಿ. ಆರ್‌ (೧೯೬೬) ಸಂ-೭ ಕ್ರಿ.ಶ. ೧೦೭೧ 

ಎ.ಕೆ. VI ( ಬಿ. ಎಲ್‌ ರೈಸ್‌ ೧೯೦೪)ಸೊ - ೧೯ ಕ್ರಿ.ಶ. ೧೧೫೨, ಸೊ- ೨೧೬ ಕ್ರಿ.ಶ. ೯೦೩ ಮತ್ತು 
ಸೊ- ೯೦೩ ಮತ್ತು ಸೊ- ೫೩೦ಕ್ರಿ.ಶ. ೯೭೯ 

ಅದೇ, ಸಾ - ೭೨,ಕ್ರಿ.ಶ. ೧೨ನೇ ಶತಮಾನ 

ಎಂ.ಎ. ಆರ್‌. ೧೯೩೧ ಸಂ- ೮೦ಕ್ರಿ.ಶ. ೧೦೯೬ 

ಎ.ಕ್ಭI1 ( ಬಿ. ಎಲ್‌ ರೈಸ್‌ ೧೯೦೪) ಸಾ- ೯೭ ಕ್ರಿ.ಶ.೧೦೯೩ 


ಅದೇ,ಸಾ - ೭೨ಕ್ರಿ.ಶ. ೧೨ನೇ ಶತಮಾನ 


೨೪೫ 


ಅಧ್ಯಾಯ -೭ 
ಉಪಸಂಹಾರ 


ಅಧ್ಯಾಯ-೭ 
ಉಪಸಂಹಾರ 


ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದಲ್ಲಿ ಬನವಾಸಿ ಹನ್ನೆರಡು ಸಾವಿರ ಮತ್ತು ಸಾಂತಳಿಗೆ ಸಾವಿರ 
ಮಂಡಲಗಳು ಪ್ರಮುಖವಾದವುಗಳಾಗಿವೆ. ಈ ಮಹಾ ಪ್ರಬಂಧದಲ್ಲಿ ಇವುಗಳ ವ್ಯಾಪಿಗೆ ಬರುವ ಇಂದಿನ ಶಿವಮೊಗ್ಗ 
ಜಿಲ್ಲೆಯ ಹೊಸನಗರ, ಸಾಗರ, ಸೊರಬ ಮತ್ತುಶಿಕಾರಿಪುರ ಹಾಗೂ ಹಾವೇರಿ ಜಿಲ್ಲೆಯ ಹಾನಗಲ್‌ ಮತ್ತು ಹೀರೆಕೆರೂರ್‌ 
ತಾಲ್ಲೂಕುಗಳನ್ನು ಅಧ್ಯಯನದ ಭೌಗೋಳಿಕ ವ್ಯಾಪಿಯಾಗಿಟ್ಟುಕೊಂಡು, ಒಟ್ಟುಆರು ಅಧ್ಯಾಯಗಳಲ್ಲಿ ಮಧ್ಯಕಾಲೀನ 
ಯುದ್ಧಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳನ್ನು ಕುರಿತು ವಿಶ್ಲೇಷಿಸಲಾಗಿದೆ. ಮಧ್ಯಕಾಲೀನ 
ಕರ್ನಾಟಕದಲ್ಲಿ ನಡೆದ ನಿರಂತರ ಯುದ್ಧಗಳಿಗೆ ಕಾರಣಗಳು ಮತ್ತು ಸ್ವರೂಪ ಅಲ್ಲದೆ ಯುದ್ಧಗಳನ್ನು ಸಂಘಟಿಸುತಿದ್ದ 
ರೀತಿಯ ಮೇಲೆ ಬೆಳಕು ಚೆಲ್ಲುವುದು, ಯುದ್ದದ ಹಿನ್ನಲೆಯಲ್ಲಿ ಮಧ್ಯಕಾಲೀನ ರಾಜಕೀಯ ಮತ್ತು ಸಾಮಾಜಿಕ 
ಸಂರಚನೆಯನ್ನುವಿಶ್ಲೇಷಿಸುವುದು ಈ ಅಧ್ಯಯನದ ಮುಖ್ಯ ಉದ್ದೇಶವಾಗಿದ್ದವು. ವೀರಗಲ್ಲುಶಾಸನ ಪಠ್ಯ ಮತ್ತು ಶಿಲ್ಪಗಳನ್ನು 
ಪ್ರಧಾನ ಆಧಾರಗಳನ್ನಾಗಿಟ್ಟುಕೊಂಡು ಮಾಡಿದ ಈ ಅಧ್ಯಯನದ ಸಂದರ್ಭದಲ್ಲಿಯುದ್ದಗಳಿಗೆ ಸಂಬಂಧಿಸಿದ ಪ್ರಾದೇಶಿಕ 
ವೈಶಿಷ್ಟ್ಯತೆಯುಳ್ಳ ವಿಚಾರಗಳು ಬೆಳಕಿಗೆ ಬಂದಿವೆ. ಇಲ್ಲಿ ಅವುಗಳನ್ನು ಬೇರೆ ಪ್ರದೇಶಗಳು ಇಲ್ಲವೇ ಕಾಲಘಟ್ಟಗಳಿಗೆ 
ಹೋಲಿಕೆ ಮಾಡಿರುವುದಿಲ್ಲ. ಸ್ಥಳೀಯವಾಗಿ ಯುದ್ಧಗಳಿಗೆ ಸಂಬಂಧಿಸಿದ ವಾಸವಾಂಶಗಳು ಮತ್ತು ವೈವಿಧ್ಯತೆಗಳನ್ನು 
ಗುರುತಿಸುವ ಕಾರಣದಿಂದ ಅವುಗಳನ್ನು ಹಾಗೆಯೇ ಪ್ರಸುತ ಪಡಿಸಲಾಗಿದೆ. ವಿವಿಧ ಅನುಬಂಧಗಳಲ್ಲಿ ಯುದ್ಧಗಳಿಗೆ 
ಸಂಬಂಧಿಸಿದ ಉಪಯುಕವಾದ ಇತಿಹಾಸಿಕ ಮಾಹಿತಿಗಳನ್ನು ಸಂಗ್ರಹಿಸಿ ನೀಡಲಾಗಿದೆ. ಅಧ್ಯಯನದ ಸಂದರ್ಭದಲ್ಲಿ 
ಸ್ಪಷ್ಟವಾದ ಅಂಶಗಳನ್ನು ಈ ಕೆಳಕಂಡಂತೆ ಗುರುತಿಸಬಹುದಾಗಿದೆ. 
ಅಧ್ಯಯನದ ಪ್ರಾದೇಶಿಕ ಮತ್ತುಕಾಲದ ವ್ಯಾಪಿಗೆ ಸೇರಿದ ಇಂದಿನ ಸೊರಬ ತಾಲೂಕು ಮತ್ತು ಅದಕ್ಕೆ 
ಸಮೀಪವಾದ ಹಾನಗಲ್‌, ಹಿರೇಕೇರೂರ್‌, ಶಿಕಾರಿಪುರ ತಾಲ್ಲೂಕುಗಳ ಮತ್ತುಸಾಗರ ತಾಲ್ಲೂಕಿನ ಪ್ರದೇಶಗಳಲ್ಲಿ ಹೆಚ್ಚಿನ 
ಸಂಖ್ಯೆಯ ವೀರಗಲ್ಲು ಶಾಸನಗಳು ಕಂಡುಬರುತ್ತವೆ. ಇದು ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಯುದ್ಧಗಳು 
ನಡೆದಿರುವುದನ್ನು ತೋರಿಸುತ್ತದೆ. ಈ ಪ್ರದೇಶವು ಮಧ್ಯಕಾಲೀನ ಕರ್ನಾಟಕದ ಸಾಮ್ರಾಜ್ಯಗಳ ಗಡಿಯಂಚಿನ 


೨೪೬ 


ಪ್ರದೇಶವಾಗಿದ್ದುದು, ಈ ಪ್ರದೇಶದಲ್ಲಿದ್ದ ಜಿಡುಳಿಗೆ ಮತ್ತು ನಾಗರ ಖಂಡಗಳಲ್ಲಿ ಕ್ರಿ.ಶ. ೧೨ ನೇ ಶತಮಾನದಲ್ಲಿ, 
ಕ್ರಿ.ಶ.೧೩ನೇ ಶತಮಾನದಲ್ಲಿ ಹೊಸಗುಂದ ಪ್ರದೇಶಗಳಲ್ಲಿ ಪ್ರಭುತ್ವ ಸ್ಥಾಪನೆಯ ಪ್ರಯತ್ನವನ್ನು ಸ್ಥಳೀಯ ಅರಸು 
ಮನೆತನಗಳು ಮಾಡಿರುವುದು, ಅಲ್ಲದೇ ಕ್ರಿ.ಶ. ೧೨ ಮತ್ತು ೧೩ನೇ ಶತಮಾನದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ , 
ಪ್ರಾಬಲ್ಯ ಸ್ಥಾಪಿಸಲು ಹೊಸ ಚಕ್ರವರ್ತಿ ಮನೆತನಗಳು ನಡೆಸಿದ ಪ್ರಯತ್ನವೂ ಕೂಡಾ ಯುದ್ಧಗಳ ಸಂಖ್ಯೆಯಲ್ಲಿ 
ಗಮನಾರ್ಹ ಏರಿಕೆಗೆ ಕಾರಣವಾಗಿದೆ. ಹೀಗಾಗಿ ಕ್ರಿ.ಶ. ೧೧ ರಿಂದ ೧೩ ನೇ ಶತಮಾನಗಳ ಅವಧಿಯಲ್ಲಿಇಲ್ಲಿಬಿರುಸಿನ 
ರಾಜಕೀಯ ಚಟುವಟಿಕೆಗಳು ಕಂಡುಬರುತ್ತವೆ. ಅಧ್ಯಯನದ ವ್ಯಾಪ್ತಿಪ್ರದೇಶದಲ್ಲಿನಡೆದ ಯುದ್ಧಗಳ ಸ್ವರೂಪವನ್ನು 
ಗಮನಿಸಿದಾಗ ಪ್ರಾದೇಶಿಕ ವೈವಿಧ್ಯತೆಯು ಕಂಡುಬರುತದೆ. ಇಂದಿನಸೊರಬ ಮತ್ತುಅದಕ್ಕೆ ಸಮೀಪವಾದ ಶಿಕಾರಿಪುರ, 
ಹಾನಗಲ್‌ ಹಾಗೂ ಹಿರೇಕೆರೂರು ತಾಲ್ಲೂಕುಗಳಿಗೆ ಸೇರಿದ ಪ್ರದೇಶಗಳಲ್ಲಿ ತುರುಗೋಳ್‌ ಕದನಗಳು ಹೆಚ್ಚುನಡೆದಿವೆ. 
ಸಾಗರ ತಾಲ್ಲೂಕಿನ ಪ್ರದೇಶದಲ್ಲಿ ಈ ಪ್ರಕರಣಗಳು ಅಪರೂಪವಾಗಿವೆ ಆದರೆ ಹೊಸನಗರ ತಾಲ್ಲೂಕಿನ ಪ್ರದೇಶದಲ್ಲಿ 
ಇಂತಹ ಪ್ರಕರಣಗಳು ಕಂಡುಬರುವುದಿಲ್ಲ, 

ಪ್ರಸುತ ಅಧ್ಯಯನದಲ್ಲಿ ಶಾಸನೋಕವಾಗಿರುವ ಯುದ್ದದ ಕಾರಣಗಳನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು 
ಮಾಡಲಾಗಿದೆ. ಕೆಲವೇ ವೀರಗಲ್ಲು ಶಾಸನ ಪಠ್ಯಗಳಲ್ಲಿ ಯುದ್ದದ ಕಾರಣಗಳು ಉಲ್ಲೇಖವಾಗಿದೆಯಾದರೂ, ಅವುಗಳು 
ವಿಭಿನ್ನ ಸ್ವರೂಪದ್ಧಾಗಿವೆ. ಅವುಗಳಿಂದ ಅಂದಿನ ರಾಜಕೀಯ ಮತ್ತು ಆರ್ಥಿಕ ಸನ್ನಿವೇಶವನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗಿದೆ. " ಸಿದ್ದಾಯ' ಎಂಬತತೆರಿಗೆಗಾಗಿ, ಕಪ್ಪಕ್ಕಾಗಿ, ಉಂಬಳಿ ಸೇವೆಗಾಗಿ, ಅತೀ ಬಿರುದನ್ನು ಧರಿಸಿದ್ದಕ್ಕಾಗಿ ಮತ್ತು 
ಮಂಡಲೇಶ್ವರನೊಬ್ಬ ಆನೆಯನ್ನುಹೊಂದಿದ್ದಕ್ಕಾಗಿ ಯುದ್ದಗಳು ನಡೆದಿರುವುದು ಮಧ್ಯಕಾಲೀನದ ರಾಜಕೀಯ, ಆರ್ಥಿಕ 
ಮತ್ತುಸಾಮಾಜಿಕ ವ್ಯವಸ್ಥೆಯ ಮಿತಿಗಳು ಮತ್ತು ಸ್ವರೂಪವನ್ನುಬಹಿರಂಗ ಗೊಳಿಸುತದೆ. "ಸಿದ್ದಾಯ' ಎಂಬತೆರಿಗೆಯನ್ನು 
ಹೊರತು ಪಡಿಸಿ ಉಳಿದ ಯಾವುದೇ ತೆರಿಗೆಗಾಗಿ ಯುದ್ದಗಳು ನಡೆದ ನಿದರ್ಶನಗಳು ಕಂಡುಬರುವುದಿಲ್ಲ ಇದರಿಂದ 
“ಸಿದ್ದಾಯವು' ರಾಜ್ಯದ ಪ್ರಮುಖ ಆದಾಯದ ಪ್ರಮುಖ ಮೂಲವಾಗಿದ್ದುದು ಸ್ಪಷ್ಠವಾಗುತದೆ. ಮತೊಂದು ಗಮನಾರ್ಹ 
ಅಂಶವೆಂದರೆ ತುರುಗಳವುಗಳು ಯುದ್ದದ ಮುಖ್ಯ ಕಾರಣವಾಗಿರುವುದು . ಈ ತುರುಗಳವುಗಳನ್ನು ಯಾರು 
ಮಾಡುತ್ತಿದ್ದರು? ಅದರ ಉದ್ದೇಶವೇನು ? ಎಂಬುದನ್ನು ಪರಿಶೀಲಿಸಿದಾಗ ಸ್ಥಳೀಯ ಆಳುವ ವರ್ಗದಿಂದ 
ಚಕ್ರವರ್ತಿಗಳವರೆಗೆ ಇದರಲ್ಲಿ ತೊಡಗಿದ್ದುದು ಕಂಡುಬರುತ್ತದೆ. ಇದರ ಮುಖ್ಯ ಉದ್ದೇಶವು ಗೋಸಂಪತಿನ 
ಸಂಗ್ರಹವಾಗಿದೆ. ಕ್ರಿ.ಶ. ೧೧ ರಿಂದ ೧೩ನೇ ಶತಮಾನದ ಸಂದರ್ಭದಲ್ಲಿನಡೆದ ತುರುಗೋಳ್‌ ಪ್ರಕರಣಗಳ ಪ್ರಮಾಣವು 
ಈ ಹಿಂದಿನ ಮತ್ತುನಂತರದ ಕಾಲಘಟ್ಟಗಳಿಗೆ ಹೋಲಿಸಿದರೆ ಅಧಿಕವಾಗಿದೆ. ತುರುಗೋಳ್‌ ಕದನಗಳು ಹೆಚ್ಚಾಗಿ ಆಡಳಿತ 
ಕೇಂದ್ರಗಳಿಗೆ ಹೊಂದಿಕೊಂಡಂತಿರುವ ಗ್ರಾಮಗಳಲ್ಲಿನಡೆದಿವೆ. ಆಡಳಿತ ಕೇಂದ್ರಗಳ ನೆರೆಯ ಗ್ರಾಮಗಳಲ್ಲಿ ಆಡಳಿತ 
ಘಟಕಗಳಿಗೆ ಸೇರಿದ ಗೋಮಂಡಲಗಳು ಅಥವಾ ತುರು ಹೆಟ್ಟಿಗಳು ಇದ್ದುದೇ ಈ ದಾಳಿಗಳಿಗೆ ಮುಖ್ಯ ಕಾರಣವಾಗಿದೆ. 


೨೪೭ 


ಜೀವನೋಪಾಯಕ್ಕಾಗಿ ಅರಣ್ಯ ಬುಡಕಟ್ಟುಗಳಾದ ಬೇಡರು ಮತ್ತುಮಲೆಪರು ನಡೆಸಿದ ತುರುಗಳವು ಪ್ರಕರಣಗಳಿಗಿಂತ 
ಆಳುವ ವರ್ಗವು ನಡೆಸಿರುವ ಪ್ರಕರಣಗಳು ಅಧಿಕವಾಗಿವೆ.ಇದು ಮಧ್ಯಕಾಲೀನ ಕರ್ನಾಟಕದ ಅರ್ಥವ್ಯವಸ್ಥೆಯು 
ಪಶುಪಾಲನಾ ಘಟ್ಟದಿಂದ ಕೃಷಿ ಪ್ರಧಾನ ವ್ಯವಸ್ಥೆಗೆ ಬದಲಾವಣೆ ಹೊಂದುವ ಸಂದರ್ಭದಲ್ಲಿನ ಬಿಕ್ಕಟ್ಟುಗಳನ್ನು 
ತೆರೆದಿಡುತದೆ. ಗೋಸಂಪತ್ತಿನ ಕೊರತೆ, ಮತೊಂದೆಡೆ ಕೃಷಿಯ ವಿಸರಣೆಯಿಂದಾಗಿ ಪಶುಗಳಿಗೆ ಹೆಚ್ಚದ ಬೇಡಿಕೆಯು 
ಇಂತಹ ಸಂಘರ್ಷಗಳನ್ನು ಹೆಚ್ಚಿಸಿದೆ. ಇದೇ ಉದ್ದೇಶಕ್ಕಾಗಿ ಅಗ್ರ ಹಾರಗಳ ಮೇಲೆ ಕೂಡಾ ದಾಳಿಗಳು ನಡೆದಿವೆ. ಮಧ್ಯ 
ಕಾಲೀನದ ಸಂದರ್ಭದಲ್ಲಿ ಅಗ್ರಹಾರಗಳ ಸ್ಥಾನಮಾನಗಳು ಮತ್ತು ಅಗ್ರಹಾರಗಳ ಕುರಿತ ಆಳುವ ವರ್ಗದ 
ಮನೋಭಾವವನ್ನುಪುನರ್‌ ವಿಶ್ಲೇಷಿಸ ಬೇಕಾದ ಅಗತ್ಯತೆಯನ್ನು ಅವುಗಳ ಮೇಲಿನ ಧಾಳಿಗಳು ಸಷ್ಟಪಡಿಸುತವೆ. 

ಮಧ್ಯಕಾಲೀನ ಯುದ್ದಗಳನ್ನು ಗಮನಿಸಿದಾಗ ನಿರಂತರವಾಗಿ ಗ್ರಾಮಗಳ ಮೇಲೆ ನಡೆಯುತಿದ್ದ ದಾಳಿಗಳು 
ಮತ್ತು ಲೂಟಿಯ ಪ್ರಕರಣಗಳು ಹಾಗೂ ಪೆಣುಯಲ್‌ ಪ್ರಕರಣಗಳು ಅಂದಿನ ದಿನಗಳಲ್ಲಿ ಸಾಮಾಜಿಕ ಜೀವನವು 
ಸುರಕ್ಕಿತವಾಗಿರದೇ ಇದ್ದುದನ್ನು ತೋರಿಸುತವೆ. ಮಧ್ಯಕಾಲೀನ ಯುದ್ಧಗಳ ಕಾರಣಗಳಲ್ಲಿ ಒಂದಾದ ತುರುಗಳವು 
ಶತ್ರುಗಳನ್ನು ಯುದ್ದಕ್ಕೆ ಳೆಯುವ ತಂತ್ರವಾಗಿದ್ದಿತು, ಮಧ್ಯಕಾಲೀನದಲ್ಲಿಬ್ರಾಹ್ನಣ ವರ್ಗ ಮತ್ತುಅವರ ಅಗ್ರಹಾರಗಳು 
ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಮಾನ್ಯತೆ ಮತ್ತು ಗೌರವಗಳನ್ನು ಪಡೆದಿದ್ದವು. ಸ್ತೀಯರ ಸ್ಥಿತಿಯು ಉತ್ತಮವಾಗಿದ್ದಿತು 
ಗ್ರಾಮ ಜೀವನವು ಯಾವುದೇ ರಾಜಕೀಯ ಬದಲಾವಣೆಯ ಪರಿಣಾಮಕ್ಕೊಳಪಡುತಿರಲಿಲ್ಲ ಸುರಕ್ಷಿತವಾಗಿದ್ದಿತು 
ಹಾಗೂ ಯುದ್ದಗಳು ಕೇವಲ ರಾಜ ಮತ್ತುಸ್ಥೆನಿಕರಿಗೆ ಮಾತ್ರ ಸಂಬಂಧಿಸಿದ್ದವು ಎಂಬ ನಮ್ಮಲ್ಲಿರುವ ಗತಕಾಲವನ್ನು 
ಕುರಿತ ಸಾಮಾನ್ಯ ಗ್ರಹಿಕೆಗಳನ್ನು ಬದಲಿಸಿಕೊಳ್ಳಬೇಕಾದ ಅಗತ್ಯವು ಕೆಂಡುಬರುತ್ತದೆ. 

ಪ್ರಸುತ ಅಧ್ಯಯನದಲ್ಲಿ ಯುದ್ದಗಳನ್ನು ವಿವಿಧ ಸರಗಳಲ್ಲಿ ವರ್ಗೀಕರಿಸಲಾಗಿದೆ. ಇದರ ಮುಖ್ಯ ಉದ್ದೇಶ 
ಯುದ್ದಗಳನ್ನು ಅಥವಾ ದಾಳಿಗಳನ್ನು ಇನ್ನಷ್ಟು ಸ್ಪಷ್ಟ ಗೊಳಿಸುವುದಾಗಿದೆ ಮತ್ತು ವಿವಿಧ ಹಂತಗಳಲ್ಲಿ ಯುದ್ದಗಳನ್ನು 
ಸಂಘಟಿಸುತ್ತಿದ್ದ ರೀತಿಯನ್ನು ಬೆಳಕಿಗೆ ತರುವುದಾಗಿದೆ. ಅನುಬಂಧ ಮೂರು ಮತ್ತುನಾಲ್ಕರಲ್ಲಿ ನೀಡಲಾದ ಶಾಸನೋಕ್ತ 
ಯುದ್ಧಗಳ ಪಟ್ಟಿಯು ಈ ಪ್ರದೇಶದಲ್ಲಿನ ಅಧಿಕಾರ ಸಂಘರ್ಷದ ಒತ್ತಡವನ್ನು ಖಚಿತ ಪಡಿಸುತ್ತದೆ.ಈ ಯುದ್ದಗಳನ್ನು 
ಗಮನಿಸಿದಾಗ ದೂರದ ಕಳಚೂರ್ಯ, ಹೊಯಳ ಮತ್ತು ಯಾದವರ ಸೈನ್ಯಗಳು ಇಲ್ಲಿಗೆ ಬಂದು ಯುದ್ಧಗಳನ್ನು 
ನಡೆಸಿರುವುದು ಕಂಡುಬರುತ್ತದೆ. ಅಂದು ಲಭ್ಯವಿದ್ದಸೀಮಿತ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿಇಷ್ಟುದೂರದ ದಾಳಿಗಳನ್ನು 
ಸಂಘಟಿಸುತಿದ್ದುದು ನಿಜಕ್ಕೂ ಗಮನಾರ್ಹ ಅಂಶವಾಗಿದೆ. 

ಯುದ್ದದ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ಮೂರನೇ ಅಧ್ಯಾಯದಲ್ಲಿವಿಶ್ಲೇಷಿಸಲಾಗಿದೆ. 
ಘೋಷಿತ ಮತ್ತುನಿರ್ಧರಿತ ಯುದ್ದಪ್ರಕರಣಗಳಿಗಿಂತ ಅಘೋಷಿತ ಮತ್ತುಅನೀರಿಕ್ಕಿತ ದಾಳಿ ಪ್ರಕರಣಗಳು ಅಧಿಕವಾಗಿ 


ನಡೆದಿವೆ. ಯುದ್ದತಂತ್ರವನ್ನು ಗಮನಿಸಿದರೆ, ಕ್ರಿ.ಶ. ೧೦ ರಿಂದ ೧೩ ನೇ ಶತಮಾನದ ಅವಧಿಯಲ್ಲಿ ಈ ವಿಷಯದಲ್ಲಿ 


೨೪೮ 


ಗಮನಾರ್ಹ ಬದಲಾವಣೆಗಳು ಆಗಿರುವುದಿಲ್ಲ. ಯುದ್ದವ್ಯೂಹಗಳ ರಚನೆ ಕುರಿತು ಹೆಚ್ಚಿನ ವಿವರಗಳು ಶಾಸನಗಳಲ್ಲಿ 
ಉಲ್ಲೇಖವಿಲ್ಲ ಸಮಕಾಲೀನ ಕನ್ನಡ ಕಾವ್ಯಗಳಲ್ಲಿ ವಿವರಿಸಲಾದ ಯುದ್ಧ ತಂತ್ರ, ವ್ಯೂಹಗಳ ರಚನೆ ಮೊದಲಾದ 
ವಿಷಯಗಳು ಮಹಾಕಾವ್ಯಗಳಿಂದ ಪ್ರಭಾವಿತವಾಗಿವೆ. ಹೀಗಾಗಿ ಕಾವ್ಯಗಳಲ್ಲಿ ಉಲ್ಲೇಖಿಶ ಅಂಶಗಳು ಸಂಪೂರ್ಣವಾಗಿ 
ವಾಸವವೆಂದು ಪರಿಗಣಿಸುವುದು ಸಾಧ್ಯವಿಲ್ಲ, ಆದರೆ ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಅಂದಿನ ಸೇನಾರಚನೆ ಮತ್ತು 
ಕೋಟೆಯ ಮುತಿಗೆ ಹಾಕುವ ವಿಧಾನವನ್ನುವರ್ಣಿಸಲಾಗಿದ್ದು ಅದರಿಂದ ಮಧ್ಯಕಾಲೀನದ ಯುದ್ಧವ್ಯೂಹ ಮತ್ತುವಿಧಾನ 
ಕುರಿತು ಒಂದು ಸೀಮಿತ ಚಿತ್ರಣವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 

ಯುದ್ದಗಳಲ್ಲಿ ಅನುಸರಿಸಬೇಕಾದ ನೈತಿಕ ನಿಯಮಗಳನ್ನು ಕುರಿತು ಸಾಹಿತ್ಯ ಕೃತಿಗಳು ಮತ್ತು ಶಾಸನ ಪಠ್ಯಗಳಲ್ಲಿ 
ಪ್ರಸಾಪವಿದೆಯಾದರೂ, ಕೆಲವು ಶಾಸನ ಪಠ್ಯ ಮತ್ತುಶಿಲ್ಲಗಳನ್ನು ಗಮನಿಸಿದಾಗ ನಿಯಮಗಳ ಉಲ್ಲಂಘನೆಯಾಗಿರುವುದು 
ಸ್ಪಷ್ಟವಾಗುತ್ತದೆ. ಯುದ್ಧಗಳ ಅಂತಿಮ ಉದ್ದೇಶವೇ ಅಧಿಕಾರ ಮತ್ತು ಹಕ್ಕುಗಳ ಸ್ಥಾಪನೆಯಾಗಿರುವಾಗ ನಿಯಮಗಳ 
ಪಾಲನೆಯನ್ನು ನಿರೀಕ್ಷಿಸುವುದು ಅಸಾಧ್ಯವೆನ್ನಬಹುದು. ಯುದ್ಧಗಳ ಪರಿಣಾಮಗಳು ಕೂಡಾ ಗಂಭೀರವಾಗಿದ್ದುದು ಶಾಸನ 
ಪಠ್ಯ ಮತ್ತು ಶಿಲ್ಪಗಳಲ್ಲಿ ಕಂಡುಬರುತದೆ. ಈ ಅಂಶಗಳು ಪ್ರಾಚೀನ ಯುದ್ದಗಳು " ಧರ್ಮಯುದ್ಧ ಗಳಾಗಿದ್ದವೆಂಬ 
ಮತ್ತು ಜನರ ದೈನಂದಿನ ಜೀವನಕ್ಕೆ ಯಾವುದೇ ದುಷ್ಪರಿಣಾಮ ಬೀರುತಿರಲಿಲ್ಲಎಂಬ"ಗ್ರಹಿಕೆ' ಗಳನ್ನು ಸುಳ್ಳು ಮಾಡುತವೆ. 
ಹಲವು ಯುದ್ದಪೂರ್ವ ಆಚರಣೆಗಳು ಈ ಅವಧಿಯಲ್ಲಿ ಆಚರಿಸಲ್ಲಡುತಿದ್ದುದು ಕಂಡು ಬರುತವೆ. ಅವುಗಳ ಮುಖ್ಯ 
ಉದ್ದೇಶವು ವೀರರನ್ನು ಮಾನಸಿಕವಾಗಿ ಯುದ್ಗ್ಕೆ ಸಿದ್ಧ ಪಡಿಸುವುದು ಮತ್ತು ಆತ್ಮ ಸ್ಟೈರ್ಯ ತುಂಬುವುದಾಗಿದ್ದಿತು. 
ಅಂತಹವುಗಳಲ್ಲಿ ವೀಳ್ಯ ನೀಡುವ ಪದ್ಧೆತಿಯು ಶಾಸನ ಪಠ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಯುದ್ಧ ಪೂರ್ವ 
ಆಚರಣೆಯಾಗಿದೆ. 

ಮಧ್ಯಕಾಲೀನ ಕರ್ನಾಟಕದ ಯುದ್ದಗಳಲ್ಲಿ ಬಳಸಲ್ಪಡುತ್ತಿದ್ದ ಆಯುಧಗಳನ್ನು ಗಮನಿಸಿದರೆ ಅವುಗಳು 
ಸಾಂಪ್ರದಾಯಿಕ ಮತ್ತು ಸ್ಥಳೀಯವಾಗಿದ್ದವು ಎನ್ನಬಹುದು. ವಿವಿಧ ಬಗೆಯ ಬಿಲ್ಲು ಬಾಣ, ಕತ್ತಿ ಮತ್ತು ಭರ್ಜಿಗಳು 
ಹೆಚ್ಚಾಗಿ ಬಳಕೆಯಲ್ಲಿದ್ದವು . ಶಾಸನ ಪಠ್ಯಗಳಲ್ಲಿವಿದೇಶಿ ಕುದುರೆಗಳ (ತುರುಷ್ವ ತುರಗ) ಉಲ್ಲೇಖವು ಕಂಡುಬರುವಂತೆ 
ವಿದೇಶಿ ಆಯುಧಗಳ ಉಲ್ಲೇಖಗಳು ಕಂಡುಬರುವುದಿಲ್ಲ, ಈ ಕಾಲದ ಧಾಳಿಗಳಿಗೆ ಪ್ರಾದೇಶಿಕ ಮಿತಿಯಿದ್ದುದರಿಂದ 
ಇಂತಹ ಆಯುಧಗಳ ಅಗತ್ಯವು ಕಂಡುಬಂದಿರಲಿಲ್ಲ ಎನ್ನಬಹುದು. ವೀರಗಲ್ಲು ಶಾಸನ ಶಿಲ್ಲಗಳಲ್ಲಿಕಂಡು ಬರುವ 
ವಿವರಣೆಯಂತೆ ಏಕರೂಪವಾದ ಆಯುಧಗಳ ಬಳಕೆಯಲ್ಲಿರಲಿಲ್ಲ ಬಹುತೇಕ ವೀರರು ನಿಯಮಿತ ಸೈನಿಕರಾಗಿರದೆ 
ಸ್ಪ್ವಯಂ ಇಚ್ಛಿತ ಸೈನಿಕರಾಗಿದ್ದುದು, ತುರ್ತು ಸಂದರ್ಭದಲ್ಲಿ ಹೋರಾಟಕ್ಕೆ ತಮ್ಮ ವೈಯಕಿಕ ಆಯುಧಗಳನ್ನೇ ಧರಿಸಿ 
ಬರುತಿದ್ದುದು ಇದಕ್ಕೆ ಕಾರಣವಿರಬಹುದಾದರೂ, ಇದೇ ವೇಳೆಯಲ್ಲಿ ರಾಜ್ಯವು ವ್ಯವಸ್ಥಿತವಾದ ಆಯುಧಗಾರವನ್ನು 
ಹೊಂದಿರಲಿಲ್ಲಮತ್ತು ಎಲ್ಲ ವೀರರಿಗೆ ಏಕರೂಪವಾದ ಆಯುಧಗಳನ್ನು ಸರಬರಾಜು ಮಾಡುವ ದೊಡ್ಡಪ್ರಮಾಣದ 


ವೀ 


ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿಲ್ಲ ಎನ್ನುವುದು ಸ್ಥಷ್ಟವಾಗುತದೆ. ಅಧ್ಯಯನದ ವ್ಯಾಪ್ತಿ ಪ್ರದೇಶದ ಶಾಸನಗಳಲ್ಲಿ 
ಆಯುಧಾಗಾರಗಳ ಅಥವಾ ಅದಕ್ಕೆ ಸಂಬಂಧಿಸಿದ ಅಧಿಕಾರಿ ಹುದ್ದೆಗಳ ಉಲ್ಲೇಖವು ಕಂಡು ಬರುವುದಿಲ್ಲ, ಶಾಸನ 
ಪಠ್ಯಗಳಲ್ಲಿ ಯುದ್ದ ರಂಗದಲ್ಲಿ ಬಳಸುತಿದ್ದ ಪ್ರಾಣಿಗಳಲ್ಲಿ ಕುದುರೆಗಳು ಮತ್ತು ಆನೆಗಳು ಮಾತ್ರ ಉಲ್ಲೇಖಿತವಾಗಿವೆ. 
ಮಲೆನಾಡು ಪ್ರದೇಶಗಳ ಕೆಲವು ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿ ಇವೆರಡರೊಂದಿಗೆ ಒಂಟಿಗಳೆ ಶಿಲ್ಪ ಚಿತ್ರಣವು ಕಂಡು 
ಬರುತದೆ. ಇಲ್ಲಿ ಒಂಟೆಗಳನ್ನು ಯುದ್ಧವಾದ್ಯ ಪರಿಕರವನ್ನುಹೋರಲು ಬಳಸಿರುವುದು ಕಂಡುಬರುತದೆ. ಮಲೆನಾಡು 
ಪ್ರದೇಶಗಳಲ್ಲಿ ಯುದ್ಧಗಳಿಗೆ ಒಂಟೆಗಳನ್ನು ಬಳಸಿರುವುದು ಕುತೂಹಲದ ಅಂಶವಾಗಿದೆ. ಹೊಯ ಮತ್ತುಯಾದವ 
ಚಕ್ರವರ್ತಿಗಳ ಯುದ್ಧಗಳಿಗೆ ಸಂಬಂಧಿಸಿದ ೧೩ನೇ ಶತಮಾನದ ಕಾಲಾವಧಿಗೆ ಸೇರಿದ ಶಾಸನ ಶಿಲ್ಲಗಳಲ್ಲಿಕಂಡುಬರುವ 
ಒಂಟಿಗಳ ಚಿತ್ರಣವು ಪ್ರಾದೇಶಿಕ ಯುದ್ಧರಂಗದಲ್ಲಿ ಅವುಗಳ ಬಳಕೆಯನ್ನುಸಮರ್ಥಿಸುತ್ತದೆ. ಯುದ್ದದ ಸಂದರ್ಭದಲ್ಲಿ 
ರಥಗಳ ಬಳಕೆಯಿದ್ದ ಚಿತ್ರಣವು ಇಲ್ಲಿನ ವೀರಗಲ್ಲು ಶಾಸನ ಶಿಲ್ಪಗಳಲ್ಲಿಲ್ಲ ರಥಗಳು ಈ ವೇಳೆಗೆ ಯುದ್ಧರಂಗದಿಂದ 
ಸ್ಥಾನವನ್ನುಕಳೆದುಕೊಂಡಿದ್ದವೆಂದರೂ, ಯುದ್ದಸಾಮಗ್ರಿಗಳ ಸಾಗಾಣಿಕೆಗೆ ಬಂಡಿಗಳನ್ನುಬಳಸಿದ ಉಲ್ಲೇಖಗಳು ಕೂಡಾ 
ಕಂಡುಬರುವುದಿಲ್ಲ ಇಲ್ಲಿನ ಭೌಗೋಳಿಕ ಸ್ಥಿತಿಯು ಬಂಡಿಗಳ ಚಲನೆಗೆ ಸೂಕವಾಗಿರದಿರುವುದು ಮತ್ತುರಸ್ತೆಮಾರ್ಗಗಳು 
ಅಭಿವೃದ್ಧಿಯಾಗದಿರುವುದು ಇದಕ್ಕೆ ಕಾರಣವಾಗಿದೆ. ವೀರಗಲ್ಲು ಶಿಲ್ಪಗಳಲ್ಲಿ ಸಹಾಯಕರು ಹೆಗಲ ಮೇಲೆ ಹೊತ್ತು 
ಸಾಮಗ್ರಿ ಗಳನ್ನುಸಾಗಿಸುತಿರುವ ಚಿತ್ರಣವು ಕಂಡುಬರುತ್ತದೆ. ಇಲ್ಲಿನ ವ್ಯಾಪಾರ ವಾಣಿಜ್ಯವಸುಗಳೆ ಸಾಗಾಣಿಕೆಯು ಕೂಡಾ 
“ಹೇರುಗಳ' ರೂಪದಲ್ಲಿನಡೆಯುತಿದ್ದಿತು. 

ಕುದುರೆಗಳು ಸೈನ್ಯದ ಪ್ರಮುಖ ಅಂಗವಾಗಿದ್ದು ಅವುಗಳನ್ನುಖರೀದಿಸುವುದು ಪ್ರತಿಷ್ಠೆಯ ಸಂಗತಿಯಾಗಿದ್ದಿತು. 
ಇಲ್ಲಿನ ಹೊಸಗುಂದದ ಅರಸರು ಧರಿಸಿಕೊಂಡಿದ್ದ ಬಿರುದುಗಳು ಇದನ್ನು ಸ್ಪಷ್ಟಪಡಿಸಿವೆ. ಸಮುದ್ರ ಮಾರ್ಗದಿಂದ 
ರಾಜ್ಯದ ಒಳನಾಡಿಗೆ ಪ್ರವೇಶಿಸುವ ಮಾರ್ಗದ ಮಧ್ಯ ಬರುವ ಬನವಾಸಿ ಮತ್ತು ಸಾಂತಳಿಗೆ ಮಂಡಲಗಳಿಗೆ ಹೆಚ್ಚಿನ 
ಕುದುರೆಗಳು ಲಭ್ಯವಾಗುತ್ತಿದ್ದವು. ಹೀಗಾಗಿ ಬೆಲೆ ಹೆಚ್ಚಾದರೂ ಕುದುರೆಗಳನ್ನು ಅಧಿಕ ಸಂಖ್ಯೆಯಲ್ಲಿ ಬಳಸಿಕೊಳ್ಳಲಾಗಿದೆ. 
ಕಾಡು, ಬೆಟ್ಟ- ಗುಡ್ಡಗಳಿಂದ ಕೂಡಿದ ಮಲೆನಾಡು ಪ್ರದೇಶದಲ್ಲಿ ಕುದುರೆಯು ಅತ್ಯಂತ ಸೂಕವಾದ ಸಂಚಾರ 
ಮಾಧ್ಯಮವಾಗಿದ್ದಿತು. ಯುದ್ಧರಂಗದಲ್ಲಿ ಪಲ್ಲಕ್ಕಿಯನ್ನು ವೀರರ ಪ್ರಯಾಣ ಮತ್ತು ಗಾಯಾಳುಗಳನ್ನು ಸಾಗಿಸಲು 
ಬಳಸುತಿದುದು ಸಷ್ನವಾಗಿದೆ. ಅಂದರೆ, ಸಮಕಾಲೀನ ಕನ್ನಡ ಕಾವ್ಯಗಳಲ್ಲಿ ವರ್ಣಿತವಾದ ಅನೇಕ ಯುದ್ದ ಆಯುಧ 
ಪ್ರಬೇಧಗಳು ಮತ್ತುಯುದ್ದಪ್ರಯಾಣ ಪರಿಕರಗಳು ವೀರಗಲ್ಲುಶಾಸನಪಠ್ಯ ಮತ್ತು ಶಿಲ್ಪ ವಿವರಣೆಗಳಲಿಲ್ಲ ಈಗಾಗಲೇ 
ಹೇಳಿದಂತೆ ಈ ಕಾವ್ಯಗಳು ಮಹಾಕಾವ್ಯಗಳಿಂದ ಪ್ರಭಾವಿತವಾಗಿ, ಸಾಂಪ್ರದಾಯಿಕವಾಗಿ ಮತ್ತು ಅಲಂಕಾರಿಕವಾಗಿ 
ಯುದ್ಧವಿಚಾರಗಳನ್ನು ವರ್ಣಿಸುವ ಸಾಧ್ಯತೆಯಿರುವುದರಿಂದ ವೀರಗಲ್ಲುಶಾಸನ ಪಠ್ಯ ಮತ್ತು ಶಿಲ್ಲಗಳಲ್ಲಿನ ವಿವರಣೆಯನ್ನು 


ವಾಸವಕ್ಕೆ ಸಮಾಪವೆಂದು ಪರಿಗಣಿಸ ಬೇಕಾಗುತದೆ. 


೨೫೦ 


ಯುದ್ಧದಲ್ಲಿ ಪ್ರಧಾನವಾದ ಅಂಶ ಸೈನ್ಯದ ಸಂಘಟನೆ ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ 

ಖಾಯಂ ಸೈನಿಕರು ಮತ್ತು ಸ್ಟಯಂ ಇಚ್ಛಿತ ವೀರರು ಎಂಬ ಎರಡು ಪ್ರಧಾನ ವರ್ಗಗಳು ಯುದ್ದಗಳಲ್ಲಿ 
ಭಾಗಿಯಾಗಿದುದ್ದು ಸ್ಪಷ್ಟವಾಗಿದೆ . ಕಾವ್ಯ ಮತ್ತು ಶಾಸನ ಪಠ್ಯಗಳಲ್ಲಿ ಚತುರಂಗ ಬಲದ ಉಲ್ಲೇಖವು ಕಂಡು 
ಬಂದಿದೆಯಾದರೂ ರಥದಳವು ಇರಲಿಲ್ಲ ಎಂಬುದನ್ನು ವೀರಗಲ್ಲುಶಾಸನ ಶಿಲ್ಪಗಳು ಖಚಿತ ಪಡಿಸಿವೆ. ಮಧ್ಯಕಾಲೀನ 
ರಾಜ್ಯಗಳು ದೊಡ್ಡಪ್ರಮಾಣದ ನಿಯಮಿತ ಸೈನ್ಯವನ್ನು ಹೊಂದಿರದೇ ಇದ್ದರೂ ಯುದ್ದಗಳನ್ನು ಸಂಘಟಿಸುತ್ತಿದ್ದುದು 
ಕುತೂಹಲದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಸೈನ್ಯ ಸಂಘಟಿಸುವ ಮತ್ತು ಪೂರೈಸುವ ಕಾರ್ಯವನ್ನು 
“ಪಡೆವಳರು ಮತ್ತು ಸಾಮಂತರು ” ನಿರ್ವಹಿಸುತ್ತಿದ್ದರು. ರಾಜ್ಯವು ಪಡೆವಳರಿಗೆ ಮತ್ತು ಸಾಮಂತರಿಗೆ ನಿಗಧಿತ 
ಭೂಮಿಯನ್ನು "ಮನ್ನೆಯ'ವಾಗಿ ನೀಡಿ ಸೈನ್ಯವನ್ನು ಪೂರೈಸುವ ಕರಾರು ಮಾಡಿಕೊಳ್ಳುತಿತ್ತು. ಅದನ್ನು ಮೊರಿದ 
ಸಂಧರ್ಭದಲ್ಲಿ ಅವರನ್ನು ಶಿಕ್ಸಿಸಲಾಗುತಿತ್ತು. ಸಾಗರದ ಸೆಣಿಗೆ ಗ್ರಾಮದ ವೀರಗಲ್ಲು ಶಾಸನವೊಂದು ಇಂತಹ 
ಘಟನೆಯನ್ನು ಉಲ್ಲೇಖಿಸಿದೆ . ಇದಲ್ಲದೆ ರಾಜ್ಯದ ಅಧೀನ ಆಡಳಿತ ಘಟಕಗಳು ಸೈನ್ಯವನ್ನು ಪೂರೈಸುವ ಕಾರ್ಯ 
ನಿರ್ವಹಿಸುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಮಧ್ಯಕಾಲೀನ ರಾಜ್ಯ ಮತ್ತು ಅದರ ಅಧೀನ ಘಟಕಗಳ ನಡುವೆ ಇದ್ದ 
ಸಂಬಂಧವನ್ನು “ಸೈನಿಕಸಂಬಂಧ”ವೆಂದು ಅಭಿಪ್ರಾಯಿಸಬಹುದು . ಅಧ್ಯಯನದ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಸೈನ್ಯದ 
ಸಂಘಟನೆಗೆ ಸಂಬಂಧಿಸಿದಂತೆ ಕಂಡುಬರುವ ಮತ್ತೊಂದು ಪ್ರಮುಖಾಂಶವೆಂದರೆ, ಇಲ್ಲಿನ ಅರಣ್ಯ ಬುಡಕಟ್ಟುಗಳಾದ 
ಬಿಲ್ಲರು ಮತ್ತುಬೇಡರ ಸಮುದಾಯಗಳನ್ನುಯುದ್ದದಲ್ಲಿ ರಾಜ್ಯಗಳು ಸೈನಿಕ ಶಕ್ತಿಯಾಗಿ ಉಪಯೋಗಿಸಿಕೊಂಡಿರುವುದು. 
ಮೂಲತಃ ಆಯುಧಗಳ ಬಳಕೆಯಲ್ಲಿ ಚಾಣಾಕ್ಷವಾಗಿದ್ದಈ ವರ್ಗಗಳು ದೊರೆತ ಅವಕಾಶವನ್ನುಪರಿಣಾಮಕಾರಿಯಾಗಿ 
ಬಳಸಿಕೊಂಡಿವೆ. ಬುಡಕಟ್ಟುಗಳ ನಾಯಕರು ಅರಣ್ಯದ ಹೊರಗಿನ ಕೃಷಿ ಸಮಾಜದ ರಾಜಕೀಯ ಚಟುವಟಿಕೆಗಳಲ್ಲಿ 
ಪ್ರಮುಖ ಪಾತ್ರವಹಿಸುತ್ತಮೊದಲಿಗೆ ಪಡೆವಳರಾಗಿ ನಂತರ ಕ್ರಿ.ಶ. ೧೨ ಮತ್ತು೧೩ ನೇ ಶತಮಾನದ ಸಂದರ್ಭದಲ್ಲಿ 
ಸ್ಥಳೀಯ ರಾಜಕೀಯ ಶಕ್ತಿಯಾಗಿ ರೂಪಾಂತರಕೊಂಡು ಪ್ರಭುತ್ವ ಸ್ಥಾಪನೆಗೆ ಪ್ರಯತ್ನಿಸಿರುವುದನ್ನು ಇಲ್ಲಿನೋಡಬಹುದು. 
ಮಲೆನಾಡಿನ ಪ್ರದೇಶವಾದ ಸಾಗರ ಮತ್ತುಹೊಸನಗರ ತಾಲ್ಲೂಕಿನ ಪ್ರದೇಶಗಳ ವ್ಯಾಪ್ತಿಯ ಹೊಸಗುಂದ, ಬಿದರೂರು, 
ಹೆಡತರಿ ಮತ್ತು ಸೇತುಗಳಲ್ಲಿ ಇಂತಹ ಬೆಳವಣಿಗೆಗಳು ಕಂಡುಬರುತ್ತವೆ. ಯುದ್ಧದಲ್ಲಿ ವಿವಿಧ ಸೈನಿಕೇತರ ವರ್ಗಗಳು 
ಭಾಗಿಯಾಗುತ್ತಿದ್ದವು. ಇವುಗಳನ್ನು ಕುರಿತು ಈ ವರೆಗೆ ವಿಶೇಷವಾಗಿ ಗಮನ ನೀಡಲಾಗಿಲ್ಲ ವೀರಗಲ್ಲು ಶಿಲ್ಪಗಳಲ್ಲಿ 
ಇಂತಹ ವರ್ಗಗಳಿಗೆ ಸೇರಿದ ಜನರನ್ನು ತೋರಿಸಲಾಗಿದೆ. ಈ ವರ್ಗದ ಬಗ್ಗೆ ವಿಶೇಷವಾದ ಅಧ್ಯಯನದ ಅಗತ್ಯವಿದೆ. 
ಮಧ್ಯಕಾಲೀನದಲ್ಲಿಸೈನಿಕರಿಗೆ ನೀಡಲಾಗುತಿದ್ದ ವೇತನದ ಸ್ವರೂಪ ಮತ್ತು ಪ್ರಮಾಣವನ್ನು ಕುರಿತು ಸ್ಪಷ್ಟವಾದ 
ತೀರ್ಮಾನಕ್ಕೆ ಬರುವುದು ಕಷ್ತಕರವಾಗಿದೆ. ಏಕೆಂದರೆ ಈ ವಿಚಾರದಲ್ಲಿ ಶಾಸನ ಪಠ್ಯಗಳು ಮೌನವಾಗಿವೆ. ಅದರೆ ಹೆಚ್ಚಿನ 


ಸಂಖ್ಯೆಯಲ್ಲಿ ವೀರರು ಯುದ್ಧಗಳಿಗೆ ಆಕರ್ಷಿತರಾಗಿದ್ದರೆಂದರೆ ಸಾಕಷ್ಟು ಉತಮ ಪ್ರತಿಘಲವಿದ್ಧಿತ್ತೆಂದು 


೨೫೧ 


ಅಭಿಪ್ರಾಯಿಸಬಹುದು. ಅದರಲ್ಲಿ ಯುದ್ದ ಲೂಟಿಯ ಒಂದು ಭಾಗವು ಕೂಡಾ ಮುಖ್ಯವಾಗಿರಬೇಕು. ವೀರರಿಗೆ 
ನೀಡಲಾದ ಮರಣೋತ್ತರ ಕೊಡುಗೆಗಳ ಸ್ವರೂಪ ಮತ್ತುಪ್ರಮಾಣವನ್ನುಕುರಿತು ಶಾಸನಗಳಲ್ಲಿ ಉಲೇೇಖಗಳಿವೆ. 
ಇಂತಹ ಕೊಡುಗೆಗಳಲ್ಲಿ ಹೆಚ್ಚಿನವು ಕೃಷಿಭೂಮಿಯ ಸ್ವರೂಪದವುಗಳಾಗಿವೆ. ಕೊಡುಗೆಯ ಪ್ರಮಾಣದಲ್ಲಿ ಏಕರೂಪತೆ 
ಇರಲಿಲ್ಲ ಮತ್ತುಇಂತಹ ಕೊಡುಗೆಗಳನ್ನು ಎಲ್ಲಾಸೈೆನಿಕರಿಗೆ ಅಥವಾ ವೀರರಿಗೆ ನೀಡಿರುವುದಿಲ್ಲ ಎಂಬುದು ವೀರಗಲ್ಲು 
ಶಾಸನ ಪಠ್ಯಗಳಿಂದ ಸಷ್ಟವಾಗುತದೆ.ಯಾವುದೇ ಮರಣೋತರ ಕೊಡುಗೆಗಳ ಉಲ್ಲೇಖಗಳಿಲ್ಲದ ಅನೇಕ ವೀರಗಲ್ಲು 
ಶಾಸನಗಳಿವೆ. ಇದರಿಂದ ಎಲ್ಲಾವೀರರಿಗೆ ಮರಣೋತ್ತರ ಕೊಡುಗೆಗಳನ್ನುನೀಡಲಾಗುತಿತ್ತು ಅಂತಹ ಜವಾಬ್ದಾರಿಯನ್ನು 
ರಾಜ್ಯವು ಹೊಂದಿದ್ದಿತೆಂಬ ಅಭಿಪ್ರಾಯವು ಸರಿಯಾದುದಲ್ಲವೆಂದು ಸಷ್ಟವಾಗುತದೆ. 
 ಯುದ್ದೆಗಳಲ್ಲಿಪ್ರಮುಖ ಪಾತ್ರವಹಿಸುವ ಸ್ಥನಿಕವರ್ಗವನ್ನುಕುರಿತು ಒಂದು ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗಿದೆ. 
ಸಾಂಪ್ರದಾಯಿಕ ರಾಜಕೀಯ ಇತಿಹಾಸದಲ್ಲಿ ಚಕ್ರವರ್ತಿಗಳು, ರಾಜರು ಮತ್ತು ಅಧಿಕಾರಿಗಳು ಮಾತ್ರ 
ಉಲ್ಲೇಖಿತರಾಗುತಾರೆ. ಬಹು ಸಂಖ್ಯಾತವಾದ ಮತ್ತುರಾಜ್ಯ ವಿಸರಣೆಯಲ್ಲಿಪ್ರಮುಖ ಪಾತ್ರವಹಿಸುವ ಸೈನಿಕ ವರ್ಗವು 
ನಿರ್ಲಕ್ಕಿಸಲ್ಪಟ್ಟಿದೆ. ಇದರಲ್ಲಿ ಸೈನಿಕರ ಸಾಮಾಜಿಕ- ಆರ್ಥಿಕ ಹಿನ್ನಲೆ ಮತ್ತುಸ್ಥಾನಮಾನಗಳು ಬಿರುದುಗಳು ನಂಬಿಕೆಗಳು, 
ಆಚರಣೆಗಳು ಮತ್ತು ಸ್ಥಾರಕಗಳಿಗೆ ಸಂಬಂಧಿಸಿದಂತೆ ಗಮನಹರಿಸಲಾಗಿದೆ. ಸೈನಿಕರ ಹಿನ್ನೆಲೆಯನ್ನು ಗಮನಿಸಿದಾಗ 
ಸಮಾಜದ ಹಲವು ಜಾತಿಗಳಿಗೆ ಮತ್ತುವಿವಿಧ ವೃತಿಗಳಿಗೆ ಸೇರಿದ ವೀರರು ಬೇರೆ ಬೇರೆ ಸಂದರ್ಭಗಳಲ್ಲಿಯುದ್ದಗಳಲ್ಲಿ 
ಭಾಗಿಯಾಗಿರುವುದು ಕಂಡುಬಂದಿದೆ. ಇದಕ್ಕೆ ಅಂದಿನ ರಾಜಕೀಯ ಸಂದರ್ಭವು ಕಾರಣವಾಗಿರಬಹುದು. ಆದರೆ 
ಇದು ಮಧ್ಧಕಾಲೀನ ಸಾಮಾಜಿಕ ಸ್ಥಿಶಿಯ ಮೇಲೆ ಕೂಡ ಬೆಳಕು ಚೆಲ್ಲುತ್ತದೆ. ಈ ಶಾಸನಗಳಲ್ಲಿ ವರ್ಣಾಶ್ರಮ ವ್ಯವಸ್ಥೆಯು 
ಕಂಡುಬರುವುದಿಲ್ಲ ವರ್ಣವು ವೃತ್ತಿ ಆಧಾರಿತವಾಗಿ ನಿರ್ಧರಿಸಲ್ಲಡುವುದಾದರೆ ಈ ಎಲ್ಲಾ ವೀರರನ್ನು ಅವರ ಜಾತಿ, 
ಸಮುದಾಯ ಮತ್ತು ವೃತ್ತಿಯನ್ನು ಬದಿಗಿರಿಸಿ ಕ್ಷತ್ರಿಯ ವರ್ಣದವರೆಂದು ಪರಿಗಣಿಸಬಹುದು. ವೀರರಲ್ಲಿ ವೈಯಕಿಕ 
ನಿಷ್ಠೆಯುಳ್ಳ ವೀರರು ಅಧಿಕವಾಗಿದ್ದಾರೆ. ಈ ಪ್ರದೇಶದ ಶಾಸನಗಳಲ್ಲಿವೇಳೆವಾಲ್‌ ಮತ್ತುಜೋಳವಾಟ್‌ ವೀರರು ಹೆಚ್ಚಿನ 
ಸಂಖ್ಯೆಯಲ್ಲಿ ಕಂಡುಬರುತಾರೆ. ಯುದ್ಧಗಳ ಪ್ರಮಾಣಕ್ಕೆ ಹೋಲಿಸಿದರೆ,ದೊರೆತಿರುವ ವೀರಗಲ್ಲುಗಳ ಸಂಖ್ಯೆಯು 
ಕಡಿಮೆ ಎನ್ನಬಹುದು ಒಂದು ದಾಳಿಯಲ್ಲಿ ಓರ್ವನಿಗಿಂತ ಹೆಚ್ಚುವೀರರು ಮೃತರಾಗಿರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ. 
ಆದರೆ ಒಂದು ಯುದ್ದ ಅಥವಾ ದಾಳಿಯ ಘಟನೆಗೆ ಸಂಬಂಧಿಸಿದಂತೆ ಒಂದಕ್ಕಿಂತ ಹೆಚ್ಚುಸ್ನಾರಕಗಳು ದೊರಕಿರುವ 
ನಿದರ್ಶನಗಳು ಕೆಲವೇ ಕೆಲವು ಆಗಿವೆ. ಆಂದರೆ ಎಲ್ಲಾ ವೀರರು ತಮ್ಮ ಮರಣಾನಂತರ ಸ್ಥಾರಕರೂಪವನ್ನು 
ಪಡೆಯದಿರುವುದು ಸಷ್ಟವಾಗುತದೆ. ಇದಕ್ಕೆ ವೀರರ ಆರ್ಥಿಕ ಸ್ಥಿತಿ ಮತ್ತುಕೊಡುಗೆಗಳು ಲಭಿಸದಿರುವುದು ಕಾರಣವಾಗಿದೆ 
ಎನ್ನಬಹುದು. ವೀರಗಲ್ಲು ಸ್ಥಾರಕಗಳನ್ನು ವೀರನ ಸಂಬಂಧಿಕರು ನಿದ್ದಿಸಿರುವ ಅಂಶವು ರಾಜ್ಯವು ಸ್ಥಾರಕ ಸ್ಥಾಪಿಸುವ 
ಜವಾಬ್ದಾರಿ ಹೊಂದಿರಲಿಲ್ಲ ಎನ್ನುವುದನ್ನು ಸ್ಪಷ್ಟ ಪಡಿಸಿದೆ. ಹೆಚ್ಚಾಗಿ ಸೈನಿಕರ ಸ್ಥಾರಕಗಳು ಮಾತ್ರ ಕಂಡುಬರುವುದು 


೩ 


೨೫೨ 


ಕುತೂ ಹಲಕರ ಅಂಶವಾಗಿದೆ. ಸೇನಾನಿ ಅಥವಾ ದಂಡನಾಯಕರ ವೀರಗಲ್ಲು ಸ್ಥಾರಕೆಗಳು ಕಂಡುಬರುವುದು 
ಅಪರೂಪವಾಗಿದೆ. ನಿರಂತರದಾಳಿಗಳು ನಡೆಯುತಿದ್ದ ಪ್ರದೇಶದಲ್ಲಿ ವೀರಗಲ್ಲು ಸ್ಥಾರಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ 
ನೀಡಲಾಗಿದ್ದುಅವುಗಳ ಗಾತ್ರಗಳು ದೊಡ್ಡದಾಗಿದ್ದುಹೆಚ್ಚುಅಲಂಕೃತವಾಗಿವೆ ಉದಾ: ಹೊಸಗುಂದ ಅರಸರ ವ್ಯಾಪ್ತಿಯ 
ಪ್ರದೇಶದಲ್ಲಿಕೆಂಡು ಬರುವ ವೀರಗಲ್ಲು ಸ್ಥಾರಕಗಳು. 

ಯುದ್ದವಿವರಣೆಯನ್ನುಕುರಿತು ಸಮಕಾಲೀನ ಕನ್ನಡ ಕಾವ್ಯ ಮತ್ತುವೀರಗಲ್ಲುಶಾಸನ ಪಠ್ಯಗಳ ನಡುವೆ ಹೆಚ್ಚು 
ಸಾಮ್ಯತೆಯು ಕೆಂಡುಬರುವುದು ವೀರರ ಶೌರ್ಯ ಪ್ರಶಂಸೆ ಮತ್ತು ವೀರತ್ವದ ವರ್ಣನೆಯ ಸಂದರ್ಭದಲ್ಲಿ ಮಾತ್ರವಾಗಿದೆ. 
ಈ ಹಂತದಲ್ಲಿ ಶಾಸನ ಕವಿಗಳು ಕಾವ್ಯಕವಿಗಳನ್ನೇ ಅನುಸರಿಸಿದ್ದಾರೆ ಸಮಕಾಲೀನ ರಾಜಕೀಯ ಸಂದರ್ಭವು ಕನ್ನಡ ಕಾವ್ಯ 
ಲೋಕವನ್ನುಮತ್ತುಶಿಲ್ಪಜಗತನ್ನು ಪ್ರಭಾವಿಸಿರುವುದು ಇಲ್ಲಿ ಸ್ಪಷ್ಟವಾಗಿದೆ. ಶಾಸನ ಕವಿಗಳು, ಶಿಲ್ಪಿಗಳು, ರಾಜ್ಯಕ್ಕೆ ಅಗತ್ಯವಾದ 
"ವೀರತ್ನ' ದ ಪೂರೈಕೆಗೆ ಅಗತ್ಯವಾದ ವಾತಾವರಣವನ್ನು ನಿರ್ಮಿಸುವವರಾಗಿದ್ದರು. ವೀರರಲ್ಲಿ ಉತ್ಪಾಹ ಮೂಡಿಸುವ 
ಪ್ರೇರಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಇವರನ್ನು "ಯುದ್ದ ಪ್ರೇರಕ’ ರೆಂದು ಕರೆಯುವುದು ಸೂಕವೆನಿಸುತದೆ. 
ಮಧ್ಯಕಾಲೀನ ಹೆಚ್ಚಿನ ಸಂಖ್ಯೆಯಲ್ಲಿ ವೀರರು ಹೋರಾಟಗಳಲ್ಲಿ ಭಾಗವಹಿಸಲು ಕೇವಲ ವೀರಸ್ವರ್ಗವು ಮಾತ್ರ 
ಕಾರಣವಾಗಿರಲಿಲ್ಲ ಜೊತೆಗೆ ಗೆದ್ದರೆ ಸಿಗಬಹುದಾದ ಸ್ಥಾನಮಾನಗಳು ಮತ್ತುಆರ್ಥಿಕ ಲಾಭಗಳು ಕಾರಣವಾಗಿದ್ದವು. 
ಅಧ್ಯಯನದ ಅವಧಿಯಲ್ಲಿವೀರತ್ವವು ಮುಕಿಗೆ ಒಂದು ಮಾರ್ಗವಾಗಿ ಚಿತ್ರಿಸಲ್ಪಟ್ಟಿರುವುದು ಮತ್ತು ವೀರತ್ವವನ್ನುಕುರಿತು 
ಅನೇಕ ಬಿರುದುಗಳು ಪ್ರಚಲಿತದಲ್ಲಿದ್ದುದು ಕಂಡುಬರುತ್ತದೆ. ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದರೆ ಸಮಕಾಲೀನ 
ಮತಗಳು, ವೀರಗಲ್ಲುಸಂಪ್ರದಾಯ ಮತ್ತು ವೀರಸ್ವರ್ಗದ ಕಲ್ಪನೆಯನ್ನು ಒಪ್ಪಿಕೊಂಡಿದ್ದುದು ಸ್ವಷ್ಠವಾಗುತದೆ. ಅಲ್ಲದೆ 
ವೀರಗಲ್ಲು ಶಿಲ್ಪವಿವರಣೆಯು ಧಾರ್ಮಿಕ ಆಚರಣೆಯ ಬೆಳವಣಿಗೆ ಮೇಲೆ ಕೂಡಾ ಬೆಳಕು ಚೆಲ್ಲುತ್ತದೆ. ವೀರಗಲ್ಲುಶಿಲ್ಲಗಳಲ್ಲಿ 
ಬರುವ ಶಿವಲೋಕದ ವಿವರಣೆಯು ಲಿಂಗದ ಅಲಂಕಾರ ಮತ್ತುಪೊಜಾ ವಿಧಾನ ಕುರಿತು ಮೇಲ್ಲೊಟಕ್ಕೆ ವಿವರಣೆ 
ನೀಡುವುದಲ್ಲದೆ, ಮಧ್ಯಕಾಲೀನದಲ್ಲಿ ಶೈವ ಮತದ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತದೆ. 

ಈ ಮಹಾ ಪ್ರಬಂಧದಲ್ಲಿಮಧ್ಯಕಾಲೀನ ಯುದ್ಧಗಳು ಮತ್ತುಯುದ್ದಸಂಬಂಧಿತ ವಿಷಯಗಳ ವಿಶ್ಲೇಷಣೆಯ 
ಮೂಲಕ ಅಂದಿನ ರಾಜಕೀಯ ಮತ್ತುಸಾಮಾಜಿಕ ಆಯಾಮಗಳ ಮೇಲೆ ಬೆಳಕು ಚೆಲ್ಲುವ ಒಂದು ಸಣ್ಣಪ್ರಯತ್ನವ 


FY 


ಮಾಡಲಾಗಿದೆ. ಕೊನೆಯಲ್ಲಿ ವಿವಿಧ ಅನುಬಂಧಗಳು ರೇಖಾ ಚಿತ್ರಗಳು ಮತ್ತುಛಾಯಾ ಚಿತ್ರಗಳನ್ನು ವಿಶ್ಲೇಷಣೆಯ 
ಇನ್ನಷ್ಟು ಸ್ಪಷ್ನಗೊಳಿಸುವ ಉದ್ದೇಶದಿಂದ ನೀಡಲಾಗಿದೆ. ಈ ಅಧ್ಯಯನಕ್ಕೆ ಸಂಬಂಧಿಸಿದ ಮಾಹಿತಿಗಳೆ ಸಂಗ್ರಹಕ್ಕೆ ವೀರಗಲ್ಲು 
ಶಾಸನ ಶಿಲ್ಪಗಳು ಹಾಗೂ ಕೋಟಿಗಳ ಅವಶೇಷಗಳ ಕ್ಷೇತ್ರಕಾರ್ಯವನ್ನು ಕೈಗೊಳ್ಳಲಾಯಿತು. ಆ ಸಂದರ್ಭದಲ್ಲಿ 
ಕೆಲವು ಸಮಸ್ಯೆಗಳು ಎದುರಾದವು. ಸಾಗರದ ನಾಡ ಮಂಚಾಲೆ, ಕಂಬಳಿಕೊಪ್ಪ, ತಂಗಲವಾಡಿ, ಮತ್ತು ಆವಿನಹಳ್ಳಿ 


ಸೊರಬದ ತಾಳಗುಪ್ಪೆ ಹಾಗೂ ಹೊಸನಗರದ ಪಟಗುಪ್ಪೆ ಮೊದಲಾದ ಕಡೆಗಳಲ್ಲಿ ವೀರಗಲ್ಲು ಶಿಲ್ಪಗಳಿಂದ ಮಾಹಿತಿ 


೨೫೩ 


ಸಂಗ್ರಹ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವಾಗಲಿಲ್ಲ. ಕೆಲವಡೆ ಶಾಸನ ಶಿಲಗಳು ಮಣ್ಣಿನ ದಿಬ್ಬದಲ್ಲಿ ಹೂತು 
ಹೋಗಿರುವುದು ಕೆಲವಡೆ ಪ್ರಕೃತಿ ವಿಕೋಪದಿಂದ ಒಡೆದು ಹೋಗಿರುವುದು ಕಂಡುಬಂದಿತು. ಸಾಗರದನಾಡ ಮಂಚಾಲೆ 
ಕಂಬಳಿ ಕೊಪ್ಪ ಮತ್ತು ಆವಿನಹಳ್ಳಿ ಪ್ರದೇಶಗಳಲ್ಲಿ ವೀರಗಲ್ಲು ಸ್ಥಾರಕಗಳ ನಿರ್ಮಾಣಕ್ಕೆ ಮೃದುವಾದ ಕಲ್ಲುಗಳನ್ನು 
ಬಳಸಿರುವುದರಿಂದ ಅವುಗಳಲ್ಲಿನ ಶಿಲ್ಪ ಕೆತನೆಯು ನಾಶದ ಅಂಚಿನಲ್ಲಿವೆ. ಆವಿನಹಳ್ಳಿ ಮತ್ತು ಪಟಗುಪ್ನಗಳಲ್ಲಿ 
ಶಾಸನಶಿಲ್ಲಗಳಿರುವ ಪ್ರದೇಶವು ಕಾಡಿನಿಂದ ಆವೃತವಾಗಿದ್ದು, ಬೆಳಕಿನ ಅಭಾವದಿಂದ ಛಾಯಾಚಿತ್ರ ತೆಗೆದುಕೊಳ್ಳಲು 
ಸಾಧ್ಯವಾಗಲಿಲ್ಲ, ಶಿವಮೊಗ್ಗದ ಎಸ್‌. ಪಿ. ಕಛೇರಿ ಮತ್ತು ಕೋಟಿ ಪೋಲಿಸ್‌ ಠಾಣೆಯ ಮುಂಭಾಗದಲ್ಲಿ ಜಿಲ್ಲೆಯ 
ವಿವಿಧಡೆಯಿಂದ ತಂದು ಇರಿಸಲಾದ ಕೆಲವು ವೀರಗಲ್ಲು ಶಾಸನಶಿಲ್ಲಗಳು ಕಂಡುಬರುತವೆ. ಆದರೆ ಅವುಗಳನ್ನು ಎಲ್ಲಿಂದ 
ತಂದು ಇರಿಸಲಾಗಿದೆಯೆಂಬ ಮಾಹಿತಿಯು ಲಭ್ಯವಾಗಲಿಲ್ಲ, ಬಹುತೇಕ ಪ್ರದೇಶಗಳಲ್ಲಿ ಐತಿಹಾಸಿಕ ದಾಖಲೆಗಳಾದ | 
ವೀರಗಲ್ಲು ಸ್ಥಾರಕಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ಸ್ನಾರಕಗಳನ್ನು ದೃಶ್ಯ 
ದಾಖಲೆಯಾಗಿ ಇಡುವ ಕ್ರಮ ಕೈಗೊಂಡಲ್ಲಿ ಮುಂದಿನ ಸಂಶೋಧಕರಿಗೆ ಮತ್ತುಆಸಕರಿಗೆ ಅನುಕೂಲವಾಗುತದೆ. 
ಅಧ್ಯಯನದ ಅವಧಿಗೆ ಸೇರಿದ ಕೋಟೆಗಳು ಮಣ್ಣುಮತ್ತು ಜಂಬಿಟ್ಟಿಗೆಗಳ ನಿರ್ಮಾ ಣಗಳಾಗಿವೆ ಹೀಗಾಗಿ 
ಬಹುತೇಕ ಪ್ರದೇಶಗಳಲ್ಲಿ ಅವುಗಳು ಪ್ರಸುತ ಅಸಿತ್ವವನ್ನು ಕಳೆದುಕೊಂಡಿವೆ. ಕೋಟೆಗಳೆ ಅವಶೇಷಗಳ ಕ್ಷೇತ್ರಕಾರ್ಯಕ್ಕೆ 
ಸಂಬಂಧಿಸಿದಂತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದಾಗ, ಬನವಾಸಿ, ಹಾನಗಲ್‌, ಉದ್ರಿ ಮತ್ತುಗುತ್ತಿ ಕೋಟೆಗಳನ್ನು 
ಹೊರತು ಪಡಿಸಿ ಉಳಿದ ಪ್ರದೇಶಗಳಲ್ಲಿನ ಕೋಟೆಗಳು ಸಂಪೂರ್ಣವಾಗಿ ನಾಶವಾಗಿರುವುದು ಕಂಡು ಬಂದಿತು. ಹೀಗಾಗಿ 
ಶಾಸನ ಪಠ್ಯಗಳಲ್ಲಿ ಉಲ್ಲೇಖಿತವಾದ ವಿಷಯವನ್ನಾಧರಿಸಿ ಅಧ್ಯಯನದ ಅವಧಿಯಲ್ಲಿ ಕೋಟೆಗಳಿದ್ದ ಪ್ರದೇಶಗಳನ್ನು 
ಗುರುತಿಸಬೇಕಾಯಿತು. ಕೆಲವಡೆ ಕೋಟೆಯ ಗೋಡೆಯ ಮಣ್ಣನ್ನು ರಸೆಮಾರ್ಗಕ್ಕೆ ಬಳಸಿರುವುದು, ಕಂದಕಗಳನ್ನು ಕೃಷಿ 
ಭೂಮಿಗೆ ನೀರು ಹರಿಸುವ ಕಾಲುವೆಯಾಗಿ ಬಳಸುತಿರುವುದು ಕಂಡುಬಂದಿತು. ಆಶ್ಚರ್ಯವೆಂದರೆ, "ಕೊಡಕಣಿ 
ದುರ್ಗ” ವೆಂದು ಶಾಸನ ಪಠ್ಯದಲ್ಲಿ ಉಲ್ಲೇಖವಾಗಿರುವ "ಕೊಡಕಣಿಗೆ' ಭೇಟಿ ನೀಡಿದರೆ ದುರ್ಗದ ಕರುಹುಗಳೇ 
ಕಂಡುಬರದಿರುವುದು ಮತ್ತು ಪ್ರಮುಖ ಐತಿಹಾಸಿಕಯುದ್ದಗಳು ನಡೆದ ಬಗ್ಗೆ ಶಾಸನ ಉಲ್ಲೇಖಗಳಿರುವ" ಅಂಧಾಸುರ' 
ಗ್ರಾಮದಲ್ಲಿ ಯಾವುದೇ ಐತಿಹಾಸಿಕ ಕುರುಹುಗಳು ಕೆಂಡುಬರದಿರುವುದು. ಅಧ್ಯಯನದ ಪ್ರಾದೇಶಿಕ ವ್ಯಾಪಿಗೆ ಬರುವ 
ಸಾಗರ ಮತ್ತು ಹೊಸನಗರ ತಾಲ್ಲೂಕುಗಳಿಗೆ ಸೇರಿದ ಹಲವು ಗ್ರಾಮಗಳು ಶರಾವತಿ ಹಿನ್ನೀರಿನಲ್ಲಿ ಮುಳುಗಿರುವುದು 
ಕೂಡಾ ಅಧ್ಯಯನಕ್ಕೆ ಸ್ವಲ್ಪ ಹಿನ್ನಡೆಯಾಗಿ ಪರಿಣಮಿಸಿತು. 
ಈ ಅಧ್ಯಯನದ ಸಂದರ್ಭದಲ್ಲಿ ಮಧ್ಯಕಾಲೀನ ಯುದ್ಧಗಳಿಗೆ ಸಂಬಂಧಿಸಿದಂತೆ ಇನ್ನೂಹಲವು ವಿಷಯಗಳ 
ಮೇಲೆ ಗಮನ ಹರಿಸಲು ಮತ್ತು ಅಧ್ಯಯನ ಮಾಡಲು ಅವಕಾಶಗಳಿವೆ ಎನಿಸಿದೆ.ಯುದ್ದ ಸಂಬಂಧಿತ ವಿಷಯಗಳ 
ಕುರಿತು ಇನ್ನಷ್ಟು ಸೂಕ್ಷ್ಮ ಮತ್ತು ಸ್ಥಳೀಯ ಅಧ್ಯಯನಗಳು ನಡೆದಂತೆ ಅಸ್ಪಷ್ಟವಾಗಿರುವ ಮತ್ತು ಆಗೋಚರವಾಗಿರುವ 


೨೫೪ 


ಅನೇಕ ಅಂಶಗಳು ಬೆಳಕಿಗೆ ಬಂದು ಮಧ್ಯಕಾಲೀನದ ಇತಿಹಾಸದ ಬಗ್ಗೆ ನಮ್ಮಅರಿವು ಇನ್ನಷ್ಟುಗಟ್ಟಿಗೊಳ್ಳುತದೆ. ಯುದ್ದ 

ಸಂಬಂಧಿತ ವಿಷಯಗಳನ್ನುಕುರಿತಂತೆ ಇನ್ನಷ್ಟು ಅಧ್ಯಯನಕ್ಕೆ ಅವಕಾಶವಿದೆ ಎಂದು ನಾನು ಭಾವಿಸಿರುವ ವಿಷಯಗಳನ್ನು 

ಈ ಕೆಳಗಿನಂತೆ ಉಲ್ಲೇಖಿಸುತ್ತ ಈ ಮಹಾ ಪ್ರಬಂಧವನ್ನು ಮುಕ್ತಾಯಗೊಳಿಸುತಿದ್ದೇನೆ. 

3% ಈ ಅಧ್ಯಯನದಲ್ಲಿ ಅಧ್ಯಯನದ ವ್ಯಾಪ್ತಿಪ್ರದೇಶದ ಯುದ್ಧಗಳ ಶಾಸನೋಕ್ತಕಾರಣಗಳನ್ನು ವಿಶ್ಲೇಷಿಸಿರುವಂತೆ, 
ರಾಜ್ಯದ ಉಳಿದ ಪ್ರದೇಶಗಳಲ್ಲಿನ ಯುದ್ಧಗಳೆ ಶಾಸನೋಕ್ತ ಕಾರಣಗಳನ್ನು ವಿಶ್ಲೇಷಿಸಬೇಕಾಗಿದೆ. ಇದರಿಂದ 
ಮಧ್ಯಕಾಲೀನ ಕರ್ನಾಟಕದ ರಾಜಕೀಯ- ಆರ್ಥಿಕ ಸ್ಥಿತಿ ಕುರಿತಂತೆ ಹೊಸ ವಿಚಾರಗಳು ಬೆಳಕಿಗೆ ಬರುವ 
ಸಾಧ್ಯತೆಯಿದೆ ಮತ್ತು ಯುದ್ಧಗಳ ತಾತ್ಚಿಕೆ ಹಿನ್ನಲೆಯನ್ನು ಕೂಡಾ ಅರಿಯಬಹುದಾಗಿದೆ. 

pe ಯುದ್ಧಗಳು ಸಮಕಾಲೀನ ವ್ಯಾಪಾರ ಮತ್ತುವಾಣಿಜ್ಯ ಕ್ಷೇತ್ರಗಳ ಮೇಲೆ, ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ 
ಬೀರಿದ ಪರಿಣಾಮಗಳನ್ನು ಕುರಿತು ವಿಸೃತ ಅಧ್ಯಯನದ ಅಗತ್ಯವಿದೆ. 

೫% ಪ್ರಾಚೀನಮತ್ತುಮಧ್ಯಕಾಲೀನ ಯುದ್ದ್ಧಗಳಲ್ಲಿನಡೆಸುತಿದ್ದ ದೌರ್ಜನ್ಯಗಳು ಮತ್ತುಅದರ ಪರಿಣಾಮಗಳು. 

೫% ಯುದ್ದಗಳಲ್ಲಿ ಭಾಗಿಯಾಗುತ್ತಿದ್ದ ಸೈನಿಕೇತರ ವರ್ಗ ಮತ್ತು ಅದರ ಸ್ಥಾನಮಾನಗಳು ಹಾಗೂ ಆ ವರ್ಗಕ್ಕೆ 
ನೀಡುತಿದ್ದ ಪ್ರತಿಫಲಗಳು. 


೨೫೫ 


ಅನುಬಂಧಗಳು 


ಅನುಬಂಧ- ೧ 
ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲದ ವ್ಯಾಪ್ತಿಯಲ್ಲಿ ನಡೆದ ತುರುಗೋಳ್‌ ಯುದ್ಧಗಳ ಸ್ಥಳಗಳು 


ಉಲ್ಲೇಖಿತ ಶಾಸನಗಳು ಮತ್ತು ಕಾಲ ಸಳ 
ಸೊರಬ ತಾಲ್ಲೂಕ್‌ 
az VIl ಸೊ- ೨೪೦,ಕ್ರಿ.ಶ. ೯೫೪ ಚಿಕ್ಕಚೌಟಿ 
ಅದೇ, ಸೊ-೨೦೨ಕ್ರಿ.ಶ. ೯೫೫ ಕೂರಲಿ 


ಮತುಸೊ-೨೧೦ ಕ್ರಿ.ಶ.೧೨೯೧ 


ು 


ಅದೇ, ಸೊ-೩೨೬ಕ್ರಿರ್ಪ್ಶ೬೦ ಭಾರಂಗಿ 
ಅದೇ, ಸೊ- ೩೮೫,೩೮೬ಕ್ರಿ.ಶ.೧೦೦೪ ಎಲೆವಾಳ 
ಅದೇ, ಸೊ-೧೬ಕ್ರಿ.ಶ.೧೦೧೫ ಕೊಡಕಣಿ 
ಅದೇ, ಸೊ-೬೦ರಿಂದ೬೪,ಕ್ರಿ.ಶ.೧೦೩೨ ಗುಡವಿ 
ಮತ್ತುಸೊ - ೫೮,ಕ್ರಿ .ಶ.೧೨೨೮ 
ಅದೇ, ಸೊ-೭ಿಕ್ರಿ.ಶ.೧೦೩೪ ಓಟೂರು 
ಅದೇ, ಸೊ- ೨೯೦,ಕ್ರಿ ಕ್ರಿ.ಶ.೧೦೫೧ ತಲ್ಲೂರು 
ಅದೇ, ಸೊ-೩೧೪,೩೧೫, ಕ್ರಿ.ಶ.೧೦೭೫ ಲಕ್ಕುವಳ್ಳಿ 
ಅದೇ, ಸೊ-೧೩೦,ಕ್ರಿ.ಶ.೧೦೮೦-೮೧ ಹಿರೇಅವಲಿ 
ಅದೇ, ಸೊ-೩೩೬,ಕ್ರಿ.ಶ.೧೦೮೧ ಕೊಡದತೆಪ್ಪ 
ಅದೇ, ಸೊ-೪೫,ಕ್ರಿ.ಶ.೧೦೮೨ ನಡಹಳ್ಳಿ 
ಮತ್ತು ಸೊ-೫೪,ಕ್ರಿ.ಶ.೧೧೫೮ 
ಅದೇ, ಸೊ-೨೩೬,ಕ್ರಿ.ಶ.೧೦೮೪ ಹಿರೇಚೌಟಿ 
ಅದೇ, ಸೊ-೨೨೫,ಕ್ರಿ.ಶ.೧೧೦೦ ಗೆಂಡ್ಲ 
ಅದೇ, ಸೊ-೩೩೭, ಕ್ರಿ ಶ.೧೧೧೬ ಹರುವ ತೆಪ 
ಅದೇ, ಸೊ-೩,೫,೭,ಕ್ರಿ.ಶ.೧೧೩೦ ಮಾವಲಿ 
ಮತ್ತು ಸೊ -೧೨,ಕ್ರಿ.ಶ.೧೧೬೫ 
ಅದೇ, ಸೊ-೧೪೩ ಕ್ರಿ.ಶ.೧೧೩೩ ಉದ್ರಿ 
ಅದೇ, ಸೊ-೫೧೯,ಕ್ರಿ.ಶ.೧೧೩೮ ಸಾಗದ್ದೆ 


೨೫೬ 


ಅದೇ, ಸೊ-೨೮೯,ಕ್ರಿ.ಶ.೧೧೩೮ 
ಸೊ -೩೩೨, ಕ್ರಿ.ಶ.೧೨೦೫ 
ಮತ್ತುಸೊ - ೩೩೯ ಕಿ ಕ್ರಿ.ಶ.೧೨೧೭ 
ಅದೇ, - ೪೧೪, ೪೧೫, ಕ್ರಿ.ಶ.೧೧೩೯ 
ಅದೇ, ಸೊ-೫೨ಜ,ಕ್ರಿ.ಶ.೧೧೫೨ 
ಅದೇ, ಸೊ-೧೭೫, ಮತ್ತು೧೭೬ಕ್ರಿ.ಶ.೧೧೫೬ 
ಹಾಗೂ ೧೭೮ ಕಿ ಕ್ರಿ.ಶ. ೧೨೨೫ 
ಅದೇ, ಸೊ-೩೬೯,ಕ್ರಿ.ಶ.೧೧೫೭ 
ಮತ್ತು ಸೊ-೩೭೦, ಕ್ರಿ ಶ.೧೧೭೦ 
ಅದೇ, ಸೊ-೪ರ೯, ಕ್ರಿ.ಶ.೧೧೬೩ 
ಅದೇ, ಸೊ-೧೯೩,ಕ್ರಿ.ಶ.೧೧೬೩ 
ಅದೇ, ಸೊ-೩೭೨ ಮತ್ತು ೩೭೩ಿಕಿ ಕ್ರಿ.ಶ.೧೧೬೫ 
ಅದೇ, ಸೊ-೬,ಕ್ರಿ.ಶ.೧೧೬೫ 
ಅದೇ, ಸೊ-೪೧೨, ಕ್ರೈ ಶ.೧೧೭೭ 
ಸೊ -೨೫೧ ಕ್ರಿ.ಶ.೧೧೭೭ 
ಸೊ -೨೫೦, ಕ್ರಿ.ಶ.೧೨೩೭ 
ಮತ್ತು ಸೊ - ೨೫೪೪, ಕ್ರಿ ಶ.೧೨೮೩ 
ಅದೇ, ಸೊ-೪೭,ಕ್ರಿ.ಶ.೧೧೮೭ 
ಅದೇ, ಸೊ-೩೦,ಕ್ರಿ.ಶ.೧೧೯೩ 
ಅದೇ, ಸೊ-೩೯೩,ಕಿ.ಶ.(೧೧೯೩ 
ಅದೇ, ಸೊ-೩೩೩,ಕಿ.ಶ.೧೨೦೫ 
ಮತ್ತುಸೊಷ೩ಿಸಿ೪, ಶ.೧೨೪೨ 
ಅದೇ, ಸೊ-೧೭೧,ಕ್ರಿ.ಶ.೧೦೭ 
ಅದೇ, ಸೊ-೩೦೫,ಕ್ರಿ.ಶ.೧೨೦೮ 
ಅದೇ, ಸೊ-೪೦೪,ಕ್ರಿ.ಶ.೧೨೧೧ 
ಅದೇ, ಸೊ-೩೦೯,ಕ್ರಿ.ಶ.೧೨೧೨ 
ಅದೇ, ನಾ- ೧೨೪, ಮತ್ತು೧೨೫, ಕ್ರಿ.ಶ.೧೨೧೭ 
ಅದೇ, ಸೊ - ೨೨೧ ಮತ್ತು೨೨೨ ಕ್ರಿ.ಶ.೧೨೩೧ 


ತೆವರತೆಪ್ಪ 


ಹಿರೇಮಾಗುಡಿ 
ಕವಡಿ 
ಕೊರಕೋಡು 


ಕಾತಿಕವಳ್ಳಿ 


ಜೆಳಗಲಿ 
ಕೂಳಗ 
ಕೆರೆಯ ಕಾವಸೆ 


ಹೊಸಹಳ್ಳಿ 
ಕುಪಟೂರು 


ಹಳೆಯಸೊರಬ 
ಹಿರಿಯ ಶಕುನ 
ಚಿಕ್ಕ ಇಡಗೋಡು 
ಕುಣಿತೆಪ್ಪ 


ತತೂರು 
ದೋರವನಳ್ಳಿ 
ಜಿಡುಳಿಗೆ ನಾಡು? 
ಎಡೆನಾಡಸಿಡಣಿ 


೨೫೭ 


ಅದೇ, 
ಅದೇ, 
ಅದೇ, 


ಅದೇ, -೩೧೩, 
೭ 


ಕ್ರಿ 
ಕ್ರಿ 


ಸೊ 
ಸೊ 
ಸೊ - ೫೦೫, ಕ್ರ 
ಅದೇ, ಸೊ-೧೯೨,ಕ್ರಿಶ.೧೯೦ 
ಸೊ 
ಅದೇ, ಸೊ 
ಸೊ 


ಅದೇ, 


ಅದೇ, ಸೊ-೩೬೨,ಕ್ರಿ.ಶ. = 


ಶಿಕಾರಿಪುರ ತಾಲ್ಲೂಕು 


ಎಂ.ಎ.ಆರ್‌. ೧೯೨೭ ಸೆಂ ೧೩೧,೧೩೨ ಕ್ರಿ.ಶ. ೯೮೩ 


ಎ.ಕೆ. ್ಭI ಶಿಕಾ - ೧೯೫, ಕ್ರಿ.ಶ.೧೦೦೭ 
ಮತ್ತುಶಿಕಾ ೭೦ಕ್ರಿ.ಶ ೧೦೮೦ 

ಅದೇ, ಶಿಕಾ- ೭೩,ಕ್ರಿ.ಶ.೧೦೪೮ 

ಅದೇ, ಶಿಕಾ-೮೩, ಕ್ರಿ.ಶ.೧೦೫೮ 

ಅದೇ, ಶಿಕಾ-೬೮,೬೯,ಕ್ರಿ.ಶ.೧೦೬೧ 

ಅದೇ, ಶಿಕಾ - ೨೩೮, ಕ್ರಿ.ಶ.೧೦೭೮ 
ಮತ್ತು ಶಿಕಾ-೨೭೩ಕ್ರಿ.ಶ.೧೨೨೨ 

ಅದೇ, ಶಿಕಾ-೨೦೪,ಕ್ರಿ.ಶ.೧೦೯೧ 
ಮತ್ತುಶಿಕಾ-೨೦೫, ಕ್ರಿ.ಶ.೧೦೯೨ 

ಅದೇ, ಶಿಕಾ-೧೪೯,ಕ್ರಿ.ಶ.೧೧೧೦ 


ಮತ್ತುತಿಕಾ-೧೬೨, ಕ್ರಿ.ಶ.೧೧೫೮ 


(C8 


ಅದೇ, ಶಿಕಾ - ೨೮೦, ೧೧೨೭ 


ಕ್ರಿ. 
ಕ್ರ 


GL 


ಅದೇ, ಶಿಕಾ- ೧೮೧, ೧೧೬೭-೬೮ 


ಅದೇ, ಶಿಕಾ-೨೭೨,ಕ್ರಿ.ಶ.೧೧೭೦ 


ಎಂ.ಎ.ಆರ್‌.೧ ೯೨೩, ಸಂ-೧೨೬ ಕ್ರಿ.ಶ.೧೧೭೨ 


'ಶ.೧೨ನೇ ಶತಮಾನ 
'ಶ.೧೨ ನೇ ಶಶಮಾನ 
-೫೪೦, ಕ್ರಿ.ಶ.೧೨ ನೇ ಶತಮಾನ 


ಚಿಟ್ಟೂರು 

ಬೆಳುವಣಿ (ಬಿಲವಣಿ) 
ಹಾಲುಘಟ್ಟ 
ಸಾರೆಕೊಪ್ಪ 
ಅಗಸನಹಳ್ಳಿ 

ಕೊರಿಸೆ 

ಹಿರೀ ಕಬ್ಬೂರು 
ಬೆನ್ನೂರು 


ಹಿತ್ತಲ 


ತಾಳಗುಂದ 


ದಿವಿಗೆಹಳ್ಳಿ 
ಅಡಗಂಟಿ 
ಮುತಿಗೆ 
ಕರಿನೆಲೆ 


ಕಿರಿಯ ಮಾಗುಂಡಿ 


ಬಳ್ಳಿಗಾವಿ 


ಹಿರಿಯ ಜಂಬೂರು 

ಬಾಡದ ಆಳಹೂರ 

ಅಗ್ರಹಾರ ತುಂಬುಗನ ಹೊಸೂರು 
ಮಾಗಡಿ 


೨೫೮ 


ಎ.ಕ. VII ಶಿಕಾ - ೭೫, ಕ್ರಿ.ಶ.೧೧೭೫ 
ಅದೇ, ಶಿಕಾ-೩೦೦,ಕ್ರಿ.ಶ.೧೧೮೦ 
ಅದೇ, ಶಿಕಾ-೨೧೪,ಕ್ರಿ.ಶ.೧೧೮೬ 
ಅದೇ, ಶಿಕಾ-೧೭೩ ಕ್ರಿ.ಶ.೧೧೯೮ 
ಎಕ.VIಸೊ-೩೦೯, ಕ್ರಿ.ಶ.೧೨೧೨ 
ಅದೇ, ಶಿಕಾ-೨೪೭,ಕ್ರಿ.ಶ.೧೨೧೫ 

ಅದೇ, ಶಿಕಾ-೨೬೮,ಕ್ರಿ.ಶ.೧೨೨೩ 
ಅದೇ, ಶಿಕಾ-೨೧೧,ಕ್ರಿ.ಶ.೧೦೯೪ 


ಎಂ.ಎ.ಆರ್‌. ೧೯೪೨, ಸಂ ೬೨, ೧೨ ನೇ ಶತಮಾನ 


ಎಂ.ಎ.ಆರ್‌. ೧೯೨೭, ಸೆಂ- ೧೪೫- 
ಸೆಂ- ೧೪೫ 


ಸಾಗರತಾಲ್ಲೂಕು 
ಎ.ಕ. ೪1 ಶಿಕಾ -೪೯,ಕ್ರಿ.ಶ.೧೧೫೯ 
ಎಂ.ಎ.ಆರ್‌. ೧೯೩೦ಸಂ-೬೬ ಕ್ರಿ.ಶ.೧೧೯೪ 
ಎ.ಕ. 1 ಶಿಕಾ - ೫೮ಲಕ್ರಿ.ಶ. - 
ಹಾನಗಲ್‌ ತಾಲ್ಲೂಕು 

ಧಾ.ಜಿ.ಶಾ. ಸೂ-ಹಾ- ೨೧೦, ಕ್ರಿ.ಶ.೯೮೫ 
ಕ.ಇ.1 ನ-೧೭,ಕ್ರಿ.ಶ. ೧೧೨೬ 

ಎಸ್‌.ಐ .ಐ ೫X - ೧೨೬,ಕ್ರಿ.ಶ.೧೧೮೫ 
ಅದೇ, -ನ- ೧೨೫ ,ಕ್ರಿ.ಶ.೧೧೮೫ 
ಧಾ.ಜಿ.ಶಾ. ಸೂ-ಹಾ-೧೭, ೧೧-೧೨ನೇಶತಮಾನ 
ಅದೇ, ಹಾ-೩೨೪, ೧೨ನೇ ಶತಮಾನ 
ಅದೇ, ಹಾ- ೭೧, ೧೩ನೇ ಶತಮಾನ 

ಅದೇ, ಹಾ -೩೪೨,೧೩ನೇಶತಮಾನ 

ಅದೇ, ಹಾ-೧೯೧, - 


ಅದೇ, ಹಾ-೯೮, - 


ಜಂಬೂರು 

ಜಂಬೂರು ಅಗ್ರಹಾರ 
ಕಣಸೋಗಿ 

ಮಲ್ಲೆಯ ನಾಯಕನಹಳ್ಳಿ 
ಬಂದಲಿಕೆ 

ಬಾಳೆಹಳ್ಳಿ 

ಮಳವಳ್ಳಿ 

ಹರಿಗೆ 


ಶಿರಾಳಕೊಪ್ಪ 


ಸಾಲೂರು 


ಗೌತಮಪುರ (ಗೌಜ) 
ಹಿರಿಯ ಹಾರಕ 


ತ್ಯಾಗರ್ತಿ 


ಬೈಚವಳ್ಳ 
ತಿಳವಳ್ಳಿ 
ದೇವಂಗೇರಿ 
ಕಲಕೇರಿ 
ಅರಿಶಿಣ ಗುಪ್ಪಿ 
ಹಾವಣಗಿ 
ಕೆಳವರ ಕೊಪ್ಪ 
ಹೆರೂರು 
ಸಾವಿಕೆರೆ 


ಚಿಕ್ಕಣಗಿ 


೨೫೯ 


ಹಿರೇಕೆರೂರು ತಾಲ್ಲೂಕು 


ಧಾ.ಜಿ.ಶಾ.ಸೂ- ಹಿರೇ - ೨೫ಕ್ರಿ.ಶ.€೯೩೧ ಅರಳಿಕಟ್ಟಿ 
ಅದೇ, ಹಿರೇ - ೧೦೩, ಕ್ರಿ.ಶ.೧೦೯೨ ಚಿಕ್ಕೆರೂರು 
ಕೆ.ಇ. VI ನಂ-೨೬,ಕ್ರಿ.ಶ.೧೧೩೮ ಮುತೂರ 
ಧಾ.ಜಿ.ಶಾ.ಸೂ- ಹಿರೇ -೫೫ , ಕ್ರಿ.ಶ.೧೧೪೬ ಒಡೇನ ಪುರ 
ಕೆ.ಇ. -1V- ನಂ- ೧೭,ಕ್ರಿ.ಶ.೧೧೬೬ ಎಮ್ನಿಗನೂರು 
ಧಾ.ಜಿ.ಶಾ.ಸೂ- ಹಿರೇ - ೩೩, ಕ್ರಿ.ಶ.೧೧೭೯ ಅರಿಕಟ್ಟಿ 
ಅದೇ, ಹಿರೇ - ೧೮,ಕ್ರಿ.ಶ.೧೨೧೯ ಅಬ್ಬಲೂರು 
ಕ.2.-VIನಂ-೩೬ - ನೂಲಗೇರಿ 


ನಾಗರ ಖಂಡ- ಒಂದು ಅಧ್ಯಯನ 
ಅನುಬಂಧ: ೪ ಸಂ-೨೬ ಕ್ರಿ.ಶ. ೧೨-೧೩ನೇ ಶತಮಾನ ಗೊಡಚಿಕೊಂಡ 
ಶಾಸನದಲ್ಲಿ ತುರುಗೋಳ್‌ ಪ್ರಸಂಗ ನಡೆದ ಸ್ಥಳದ ಉಲ್ಲೇಖವಿಲ್ಲದ ಸಂದರ್ಭದಲ್ಲಿ ಶಾಸನ ದೊರೆತ ಸ್ಥಳವನ್ನೇ 


ತುರುಗೋಳ್‌ ಸ್ಥಳವೆಂದು ಪರಿಗಣಿಸಲಾಗಿದೆ. ತಾಲ್ಲೂಕುವಾರು ತುರುಗೋಳ್‌ ಕೇಂದ್ರಗಳನ್ನು 
ಪಟ್ಟಿಮಾಡಲಾಗಿದೆ. 


೨೬೦ 


ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲ ವ್ಯಾಪಿಯಲ್ಲಿ ಶಾಸನಗಳಲ್ಲಿ ಉಲ್ಲೇಖಿತವಾದ ಕೋಟೆಗಳು 


ಉಲ್ಲೇಖಿತ ಶಾಸನಗಳು 


ಕ.%.V ಸಂ-೯,ಇಸಿVIIಸೊ-೨೮೯ 


ಎಕಳ ಬೇ-೨೦೨ 
ಎ.ಕ. 1 ಶಿಕಾ - ೨೪೪ 


ಎಕNIN ಸೊ- ೨೮೭,೩೧೯-೪೧೬,೫೬೮ 


ಅದೇ, ಸೊ-೧೯ 

ಅದೇ, ಸೊ-೪೭೬ 
ಎಂ.ಎ.ಆರ್‌.೧೯೨೮ ಸಂ - ೮೧ 
ಎಕNIಸಾ-€೯೬,೯೮ 
ಅದೇ, ಸಾ- ೧೨೭ 


ಅದೇ, ಸಾ- ೧೦೮ ಮತ್ತು೧೦೯ 


ಅದೇ, ನ-೩೫ 
ಎಕNI ಸಾ - ೧೩೮ 


ಅದೇ, ಸೊ- ೧೭೪ 

ಅದೇ, ಸೊ- ೩೫೮ - 

ಅದೇ, ಸಾ- ೧೯ 

ಅದೇ. ನ- ೨೦, 

ಅದೇ, ನ-೨೦, 

ಅದೇ, ನ-೩೩- 

ಎಂ.ಎ ಆರ್‌ - ೧೯೨೮-ನಂ -೯೭ 
ಎಂ.ಎ.ಆರ್‌. ೧೯೩೮ ಸಂ-೮೩ 
.w.IV - 99 

az.NVIl -- 0v0- 
ಅದೇ, ಸೊ - ೧೪೧ 


ಅದೇ, ಸಾ-೪ 


ಕೋಟಿಗಳು 
ಬನವಾಸಿ 
ಹಾನಗಲ್‌ 
ಉದರೆ (ಉದ್ರಿ) 
ಗುತ್ತಿ 
ಕೊಡಕಣಿ 
ಹಚ್ಚ 
ಗಿಣ್ಣಲಗುಂಡಿ 
ಹೊಸಗುಂದ 
ನಾಡಕಲಸಿ 
ಅಂಧಾಸುರ 
ಹುಂಚ 
ಕೋಡೂರು 
ಕೊರಕೋಡು 
ಕುಪಟೂರು 


ಮಾಸೂರು 
ಈಸಾಪುರ ಕೋಟೆ 
ಚಿಟ್ಟೂರು 


೨೬೧ 


ಅನುಬಂಧ - ೩ 


ಬನವಾಸಿ ೧೨೦೦೦ ಮತ್ತು ಸಾಂತಳಿಗೆ ಸಾವಿರ ಮಂಡಲ ಪ್ರದೇಶಗಳಲ್ಲಿ ಕ್ರಿ.ಶ. ೧೦ ರಿಂದ ೧೩ ನೇ 


ಶತಮಾನದ ವರೆಗಿನ ಅವಧಿಯಲ್ಲಿ ನಡೆದಿರುವ ಚಕ್ರವರ್ತಿಗಳ ಮತ್ತು ಅವರ ಅಧಿಕಾರಗಳ ಶಾಸನೋಕ್ತ ದಾಳಿಗಳ 


ಪಟ್ಟಿ:- 

ಶಾಸನ ಸಂಖ್ಯೆ ಮತ್ತು 
ಕಾಲ 

a7. VI ನ-೭೧ 
ಕ್ರಿ.ಶ. ೧೦೬೨ 


ಎಕ. VIl-ನ ೭೦ 
ಕ್ರಿ.ಶ.೧೦೬೮ 


ಕ.ಇ೪ಳ -ಸಂ-೭ 
ಕ್ರಿ.ಶ. ೧೦೭೧ 


ಎ.ಕ.VI- ಶಿಕಾ 


- ೧೫೭ ಕ್ರಿ.ಶ. ೧೧೧೩ 


ಎಂ. ಎ. ಆರ್‌. 
೧೯೩೨, ಸಂ.೩೦ 
ಕ್ರಿ.ಶ. ೧೧೨೫- 


ಎಂ. ಎ. ಆರ್‌. 
೧೯೩೨, ಸಂ. ೩೩ 
ಕ್ರಿ.ಶ. ೧೧೨೫- 


ಎಂ. ಎ. ಆರ್‌. 
೧೯೨೬ ಸಂ. ೧೧ 
ಕ್ರಿ.ಶ. ೧೧೩೩೩ 


ಕಲಘಟಗಿ-ಸಂ. ೨೫ 


ಕ್ರಿ.ಶ. ೧೧೩೬ 


ಎ.ಕ.-MI 


ಚಿ.-೭೧ಕ್ರಿ.ಶ. ೧೧೩೭ 


ದಾಳಿ ಮಾಡಿದ ಚಕ್ರವರ್ತಿಗಳು 


ಅಥವಾ ಅವರ ಅಧಿಕಾರಿಗಳು 
ಹೊಯಳರು 


ಹೊಯಳರು 
ಕಲ್ಯಾಣಿ ಚಾಲುಕ್ಯರ 


ದಂಡನಾಯಕ ಉದಯಾದಿತ್ಯ 


ಕಲ್ಯಾಣಿ ಚಾಲುಕ್ಕಕರ 
ದಂಡನಾಯಕ ಗೋವಿಂದರಸ 


ಹೊಯ್ದಳರ ವಿಷ್ಣುವರ್ಧನನ 
ಪರ ಬಿದನೂರಿನ ಮುರುವನ 
- ಹಿಸ. 


ಹೊಯ್ದಳರ ವಿಷ್ಣುವರ್ಧನ 


ಹೊಯ್ದಳರ ವಿಷ್ಣುವರ್ಧನ 


ಕಳಚೂರ್ಯರ ಬಿಜ್ಮಳ 


ಹೊಯ್ದಳರ ವಿಷ್ಣುವರ್ಧನ 


ದಾಳಿಗೊಳಗಾದವರು 


ವೀರಸಾಂತರ 


ವೀರಸಾಂತರ 


ಹಾನಗಲ್‌ ಕದಂಬರ 
ಕೀರ್ತಿವರ್ಮ 


ಕದಂಬರ ದಂಡನಾಯಕ 


ಹಾನಗಲ್‌ ಕದಂಬರು 


ಕದಂಬರ ದಂಡ 


ನಾಯಕ ಮಸಣಯ್ಯ 


ಹಾನಗಲ್‌ ಕದಂಬರು 


ಹಾನಗಲ್‌ ಕದಂಬರು 


ಸಾಂತಳಿಗೆ 


ಬನವಾಸಿ 


ಗೊಗ್ಗಿ ಮತ್ತು 
ಕಲ್ಲೂರು 


[ae] 


ಹಾನಗಲ್‌ 


ಹಾನಗಲ್‌ 


ಹಾನಗಲ್‌ 


ಹಾನಗಲ್‌ 


ಹಾನಗಲ್‌ 


೨೬೨ 


ಎ.ಕ.- ೪ -ಬೇ. ೨೦೨  ಹೊಯಳರ ವಿಷ್ಣುವರ್ಧನ ಹಾನಗಲ್‌ ಕದಂಬರು ಹಾನಗಲ್‌ 
ಕ್ರಿ.ಶ. ೧೧೩೮ 

ಎ.ಕ. VI u-೧೨೨ ಹೊಯ್ದಳರ ವಿಷ್ಣುವರ್ಧನ ಹಾನಗಲ್‌ ಕದಂಬರು ಹಾನಗಲ್‌ ನಾಡು 
ಕ್ರಿ.ಶ. ೧೧೪೦ 

ಎ.ಕ. NIN ಸಾ- ೫೮ ಹೊಯಳರು ಕದಂಬರ ತ್ರಿಭುವನ ಮಲ್ಲ ಮಾಹಳಿಗೆ 
ಕ್ರಿ.ಶ. ೧೧೪೩ ಮಲ್ಲಿದೇವರಸ 

ಎ.ಕೆ.ಳI ಸೊ-೪೧೬ ಬಿಜ್ಜಳನ ಮಾಂಡಲೀಕರು -- ಗುತ್ತಿ 
ಎ.ಕ.೪1 ಶಿಕಾ ೧೬೧ ಬಿಜ್ಜಳನ ಅಧಿಕಾರಿ -- ಬಂದಳಿಕೆ 
ಕ್ರಿ.ಶ. ೧೧೬೦ ಕರಿಯ ಕೇಸಿಮಯ್ಯ 

ಎ.ಕ.ಳ -ಬೇ. ೧೯೩  ಹೊಯಳರ೧ನೇ ಹಾನಗಲ್‌ ಕದಂಬರು ಬಂಕಾಪುರ 
ಕ್ರಿ.ಶ. ೧೧೬೧ ನರಸಿಂಹ 

ಎ.ಕೆ. ್ಭII ಶಿಕಾ. ೫೬ ಕಳಚೂರಿ ಬಿಜ್ಜಳ -- ತ್ಯಾಗರ್ತಿ 
ಕ್ರಿ.ಶ.೧೧೬೨ 

ಎ.ಕ. N11 ಸೊ ೫೬೮ ಬಿಜ್ಜಳನ ಪ್ರಧಾನ -- ಗುತ್ತಿ 

ಕ್ರಿ.ಶ. ೧೧೬೨ ಸೋಯಮರಸ 

ಎ.ಕ.NI ಸೊ ೩೬೮  ಹೊಯಳರ ಮಾಂಡಲೀಕ -- ಕೊರಿಸೆ 
ಮತ್ತು೩೭೨ ಕ್ರಿ.ಶ. ೧೧೬೫ ಕೆರೆಯ ಕಾವಸೆ 
ಎ.ಕ.ಳ11ಸೊ ೫೬೭ ಬಿಜ್ಜಳನ ಅಧಿಕಾರಿಗಳು ಸಾಂತರರ ಸಿಂಗಿದೇವ ಅಂಧಾಸುರ 
ಕ್ರಿ.ಶ. ೧೧೬೫ 

ಎ.ಕ.ಳ11ಸಾ೧೧೪ ಬಿಜ್ಜಳನ ಮಾಂಡಲೀಕರು ಸಾಂತರರ ಸಿಂಗಿದೇವ ಅಂಧಾಸುರ 
ಕ್ರಿ.ಶ. ೧೧೬೬ 

ಎ.ಕ. N11 ಸೊ ೧೩೯ ಕಳಚೂರ್ಯರ ದಂಡನಾಯಕರಾದ ಬನವಾಸಿನಾಡು ತುಂಗಾ ಭದ್ರಾ 
ಕ್ರಿ.ಶ. ೧೧೭೩ ನದಿ ದಡ 
ಎಕ. VI ಶಿಕಾ-೧೪೪ ಕಳಚೂರ್ಯರ ಆಹವ ಮಲ್ಲನ -- ಮಾಯಿಲೆ 


ಕ್ರಿ.ಶ ೧೧೮೧ ದಂಡನಾಯಕ ಕೇಶಿಮಯ್ಯ 


೨೬೩ 


ಎ.ಕ.NI] ಶಿಕಾ-೨೧೨ 
ಕ್ರಿ.ಶ.೧೧೮೧ 


ಎ.ಕ. VI] ಸೊ-೪೩ 
ಕ್ರಿ.ಶ. ೧೧೮೨ 


ಕದಂಬಕುಲ ಪುಟ-೪೫೨ 
ಸಂ.೧೬ ಕ್ರಿ.ಶ.೧೧೯೬ 


ಎ.ಕೆ. VI ಶಿಕಾ-೨೪೪ 
ಕ್ರಿ.ಶ. ೧೨೦೩ 


ಎ.z VI ಸೊ-೫೯ 
ಕ್ರಿ.ಶ. ೧೨೧೧ 


ಎಕೆ. ಳI1ಸೊ-೩೦೯ 
ಮತುಸಿ೭೬ 
ಕ್ರಿ.ಶ. ೧೨೧೨ 


ಎ. ಕ. VI ಶಿಕಾ-೨೪೩ 
ಕ್ರಿ.ಶ. ೧೨೧೪ 


ಎ.ಕ.್ಭI ಶಿಕಾ-೨೪೭ 
ಕ್ರಿ.ಶ.೧೨೧೭ 


ಎ. VI ಸೊ-೩೧೯ 
ಕ್ರಿ.ಶ. ೧೨೩೯ 


ಎ.ಕ. VII ಸೊ-೨೨೧ 


ಮತ್ತು೨೨೨ ಕ್ರಿ.ಶ. ೧೨೩೧ 


ಎ.ಕ VI ಸ್‌-೧೧೯ 
ಕ್ರಿ.ಶ. ೧೨೫೭ 


ಹೊಯಳರ ವೀರಬಲ್ಲಾಳನ 


ಮಹಾಪ್ರಧಾನ ಸಿಂಗೆಯ ದಣ್ಗಾಯಕ 


ಕಳಚೂರ್ಯ ಚಕ್ರವರ್ತಿ 
ಬಿಜ್ಜಳನ ಕುಮಾರ ಸಂಕಮ 


ಹೊಯಳರ ಚಕ್ರವರ್ತಿ 
ವೀರ ಬಲ್ಲಾಳ 


ಹೊಯಳರ ವೀರಬಲ್ಲಾಳ 


ಹೊಯಲಳರ ವೀರಬಲ್ಲಾಳ 


ಯಾದವರ ಸಿಂಘಣ ದೇವ 


ಯಾದವರ ಸಿಂಘಣ ದೇವನ 
ಸೇನಾನಿ ದ್ರೋಣ ಪಾಲ 


ಹೊಯಳರ ದಳಪತಿ 

ಕಮ್ಮಟದ ಮಲ್ಲಿಸೆಟ್ಟರು 
ಸೂರ್ಯ ದಂಡನಾಯಕರು 
ಬಂದಳಿಕೆಯ ಮಲ್ಲೆಯನಾಯಕ 


ಯಾದವ ಸಿಂಘಣದೇವ 
ಯಾದವ ಸಿಂಘಣದೇವನ 
ನಾಯಕ ಸಿಂಹ ನಾಯಕ 


ಮತ್ತುವಂಕೆನಾಯಕ 


ಯಾದವರ ಕಂದಾರ ದೇವನ 
ಮಹಾಪ್ರಧಾನ ಬೋವಿಶೆಟ್ಟ 


ಹಾನಗಲ್‌ ಕದಂಬರು 


ಜಿಡ್ಗುಳಿಗೆ ನಾಡು 


ಕದಂಬರ ಕಾಮ ದೇವ 


ಬಾಡ 


ಹಾನಗಲ್‌ 


ಉದರೆ 


ಬೀರ ಊರು 


ನಾಗರ ಖಂಡದ ಕದಂಬರು ಬಂದಳಿಕೆ 


ಗುತಿನಾಡು 


ಹಾನಗಲ್‌ ಕದಂಬರು 


ಹುರುಳಿ 


ಉದರೆ 


ಎಡೆನಾಡ ಸಿಡಣಿ 


ಹೊಸಗುಂದದ ಬೀರದೇವ ಹೊಸಗುಂದ 


೨೬೪ 


ಎ.ಕ. ೪1] ಸೊ-೨೮೫ 
ಕ್ರಿ.ಶ. ೧೨೬೫ 


ಎ... NVI ಸಾ-೧೪೦ 
ಕ್ರಿ.ಶ. ೧೦೬೬ 


ಎ.ಕ. VI ಶಿಕಾ-೪೧ 
ಕ್ರಿ.ಶ. ೧೨೬೮ 


ಎ.7. VII ಸಾ-೧೩೪ 
ಕ್ರಿ.ಶ. ೧೨೭೫ 


ಎ.s VIN ಸಾ-೬€೯ 
ಮತ್ತು೭೦ಕ್ರಿ.ಶ. ೧೨೭೬ 


ಎ.ಕ NIN ಸೊ-೩೧ 
ಕ್ರಿ.ಶ. ೧೨೮೪ 


~.₹8. VI ಸ್‌-೧೦೨ 
ಕ್ರಿ.ಶ. ೧೦೯೪ 


ಎಂ. ಎ. ಆರ್‌. ೧೯೩೧ 
ಸಂ.೭೩ ಕ್ರಿ.ಶ. ೧೯೬ 


ಎಂ. ಎ. ಆರ್‌. ೧೯೩೧ 
ಸೆಂ.೭೧ಕ್ರಿಶ. ೧೦೯೬ 


ಎ.ಕNIIಸಾ-೯೬ 
ಕ್ರಿ.ಶ. ೧೩೦೦ 


ಎ. VI ಸಾ-೪೫ 
ಕ್ರಿ.ಶ. ೧೩೦೧ 


ಧಾ.ಜಿ.ಶಾ.ಸೂ - 
ಹಾ-೧೭೯, ೧೨ನೇ 
ಶತಮಾನ 


ಧಾ.ಜಿ.ಶಾ.ಸೂ - 
ಹಾ-೩೩೫, ೧೨ನೇ 
ಶತಮಾನ 


ಯಾದವರ ಮಹಾದೇವ 


ಹೊಯಳಿರ ಮೂರನೆ 
ನರಸಿಂಹನ ಸೇನಾನಿ ಸಂಗ 


ಯಾದವರ ಮಹಾದೇವರಾಯನ 


ದಳವಾಯಿ ಬಲಿಗೆದೇವ 


ಹೊಯಳರ ಮೂರನೆ ನರಸಿಂಹ 


ಯಾದವರ ರಾಮಚಂದ್ರದೇವನ 


ಪರ ಸಾತುವಳ್ಳಿಯ ತಿಮ್ಮ 


ಯಾದವರ ರಾಮ ಚಂದ್ರದೇವನನ 


ಅಧಿಕಾರಿಗಳು 


ಯಾದವರ ದಳವಾಯಿ 
ಪರಶುರಾಮದೇವ 


ಯಾದವರ ರಾಮಚಂದ್ರ ದೇವನ 


ದಳವಾಯಿ ಏಭರಪ್ಪ 


ಹೊಯ್ತಳರ ಬಲ್ಲಾಳನ 


ದಳವಾಯಿ ಮಾಯಿ ದೇವಯ್ಯ 


ಹೊಯಳರ ಮೂರನೇ ಬಲ್ಲಾಳ 


ಹೊಯ್ತಳರ ಮೂರನೇ ಬಲ್ಲಾಳ 


ಹೊಯಳರ ಸೋಮ 


ಕಳಚೂರ್ಯರ ಬಿಜ್ಜಳ 


ಕದಂಬರ ಕಾಮದೇವರಸ 


ಹೊಸಗುಂದದ ಅರಸರು 


ಕದಂಬ ಕಾವ ದೇವ 


ಸೊರಬ 


ಹಣಜೆ 


ಹೊಸಗುಂದದ ಬೊಮ್ಮರಸ ಹೊಸಗುಂದ 


ಹೊಸಗುಂದ ಕುಮಾರ 
ಬೊಮ್ಮರನ 


ಹೊಸಗುಂದದ ಕೋಟಿ 
ನಾಯಕ 


ಹೊಸಗುಂದ ಕೋಟಿ 
ನಾಯ್ಯ 


...ದೇವರಸ 


ಹೊಸಗುಂದದ ಕೋಟಿ 


ನಾಯ್ಯ 


ಕದಂಬರ ಮಹಾಪ್ರಧಾನ 
ಗಂಗೇಯ ಸಾಹಣಿ 


ಹಾನಗಲ್‌ ಕದಂಬರ 


ಹೊಸಗುಂದ 


ಹೊಸಗುಂದ 


ಮುಗುಳಗೇರಿ 


ಮುತೂರ 


ಹೊಸಗುಂದ 
ಕಡಬಳಲು 


ಬಾಳೆಹಳಿಳ 


ಹಿರೇ ಬಾಸೂರು 


೨೬೫ 


ಅನುಬಂಧ -೪ 
ಬನವಾಸಿ ೧೨೦೦೦ ಮತ್ತು ಸಾಂತಳಿಗೆ ಸಾವಿರ ಮಂಡಲ ಪ್ರದೇಶಗಳಲ್ಲಿ ೧೦ರಿಂದ ೧೩ ನೇ ಶತಮಾನದ 


ಅವಧಿಯಲ್ಲಿ ಮಾಂಡಲೀಕರು, ಮಹಾಮಂಡಳೇಶ್ವರರ ನಡುವೆ ನಡೆದ ಶಾಸನೋಕ್ತಯುದ್ದಗಳು 


ಶಾಸನಗಳ ಸಂಖ್ಯೆ 
ಮತ್ತು: ಕಾಲ 
ಎಸ್‌. ಐ.ಏಬ ೫X 


ದಾಳಿ ಮಾಡಿದವರು 


ಚೆಲ್ಲಕೇತನ ವಂಶದ ಲೋಕಟಿ 


ಸಂ-೧೫ ಕ್ರಿ.ಶ. ೯೦೪-೦೫ (ಲೋಕಾದಿತ್ಯ) 


ಎ. VI ಸೊ-೫೩೦ 
ಕ್ರಿ.ಶ. ೯೭೯ 


ಎ.ಕ. NN ಸೊ-೪೭೭ 
ಕ್ರಿಶ. ೯೯೧ 


ಎ.ಕ. VII ಸೊ-೨೩೪ 
ಕ್ರಿ.ಶ. ೯೯೯ 


a.#. VIl-ಶಿಕಾ-೧೯೫ 
ಕ್ರಿ.ಶ. ೧೦೦೭ 


a8VI1 ಸೊ-೧೬ 
ಕ್ರಿ.ಶ. ೧೦೧೫ 


ಎ.ಕ. VI ಶಿಕಾ-೨೨೦ 
ಕ್ರಿ.ಶ. ೧೦೧೬ 


.#8VII ಸೊ-೬೦-೬೪ 
ಕ್ರಿ.ಶ. ೧೦೩೨ 


ಎ. ಕVI ಸೊ-೧೮೪ 
ಕ್ರಿ.ಶ. ೧೦೩೩ 


ಎ. V1 ಸೊ-೧೪೭ 
ಕ್ರಿ.ಶ. ೧೦೬೩ 


ಮಾದೆಯಾರ ಶಾಂತಿವರ್ಮ 


ಮಾಟೂರ ವಂಶದ ಶಾಂತಿ 
- ವರ್ಮ 


ಬನವಾಸಿಯ ಚೆಟ್ಟ 


ಸಾಂತಳಿಗೆ ಸಾವಿರದ . 
ಅರಸ ಒಡ್ಗಮ 


ಬನವಾಸಿಯ ಚಟ್ಟಯ್ಯ ದೇವ 
ಮೂಕರಸ 
ಪೆರ್ಗಡೆ ಮಾದಿಣಯ್ಯ 


ಮಾಟೂರ ವಂಶದ ಆಲಯ್ಯ 


ಮಹಾಮಂಡಳೇಶ್ವರ 
ಉದ್ದರೆಯ ಎಕ್ಕಲರಸ ದೇವ 


ದಾಳಿಗೊಳಗಾದವರು 


ಸಾಂತಾರರು 


ಸಾಂತಳಿಗೆಯ ವೀರ 
- ಸಾಂತರ 


ನಾಗರಖಂಡ 


ಸಾಂತಳಿಗೆ ನಾಡರಸ 
ಬ..ದುಮ ಸಾಂತರ 


ಬನವಾಸಿಯ ಕದಂಬಯ್ಯ 
- ದೇವ 


ಕದಂಬರ ಕುಂದಮರಸ 


ಸಾಂತಳಿಗೆ ಸಾವಿರ 


ಸಳ 
[-*) 


ಕೊಡಕಣಿ 


೨೬೬ 


ಎ.ಕVIN ಸೊ-೨೨೯ 
ಕ್ರಿ.ಶ. ೧೦೭೦ 


ಕ.0.V ಸಂ-೯ 
ಕ್ರಿ.ಶ.೧೦೭೨ 


ಎ.zVIl ಸೊ-೩೦೧೪ 
ಕ್ರಿ.ಶ. ೧೦೭೫ 


ಎ.ಕVIN ಸೊ-೨೩೫ 


ಮತ್ತು೨೩೬ ಕ್ರಿ.ಶ. ೧೦೮೪ 


ಎ.ಕ NI ಸೊ-೩೯೨ 
ಕ್ರಿ.ಶ. ೧೦೯೨ 


ಎ.ಕೆ. NI ಶಿಕಾ-೧೧೫ 
ಕ್ರಿ.ಶ. ೧೧೦೩ 


ಎಕ. NI ಸೊ-೪೬೮ 
ಕ್ರಿ.ಶ.೧೧೧೨ 
ಎಕ. VU ಸೊ-೩೩೭ 
ಕ್ರಿ.ಶ. ೧೧೧೬ 


ಎಕೆ. VI ಸೊ-೧೪೧ 
ಕ್ರಿ.ಶ. ೧೧೨೭ 


ಎ.ಕೆ. ್ಭVI] ಶಿಕಾ-೨೮೦ 
ಕ್ರಿ.ಶ. ೧೧೨೭ 


ಎ.ಕ. VI ಸೊ-೩೫೭ 
ಕ್ರಿ.ಶ.೧೧೩೦ 
ಎಕ. VII ಸೊ-೧೪೩ 
ಕ್ರಿ.ಶ. ೧೧೩೩ 


ಮಹಾಮಂಡಳೇಶ್ವರ ಕದಂಬ 
-ದೇವರಸ 


ಮಹಾಮಂಡಳೇಶ್ವರ ತೈಲಪ 
-ದೇವ 


ಕದಂಬ ಸಾಂತಯ್ಯ ದೇವ 
ಬನವಾಸಿಯ ತೈಲಪ 
ಹಾಲುಹುಡಿಕೆಯ ಸೋವರಸ 


ಮತ್ತುಹಯ್ವೆಯ ಬೊಪ್ಪದೇವ 


ಮಹಾಮಂಡಳೇಶ್ವರ ಪೆರ್ಮಾಡಿ 
- ದೇವ 


ಮಹಾಮಂಡಳೇಶ್ವರ ಕೀರ್ತಿ 


ದೇವನ ಹಿರಿಯ ಪಡವಳ 
ಕೀರ್ತಿಯಣ್ಣ 


ಕದಂಬರ ಕೀರ್ತಿವರ್ಮ 

ಕದಂಬ ಮಹಾಮಂಡಳೇಶ್ವರ 
ತೈಲಪ ದೇವನ ದಂಡನಾಯಕ 
ಮಸಣಯ್ಯನ ಮೈದುನ ಕಾಳಗೌಡ 


ನಾಯಕ 


ಮಹಾಮಂಡಳೇಶ್ವರ ವೀರಸಾಂತರ 
- ಸಿಂಗದೇವರಸ 


ಮಹಾಮಂಡಳೇಶ್ವರ ಸಿಂಗಿದೇವರಸ 


ಮಹಾಮಂಡಳೆ ಶ್ವರ ಕಾವದೇವರಸ 


ಜಗದೇವರಸ 


ಮಹಾಮಂಡೇಶ್ವರ 
ಚಟ್ಟಯ್ಯ ದೇವ 


ವಡೇರ ಏಚರಸ 


ಹೆಯ್ದೆಯ ಮಾಂಡಲೀಕ 


ನಾಗರಖಂಡ 


ಪೆರ್ಮಾಡಿ ಸಾಂತರ 


ಮಹಾಮಂಡಳೆ "ಶ್ವರ 
ಎಕ್ಕಲದೇವರಸೆ 


ಎಲೆವಾಳ 


ಹಿರೇಜಂಬೂರು 


ಮಾವಲಿ 


೨೬೭ 


ಎ5. VI ಸೊ-೪೧೪ 
ಮತು೪೧೫ 
ಕ್ರಿ.ಶ. ೧೧೩೯ 


INI ಸೊ-೮೬ 
ಕ್ರಿ.ಶ. ೧೧೫೦ 


ಎಕ. VIಸೊ-೧೯ 
ಕ್ರಿ.ಶ. ೧೧೫೨ 


ಎ2NI ಸೊ-೫೨೫ 
ಕ್ರಿ.ಶ. ೧೧೫೨ 


ಎಕ. VI ಸೊ-೧೭೫ 
ಮತ್ತು-೧೭೬ 
ಕ್ರಿ.ಶ. ೧೧೫೬ 


ಎಕ NI ಸೊ-೩೬೯ 
ಕ್ರಿ.ಶ. ೧೧೫೭ 


ಎ.ಕ. VI] ಸೊ-೨೫೫ 
ಕ್ರಿ.ಶ. ೧೧೫೮ 


ಎ3. VII ಸೊ-೫೪ 
ಕ್ರಿ.ಶ. ೧೧೫೮-೫೯ 


ಎಕ NIIಸೊ-೯೯ 
ಕ್ರಿ.ಶ. ೧೧೫೯ 


ಎ.ಕ. VII ಸಾ-೨೮ 
ಕ್ರಿ.ಶ. ೧೧೬೦ 


ಎ.ಕ. VIl ಶಿಕಾ-೧೬೧ 
ಕ್ರಿ.ಶ. ೧೧೬೦ 


ಎ2 NVI ಸೊ-೧೯೩ 


ಕ್ರಿ.ಶ. ೧೧೬೩ 


ಬನವಾಸಿಯ ಮಧುಕರಸನ 
- ಅಧಿಕಾರಿ ಜಕ್ಕಿಸೆಟ್ಟಿ 


ಮಹಾಮಂಡಳೇಶ್ವರ ಎಕ್ಕಲರಸ 


ಕದಂಬರ ಕಾವದೇವನ 
ಪ್ರಧಾನ ಕಲ್ಲವೆರ್ಗಡೆ 


ಎಕ್ಕಲದೇವನ ಅಧಿಕಾರಿ 
ಕನ್ನಡಿಯ ಕಾವೆಯನಾಯಕ 


ನಾಗರಖಂಡ 


ಕೊಡಕಣಿಯ ಕೀರ್ತಿ 
- ಗಾವುಂಡ 


ಮಹಾಮಂಡಳೇಶ್ವರ ಜಗದೇವರಸನ -- 


ಅಧಿಕಾರಿ ಮದಸಾಲೆ ಕಾಳರಸ 
ಮಹಾಮಂಡಳೇಶ್ವರ ಮಲ್ಲಿದೇವರಸ 
ಹೆಯ್ಯೆಯ ಮಹಾಮಂಡಳೇಶ್ವರ 
ಬೊಪ್ಪದೇವ 

ಗುತ್ತಿಯ ಮಾಂಡಳೀಕ ಬಮ್ಮರಸ 
ಉದ್ದರೆಯ ಎಕ್ಕಲರಸ 

ಸಾಂತಾರರ ಜಗದೇವರಸ 

ಬಿಜ್ಗಳನ ಪ್ರತಿನಿಧಿ 


ಕೇಸಿಮಯ್ಯನ ಅಧಿಕಾರಿಗಳು 


ಜಗಡದೇವರಸ 


ಹುಂಚದ ಅರಸ 
ಬಂಮರಸ 


ಎಡೆನಾಡು 


ಭಟ್ಕಳದ ತೈಲಪದೇವ 
ಹೆಯ್ದೆಯ ಮಲ್ಲಿದೇವ 


ನಾಗರಖಂಡ 


ಹಿರೇಮಾಗುಡಿ 


ಕೊಡಕಣಿ 


ಅವರಗುಪ್ಪೆ 


ಬಂದಳಿಕೆ 


ಕೂಳೆಗ 


೨೬೮ 


ಎಕ. NN ಸೊ-೧೭೭ ಮಹಾಮಂಡಳೇಶ್ವರ ಕೀರ್ತಿ ಜಗದೇವರಸ ಮ 


ಕ್ರಿ.ಶ. ೧೧೬೩ ದೇವರಸ ಮತ್ತುಇತರರು 

ಎಕೆ. VIN ಸೊ-೪೪೯ ಉದ್ದರೆಯ ಎಕ್ಕಲರಸ -- ಬೆಳಗಲಿ 
ಕ್ರಿ.ಶ. ೧೧೬೩ 

ಎಂ.ಎ.ಆರ್‌-೧೯೩೦ ಹೊಸಗುಂದದ ಬೀರರಸ ಸಾಂತಾರರ ವೀರ ಸಾಂತರ ಗೌಜ ಮತ್ತು 
ಸಂ.೬೭ಕ್ರಿ.ಶ. ೧೧೬೪ ಅಂಧಾನುರ 
ಕ.2.IV ಸೆಂ-೨೪ ಮಹಾಮಂಡಳೇಶ್ವರ ಸೊಯಿದೇವರಸ, -- ಸಾಲಿಯೂರ 
ಕ್ರಿ.ಶ. ೧೧೬೪ ಎಕ್ಕಲರಸ ಮತ್ತುಇತರ ಮನ್ನೆಯರು 

ಎಕ. NI ಸೊ-೬ ದಶರಥ ದಂಡನಾಥ ಕಾಳರಸ ಜಿಡ್ಗುಳಿಗೆ ನಾಡು ಹೊಸಹಳ್ಳಿ 
ಮತು೧೨ಕ್ರಿ.ಶ. ೧೧೬೫ ಮತ್ತುಮಾವಲಿ 
ಎ.ಕ. NII ಸಾ-೧೧೨ ಹೊಸಗುಂದರ ಬಿರರಸ ಮಹಾಮಂಡಳೇಶ್ವರ ಅಗ್ರಹಾರ 
ಮತ್ತು೧೧೩ ಕ್ರಿ.ಶ. ೧೧೬೫ ಸಿಂಗಿದೇವ 


ಎ.ಕ.VIl ಸೊ-೩೦೬ ಮಹಾಮಂಡಳೇಶ್ವರ ಕದಂಬರ ಹೊಯಳರ ಮಾಂಡಲೀಕ ಗಿಣ್ಣಲಗುಂಡಿ 


ಕ್ರಿ.ಶ. ೧೧೬೬ ಕೀರ್ತಿ ದೇವರಸ ಮತ್ತು ಗುತ್ತಿಯ 

ಮಾಂಡಲೀಕ ಬಮ್ಮಣ 
ಎಕ.ಳ[I ಹೊ-೨೭ ಸಾಂತಳಿಗೆ ಅರಸ ಸಿಂಗಿದೇವ ಬೆಳಗುತ್ತಿಯ ಸಿಂಧರ ಹತಿವೂರು, 
ಕ್ರಿ.ಶ. ೧೧೭೨ ಈಶ್ವರ ದೇವ ಸೊರಟೂರು 
ಎಕ. VI ಹೊ-೨೬ ಸಾಂತಳಿಗೆ ಅರಸ ಸಿಂಗಿದೇವ ಬೆಳಗುತ್ತಿಯ ಸಿಂಧರ ಹತಿವೂರು, 
ಕ್ರಿ.ಶ-೧೧೭೩ ಈಶ್ವರ ದೇವ 


ಎ.ಕ. NI ಶಿಕಾ-೩6೮ ಮಹಾಮಂಡಲೇಶ್ವರ ವೀರ ಸಾಂತರ ಉದ್ದರೆಯ ಎಕ್ಕಲರಸ , ಜಂಬೂರು 
ಕ್ರಿ.ಶ. ೧೧೭೩ 


ಎಕ.NI ಸೊ-೩೨ ಉದ್ದರೆಯ ಎಕ್ಕಲ ದೇವರಸ ವಿಕ್ರಮಾದಿತ್ಯರಸ ತವನಿಧಿ ಮತ್ತು 
ಕ್ರಿ.ಶ. ೧೧೭೬ ಹಿರೆಶಕುನ 
ಎ.ಕ. VI1-ಸೊ-೧೭೪ ಮಹಾ ಮಂಡಳೇಶ್ವರ ಉದ್ದರೆಯ ಅರಸು ಕುಪ್ಪೆ 
ಕ್ರಿ.ಶ.೧೧೭೭ ಎಕ್ರಮಾದಿತ್ಯದೇವ ಎಕ್ಕಲಹದೇವರಸ 


೨೬೯ 


ಎ.ಕ. VIL ಸೂ-೨೫೧ 
ಕ್ರಿ.ಶ.೧೧೭೭ 


ಎ.ಕ. VI-ಸೊ-೪೧೨ 
ಕ್ರಿ.ಶ.೧೧೭೭ 


ಎ.ಕ. VIX-ಶಿಕಾ-೨೪೫ 
ಕ್ರಿ.ಶ.೧೧೮೩ 


ಎಕ. VIN - ಸೊ-೪೭ 
ಕ್ರಿ.ಶ.೧೧೮೭ 


ಎಂ. ಎ. ಆರ್‌ ೧೯೩೦ 
-ಸೆಂ ೬೩ ಕ್ರಿ.ಶ.೧೧೮೯ 


ಎಂ.ಎ. ಆರ್‌. ೧೯೩೧ 
-ಸೆಂರ೯ಿಕ್ರಿ.ಶ.೧೧೯೧ 


ಎzNIl ಸೊಳ 
ಕ್ರಿ.ಶ.೧೧೯೧ 


ಎ7. VI-ಸೊ-೧೩ 
ಕ್ರಿ.ಶ.೧೧೯೬ 


ಎ.ಕ. NI ಶಿಕಾ-೧೭೩ 
ಕ್ರಿ.ಶ.೧೧೯೮ 


ಕ.ಇ.V. ಸಂ-೬ 
ಕ್ರಿ.ಶ.೧೨೦೩ 


ಎ. VII 
ಸೊ೩೩೨, ೩೩೩ 
ಕ್ರಿ.ಶ.೧೨೦೫ 


ಗವುಡ ಸ್ವಾಮಿ ದಂಡನಾಥ 
ಮತ್ತು ಉಚ್ಚಂಗಿಯ 
ಹಡುದೇವರು 


ಗುತ್ತ ಮಲ್ಲ ದೇವನ ರಾಣಿ 
ಪದುಮಲ ದೇವಿ 


ಮಹಾಮಂಡಳೇಶ್ವರ ನಾಗರ 
ಖಂಡದ ಬೊಪ್ಪದೇವನ 
ದಣ್ಣಾಯಕಸಣ್ಣ ಮಹಾದೇವ 
ಮಹಾ ಮಂಡಳೇಶ್ವರ 
ಉದ್ದರೆಯ ಎರಹರಸನ 
ಒಡೆಯರಸ 

ಮಹಾ ಮಂಡಲೇಶ್ವರ 

ಸಿಂಧರ ಈಶ್ವರ ದೇವನ 
ತಮ್ಮ ಸೋಯಿ ಬಲ್ಲನ ದೇವ 


ಸಾಂತರರ ವೀರ ಸಾಂತರ ದೇವ 


ಕದಂಬ ಕಾವದೇವರಸ 


ಉದ್ದರೆಯ ಅಧಿಕಾರಿ ಗೋಪರಸ 


ಮಹಾಮಂಡಳೇಶ್ವರ ಚಟ್ಟರಸದೇವ 


ಮಹಾ ಮಂಡಳೇಶ್ವರ 
ಕಾವದೇವರಸ 


ಮಹಾ ಮಂಡಳೇಶ್ವರ 
ಕಾವದೇವರಸ 


ಕುಪಟೂರು ಅಗ್ರಹಾರ ಕುಪಟೂರು 


ನಾಗರ ಖಂಡದ 
ಸೋಯಿದೇವ 


ಕುಪಟೂರು 


ಹೊಯಳರ, ಮಲ್ಲಿಗೆ ದೇವ ಸೀಲೆಯ ಹಳ್ಳಿ 


ಸಾಂತಾರರು 


ಹೊಯಲಳರ ಮಲ್ಲಣ 
ದಂಡ ನಾಯಕ 


ಹಳೇ ಸೊರಬ 


ಹುಂಚ 


ಕೊಗರೆ 
[4 


ಉದರೆ 
[2] 


ಜಂಬೂರು 


ಮಲ್ಲೇನಹಳ್ಳಿ 


ಛ 
(ಮಲ್ಲೆನಾಯಕನ ಹಳ್ಳಿ) 


ಕೊಲ್ಲಿಗುಡ್ಡೆ 


[ne] 


ತೆವರ ತೆಪ್ಪ (ಕುಳಿತೆಪ್ಪ) 


೨೭೦ 


ಎ7. VI-ಸೊ೧೭೧ 
ಕ್ರಿ.ಶ.೧೨೦೭ 


7. VII 
ಸೊ- ೩೦೫, ೩೦೭ 
ಕ್ರಿ.ಶ.೧೨೦೮ 


ಎಂ.ಎ. ಆರ್‌ ೧೯೨೯ 
ಸಂ೭೩ಿಕ್ರಿ.ಶ.೧೨೧೬ 


7. VI - 
ಸಾ-೧೨೪ ,೧೨೫ 
ಕ್ರಿ.ಶ.೧೨೧೭ 


5. VI-ಸೊ-೨೫೬ 
ಕ್ರಿ.ಶ.೧೨೧೮ 


ಧಾ.ಜಿ.ಶಾ.ಸೂ- 
ಹಿರೇ-೧೮ ಕ್ರಿ.ಶ.೧೨೧೯ 


2 NIl-ಸ್‌-೪ 
ಕ್ರಿ.ಶ.೧೨೨೦ 


ಎ.ಕ. VII-ಸಾ-6೩ 
ಕ್ರಿ.ಶ.೧೨೨೫ 


ಎಕ. VIl-ಸೊ-೧೭೮ 
ಕ್ರಿ.ಶ.೧೨೨೫ 


ಎಕ. VIX-ಸೊ- ೫೮ 
ಕ್ರಿ.ಶ.೧೨೨೮ 


7. VI--0೧೪೧ 
ಕ್ರಿ.ಶ.೧೨೩೦ 


ಎ2. VI -ಸೊ-೪೦೩ 
. ಕ್ರಿ.ಶ.೧೨೩೪ 


ಮಹಾ ಮಂಡಳೇಶ್ವರ 
ಕಾವದೇವ 


ಮಹಾ ಮಂಡಳೇಶ್ವರ 
ಕಾವದೇವ 


ಕದಂಬರ ಕಾವದೇವರಸ 


ಕಲಿಸೆಯ ಅರಸ 
ಬಾಳೆಯಮ ವೆರ್ಗಡೆ 


ವೀರ ಬಿಜ್ಜಣ ದೇವನ 
ಅಧಿಕಾರ ಜಗದೇವ ಸಾಹಣಿ 


ಬೆಳಗುತ್ತಿ ಸಿಂಧರ 
ಮೂರನೇ ಈಶ್ವರ ದೇವ 


ಕಲಿಸೆಯ ಅರಸ ಬಾಳೆಯಮ 
ಪೆರ್ಗಡೆ 


ಹೊಸ ಗುಂದದ ಬೊಮ್ಮರಸ 


ಉದ್ದರೆಯ ಅರಿಯು ನಾಯಕ. 


ಉದ್ದರೆ ಯವರು 


ಶ್ರೀಧರ ದಂಡನಾಯಕ 


ಬೀರರಸ 


-- ಮೂವಡಿ (ಮೂಡಿ) 
ಚ ಹಾಯ 

-- ಪ (ಹ) ರಿಗೆ 
ಜಿಡ್ಡುಗಳಿಗೆ ನಾಡಿನ ಜಾ 
ಗ್ರಾಮವೊಂದರ ಮೇಲೆ 

ಕುಪಟೂರು ಅಗ್ರಹಾರ ಕುಪಟೂರು 


ನಾಗರ ಖಂಡದ ಅಬ್ಬಲೂರು ಅಬ್ಬಲೂರು 


ಸಿಂಧರ ಮೂರನೇ 
ಈಶ್ವರ ದೇವ 


ಎಡನಾಡ ಕೂರಲಿ 


ಹೊಸಗುಂದದ ಬೀರರಸ 


ಚಿಟ್ಟೂರು 


ನಾಡುಹಳ್ಳಿ 


ಕೊರಕೋಡು 


ಕೂರಲಿ 


ಗೋದ (ಗೌಜ) 


೨೬೧ 


ಎಕ. VI-ಸೊ-೨೬೯ 
ಕ್ರಿ.ಶ.೧೨೩೫ 


ಕ. VII-ಸೊ-೨೫೦ 
ಕ್ರಿ.ಶ.೧೨೩೭ 


ಎ7. VII-ನಾ-೨೭ 
ಕ್ರಿ.ಶ.೧೨೪೧ 


ಕ. VIXA-೧೨೯ 
ಕ್ರಿ.ಶ. ೧೨೪೮ 


ಎ8. VI-ಸಾ-೧೨೭ 
ಕ್ರಿ.ಶ.೧೨೪೮ 
ಎಂ.ಎ.ಆರ್‌.೧೯೨೯ 
ಸಂ-೭೨ಕ್ರಿ.ಶ. ೧೨೫೩ 


72 ¥VIl ಸಾ- ೧೫೦ 
ಕ್ರಿ.ಶ. ೧೨೫೫ 


ಎಕ.VI ಸಾ-೬೭ 
ಕ್ರಿ.ಶ.೧೨೫೭ 


ಎNVII-ಸೊ-೨೮೫ 
ಕ್ರಿ.ಶ.೧೨೬೫ 


7. VIX-7-೧೩೯ 
ಕ್ರಿ.ಶ.೧೨೬೫ 


ಎಂ.ಎ. ಆರ್‌- ೧೯೩೮ 
ಸಂ೮೩ ಕ್ರಿ.ಶ.೧೨೬೫ 


ಎ.ಕ.VII-ಸಾ-೭೮ 
ಕ್ರಿ.ಶ.೧೨೬೬ 


ಎಂ.ಎ. ಆರ್‌- ೧೯೩೮ 
ಸಂ- ೯೦ಕ್ರಿ.ಶ. ೧೨೬೭ 


ಮಹಾ ಮಂಡಲೇಶ್ವರ ಸಾಂತಳಿಗೆ ಯವರು 
ಬಂದಣಿಕೆಯ ಸೋಯಿ ದೇವರಸ 


ಗುತ್ತಿಯ ಸೋವಿದೇವ ಕುಪಟೂರು ಅಗ್ರಹಾರ 
ಮಹಾ ಮಂಡಲೇಶ್ವರ ~~ 

ಹೊಸಗುಂದದ ಬೀರರಸ 

ಕಲಿಸೆಯ ಬೀರರಸ ಸೇತುನಾಡು 


ಕಲಿಸೆಯ ಬೀರರಸ ಹುಂಚದ ಬೊಮ್ಮರಸ 


ಬೀರರಸ ಬಿದಿರೂರ ಈಡುಸಾವಂತ 
ಬೀರರಸ ಬಿದಿರೂರ ಈಡುಸಾವಂತ 
ಅಳಿಯ ಬೀರರಸ ಮತ್ತು ಮಹಾಮಂಡಳೇಶ್ವರ ಬೊಂಮರಸ 


ಮಲೆಯ ನಾಯಕರು 


ಮಹಾ ಮಂಡಳೇಶ್ವರ -- 
ಕಾಮ ದೇವರಸ 


ಮಹಾ ಮಂಡಳೇಶ್ವರ ಕಲವೆಗ್ಗಡೆ 
ಬೀರರಸನ ಕುಮಾರ ಬೊಮ್ಮರಸ 
ಬೀರರಸನ ಕುಮಾರ ಬೊಮ್ಮರಸ ಬ 


ಬೀರರಸನ ಕುಮಾರ ಬೊಮ್ಮರಸ ಬಿದಿರೂರ ಮಳಲಿ 


ಶ್ರೀ ಮತು ಸೋಯಿ ದೇವರಸ ಬೊಮ್ಮರಸರು 


ಬಿದರೂರು 


ಹೊಸಗುಂದ 


ಹಳೇ ಸೊರಬ 


ಬರದವಳ್ಳಿ 


ಭಾರಂಗಿ 


ಮಳಲಿ 


ಎಂ. ಎ. ಆರ್‌- ೧೯೩೦ 


ಸಂ- ೫೫ ಕ್ರಿ.ಶ. ೧೨೬೯ 


ಎ ಕVII- ಸಾ- ೧೨೮, 
೧೩೭, ೧೩೮, 
ಕ್ರಿ.ಶ. ೧೨೭೦ 


ಎ.z.VIlನ-೨೦ 
ಮೊದಲ ಶಾಸನ 
ಕ್ರಿ.ಶ. ೧೭೮ 


ಎz.VIlನ-೨೦ 
ಎರಡನೇ ಶಾಸನ 
ಕ್ರಿ.ಶ. ೧೨೮೧ 


~zಕNIlನ-6 
ಸಾ-೮೪, ೮೫, ೮೬ 
ಕ್ರಿ.ಶ. ೧೨೮೩ 


ಎಕ.VINನ -೩೩ 
ಕ್ರಿ.ಶ.೧೦೯೦ 


ಎಕNIಸಾ-೮೯.೯೭ 
ಕ್ರಿ.ಶ.೧೦೯೩ 


ಎಕ. VII ಸ್‌-೧೧೦ 
ಕ್ರಿ.ಶ.೧೦೯೪ 


a. sVI ನ- ೧೨ 
ಕ್ರಿ.ಶ.೧೦೯೪ 


ಎಕ. VII ಸೊ- ೫೦೨ 


ಕ್ರಿ.ಶ.೧೯೪ 


ಎಕ. VN ಸೊ-೨೯೮ 
ಕ್ರಿ.ಶ.೧೩೦೦ 


ಹೊಸ ಗುಂದದ ಬೊಮ್ಮರಸ 


ಹೊಸ ಗುಂದದ ಬೊಮ್ಮರಸ 


ಮಹಾಮಂಡಳೇಶ್ವರ 
ಪಟಗುಪ್ಪೆಯ ಚೊಕರಸ 


ಮಹಾ ಮಂಡಳೇಶ್ವರ 
ಹೊಸಗುಂದದ ತಂಮರಸ 


ಮಹಾಮಂಡಳೇಶ್ವರ ಬೀರರಸ 


ಮಹಾಮಂಡಳೇಶ್ಚರ ಕೋಟಿ 
ಸೋಮೆಯ ನಾಯ್ಯ 


ಮಹಾ ಮಂಡಳೇಶ್ಚರ 
ಕೋಟಿ ನಾಯ್ಕ 


ಮಹಾ ಮಂಡಳೇಶ್ವರ 
ಕೋಟಿನಾಯ್ಯ 


ಮಹಾ ಮಂಡಳೇಶ್ವರ 
ಸೇತುವಿನ ದೇಕರಸ 


ಯಾದವರ ರಾಮಚಂದ್ರ ದೇವನ 
ಅಧಿಕಾರಿ ಮೆಯಿ ದೇವ ರಾಣೆ 
ಮತ್ತುಇತರರು 


ಸಿಂಧ ವಂಶದ ಕಾಮಯ ಹಡವಳ 


ಕೋಡೂರಿನ ಅಣ್ಣನು 
ವೆರ್ಗಡೆ 


ಕೋಡೂರಿನ ಅಣ್ಣದು 
ವೆರ್ಗಡೆ 


ಮಹಾ ಮಂಡಳೇಶ್ವರ 
ತಂಮರಸ 


ಬಂಕಿಯ ನಾಯ್ಯ 


ಇರುವಂದೂರ 
ಮಾಳೆಯ ಸಾವಂತ 


ಪುಲಕ ನಾಡಿನ 
ಇಂದಸೋರು 


ಹಾಲಾಟದ 
ಹೊಳೆ ಮತ್ತು 
ಕೋಡೂರು 


ಹನಿಯ 


ಹೊಸಗುಂದ 


ಕಾನಿಲಿಚೆಲಾವೆ 


ಎಡಮಲೆ 


ಉಖ್ಯಡಿಯ ಮೇಟಿ ನಾಯ್ಕ, ಉಪ್ಬಿಡಿ 


ದೇಸು ನಾಯ್ಕರು 


ಕೇತರಸ 


ಮಳಕಂದರ 


ಹೊಸಗುಂದದ ಬೀರರನನಿಗೆ ಕಿರುಗುಣಿಸೆ 


ಸೇರಿದ ಪ್ರದೇಶ 


ನಾಗರ ಖಂಡದ ಮೂರನೇ -- 


ಸೋವಿದೇವನಿಗೆ ಸೇರಿದ 


ಎಡೆನಾಡು 


೨೭೩ 


ಕ.ಇ. ೪ ನಂ.೫೮ 
೧೨-೧೩ ನೇ ಶತಮಾನ 


ಕದಂಬ ಕಾವದೇವನ ಆಳ್ವಿಕೆ ಯಲ್ಲಿ 
ಮಾಂಡಳೀಕ ಹನ್ನೊಂದು ಮಾಂಡಳೀಕರ 
ಗಂಡ' ಎಂಬ ಬಿರುದು ಹೊಂದಿದ 
ವೀರ ಸಂಗಣ್ಣ 


೨೬೭೪ 


ಅನುಬಂಧ- ೫ 


ಅಧ್ಯಯನದ ಪ್ರಾದೇಶಿಕ ಮತ್ತು ಕಾಲವ್ಯಾಪ್ತಿಯಲ್ಲಿ ದಾಳಿಗೊಳಗಾದ ಅಗ್ರಹಾರಗಳು ಮತ್ತುದಾಳಿಯಸ್ವರೂಪ 


ಅಗ್ರಹಾರಗಳು 


ತುಂಬುಗನ ಹೊಸೂರು 


ಕೆರೆಯ ಕಾವಸೆ 
ಜಂಬೂರು 
ಅದೇ, 
ತ್ಯಾಗರ್ತಿ 


ತಿಳವಳ್ಳಿ 


ಕಾಲ 


೧೨ನೇ ಶತಮಾನ 


ದಾಳಿಯ ಸ್ಪರೂಪ 


ಪೆಣ್ಣುಯಲ್‌ 
ತುರುಗೋಳ್‌ 
ತುರುಗೋಳ್‌ 
ಬ್ರಾಹ್ಮಣರ ಸೆರೆ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 
ಊರಳಿವು 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 


೨೭೫ 


ಅನುಬಂಧ -೬ 
ಅಧ್ಯಯನದ ಕಾಲ ಮತ್ತು ಪ್ರಾದೇಶಿಕ ವ್ಯಾಪಿಯ ಶಾಸನಗಳಲ್ಲಿ ಉಲ್ಲೇಖಿತ ಸೈನ್ಯಾಡಳಿತದ ವಿವಿಧ ದರ್ಜೆಯ 


ಅಧಿಕಾರಿಗಳ ವಿವರ ಪಟ್ಟಿ 

ಉಲ್ಲೇಖಿತ ಶಾಸನಗಳು ಕಾಲ ಅಧಿಕಾರಿಗಳು 
ದಂಡನಾಯಕರು 

ಎಸ್‌.ಐ.೫ಖ -XX - ೩೧ ಕ್ರೈ. ಶ.೧೦೪೪ -೪೫ ದಂಡನಾಯಕ ಏಚಯ್ಯ 

ಎಕ.VIN ಸೊ -೫೦೦ ಕ್ರಿ. ಶ. ೧೦೫೭ ದಂಡನಾಯಕ ಮೂಕಣ್ಣ 

ಎ.ಕೆ.್ಭI ಶಿಕಾ- ೧೭೦ ಕ್ರಿ.ಶ.೧೦೬೫ ದಂಡನಾಯಕ ರೂಪಭಟ್ಟಯ್ಯಂಗಳು 
ಎಕ. VNIಸೊ-೨೯೯ ಕ್ರ. ಶ.೧೦೭೪ ದಂಡನಾಯಕ ಉದಯಾದಿತ್ಯ 
ಅದೇ,ಸೊ - ೧೪೯ ಕ್ರಿ.ಶ.೧೦೭೭ ದಂಡನಾಯಕಸಿಂಗಣ 
ಎ.ಕNIIಶಿಕಾ - ೧೧೧ ಕ್ರಿ.ಶ.೧೦೮೦ ದಂಡನಾಯಕ ಗುಂಡಮರಸೆ, ಜೆಕ್ಕರಸ 
ಎಕ ಸೊ - ೩೩೬ ಕ್ರಿ.ಶ.೧೦೮೧ ಮಹಾಪ್ರಚಂಡದಂಡನಾಯಕ ತುಂಬರಸ 
ಎ.ಕ.N1 ಶಿಕಾ - ೧೬೬ ಕ್ರಿ.ಶ.೧೦೯೨ ದಂಡನಾಯಕ ಮಲ್ಲಿದೇವರಸ 

ಅದೇ, ಶಿಕಾ - ೧೫ ಕ್ರಿ.ಶ.೧೦೯೨ ದಂಡನಾಯಕ ಮಾಧವಭಟ್ಟ 

ಅದೇ, ಶಿಕಾ - ೧೦೬ ಕ್ರಿ.ಶ.೧೦೯೮ ದಂಡನಾಯಕ ಬೀವಣಯ್ಯ 

ಅದೇ, ಶಿಕಾ - ೧೮ ಕ್ರಿ.ಶ.೧೦೯೮ ಮಹಾಪ್ರಚಂಡ ದಂಡನಾಯಕ ಆನಂತಪಾಳ 
ಅದೇ, ಶಿಕಾ - ೧೯ ಕ್ರ. ಶ.೧೧೧೦ ದಂಡನಾಯಕ ಗೋವಿಂದರಸ 
ಎಕN11ಸೊ - ೩೨೭ ಕ್ರ. ಶ.೧೧೧೨ ದಂಡನಾಯಕ ಮೆದಿಮಯ್ಯ 

ಅದೇ, ಸೊ - ೧೭೦ ಕ್ರಿ.ಶ.೧೧೨೬ ದಂಡನಾಯಕ ಬೋಗಯ್ಯ 

ಅದೇ, ಸೊ - ೧೪೧ ಕ್ರಿ.ಶ.೧೧೨೭ ದಂಡನಾಯಕ ಮಸಣ್ಯೆಯ 

ಎ.ಕ NI ಶಿಕಾ - ೧೩೭ ಕ್ರಿ. ಶ.೧೧೧೪ ದಂಡನಾಯಕ ಗೋವಿಂದಮಯ್ಯ 
ಎಕNII ಸೊ- ೩೩೫ ಕ್ರಿ.ಶ.೧೧೪೦ ದಂಡನಾಯಕ ಬಮ್ಮಣಯ್ಯ 
ಎ.ಕ.NI] ಶಿಕಾ - ೨೬೭ ಕ್ರಿ.ಶ.೧೧೪೭ ದಂಡನಾಯಕ ಬರ್ಮದೇವರಸ 
ಎzಕNIಸೊ-೩೯೦ ಕ್ರ. ಶ.೧೧೫೦ ದಂಡನಾಯಕ ಬಾಚಿಮಯ್ಯ 


೨೭೬ 


ಎ.ಕ NI ಶಿಕಾ- ೧೮೫ ಕ್ರಿ.ಶ.೧೧೫೭ ದಂಡನಾಯಕ ಕೇಶಿಮಯ್ಯ 

ಅದೇ, ಶಿಕಾ - ೧೨೩ ಕ್ರಿ.ಶ.೧೧೫೯ ದಂಡನಾಯಕ ಕೇಶವದೇವ 

ಎ.ಕNI1 ಸೊ - ೩೨೮ ಕ್ರಿ.ಶ.೧೧೫೯ ದಂಡನಾಯಕ ಸುಂಕದ ಮಾಯಿದೇವರಸ 

ಎ.ಕ.\NI[ ಶಿಕಾ - ೧೩೯ ಕ್ರಿ.ಶ.೧೧೬೦ ದಂಡನಾಯಕ ಪದ್ಗರಸ 

ಅದೇ, ಶಿಕಾ - ೧೦೨ ಕ್ರಿ.ಶ.೧೧೬೨ ದಣ್ನಾಯಕ ಚೆಂಡುಗಿದೇವ ಮತ್ತು 
ಲಕುಮಿದೇವ 

ಎಂ.ಎ. ಆರ್‌ ೧೯೨೩, ಸಂ- ೬೪ ಕ್ರಿ.ಶ.೧೧೬೨ ಸೇನಾನಿ ಗೊಗ್ಗಿ 

ಎಂ.ಎ.ಆರ್‌. ೧೯೩೦, ಸಂ. ೬೭ ಕ್ರಿ.ಶ.೧೧೬೪ ಹಿರಿಯ ದಂಡನಾಯಕ ಅರಳೆಯ್ಯ 

ಎ.ಕ NII ಶಿಕಾ - ೧೦೮ ಕ್ರಿ.ಶ.೧೧೬೪ ಮಹಾದೇವ ದಂಡನಾಯಕ 

ಅದೇ, ಶಿಕಾ ೧೮೧ ಕ್ರಿ.ಶ.೧೧೬೭-೬೮ ಚೋಳಿಕ್ಕ ಕೇಸಿಮಯ್ಯ 

ಎಂ.ಎ. ಆರ್‌ ೧೯೨೫೯ಸಂ-೮೧ ಕ್ರಿ.ಶ.೧೧೬೭ ದೇವ ದಣ್ಗಾಯಕ 

ಎ.ಕ.೪1[ ಶಿಕಾ - ೨೭೭ ಕ್ರಿ.ಶ.೧೧೬೭ ದಂಡನಾಯಕ ನಾಕರಸ 

ಎzNIIಸೊ-೧೩೯ ಕ್ರಿ.ಶ.೧೧೭೩ ದಂಡನಾಯಕ ಕಾವಣ, ಸೋವಣರು 

ಎ.ಕ NI ಶಿಕಾ - ೯೬ ಕ್ರಿ.ಶ.೧೧೭೯ ಹಿರಿಯದಂಡನಾಯಕ ಲಕ್ಷ್ಮಿದೇವ, ರೇಚಣಯ್ಯ 

ಅದೇ, ಶಿಕಾ - ೧೫೮ ಕ್ರಿ.ಶ.೧೧೮೦ ಸೋವರಸಮೈಯ ದಂಡನಾಯಕ 

ಅದೇ, ಶಿಕಾ - ೧೧೯ ಕ್ರಿ.ಶ.೧೧೮೧ ದೇಸೀಯ ದಂಡನಾಯಕ ಚಿಕ್ಕ ವಿಟ್ಲರಸ 

ಅದೇ, ಶಿಕಾ - ೨೧೨ ಕ್ರಿ.ಶ.೧೧೮೧ ತೋಯಸಿಂಗೆಯ ದಣ್ಣಾಯಕ 

ಅದೇ, ಶಿಕಾ - ೧೯೭ ಕ್ರಿ.ಶ.೧೧೮೨ ಮಹಾಪ್ರಚಂಡ ದಂಡನಾಯಕ ರೇಚರಸ 

ಅದೇ, ಶಿಕಾ - ೨೪೫ ಕ್ರಿ.ಶ.೧೧೮೩ ಸಣ್ಣಮಹದೇವ ದಣ್ನಾಯಕರು 

ಅದೇ, ಶಿಕಾ - ೧೪೫ ಕ್ರಿ.ಶ.೧೧೮೪ ಗೋಪರಸ ದಂಡನಾಯಕ 

ಅದೇ, ಶಿಕಾ - ೨೧೪ ಕ್ರಿ.ಶ.೧೧೮೬ ಸೂರ್ಯ ದಣ್ನಾಯಕ 

ಎಕNIIಸೊ -೯6 ಕ್ರಿ.ಶ.೧೧೯೬ ದಣ್ನಾಯಕ ಬಮ್ಮಯ್ಯ 

ಅದೇ, ಸೊ - ೧೪೦ ಕ್ರಿ.ಶ.೧೧೯೮ ದಂಡಾದಿಪ ಮಾಧವ, ಬೊಪ್ಪದೇವ, ಸೋಮ 
ಮತ್ತುಮಹಾದೇವ ದಂಡನಾಯಕರು 

ಎ.ಕ.N1 ಶಿಕಾ - ೨೪೪ ಕ್ರಿ.ಶ.೧೨೦೩ ಮಲ್ಲೆಯಣ ದಣ್ಣಾಯಕ 


೨೭೭ 


ಅದೇ, ಶಿಕಾ - ೨೪೭ ಕ್ರಿ.ಶ.೧೨೧೫ ದಳಪತಿ ಕಮ್ಮಟದ ಮಲ್ಲಿಸೆಟರು (ಮಲ್ಲಿದೇವ) 
ಎಕ ಸೊ - ೧೩೫ ಕ್ರಿ.ಶ.೧೨೧೭ ದಸವಂತ ದಣ್ನಾಯಕ 

ಅದೇ, ಸಾ- ೧೪೧ ಕ್ರಿ.ಶ.೧೨೩೦ ಶ್ರೀಧರ ದಂಡನಾಯಕ 

ಅದೇ, ಸಾ- ೧೧೯ ಕ್ರಿ.ಶ.೧೨೬೧ ಹೊನ್ನಬೊಮ್ಮಸೆಟ್ಟಿ 

ಎ.ಕ NII ಶಿಕಾ - ೪೧ ಕ್ರಿ.ಶ.೧೨೬೮ ವಿಠಲ ದಣ್ನಾಯಕ 

ಎಕ ಸೊ - ೫೦೩ ಕ್ರಿ.ಶ.೧೨೮೯ ಬೀರಯ್ಯ ದಂಡನಾಯಕ 

ಎಂ.ಎ.ಆರ್‌ ೧೯೩೧ ಸಂ- ೭೩ ಕ್ರಿ.ಶ.೧೯೯೬ ದಳೆವಾಯಿ ಏಭರಪ್ಪ 

ಅದೇ, ಸಂ-೭೧ ಕ್ರಿ.ಶ.೧೦೯೬ ದಳೆವಾಯಿ ಮಾಯಿದೇವ 
ಧಾ.ಶಾ.ಸೂ-ಹಾ - ೩೦೦ ಕ್ರಿ.ಶ.೧೨ನೇ ಶತಮಾನ ಹಾಕರಸ 

ಪಡೆವಳದು 

ಎಕ ಸೊ - ೫೦೧ ಕ್ರಿ.ಶ.೯೯೫೮ ಪಡೆವಳ ಅರಿಗ 

ಅದೇ, ಸೊ - ೫೦೦ ಕ್ರಿ.ಶ.೧೦೫೭ ಪಡೆವಳ ಚವುಂಡ, ಕಂಚಯ್ಯ 
ಅದೇ,ಸಾ-೮ಂ೦ ಕ್ರಿ. ಶ.೧೦೯೬-೯೭ ಮಹಾಪಡವಳ ಸಿಂಗಣ, ಪಡೆವಳ ಎರೆಯಮ 
ಅದೇ, ಸೊ -೪೬೮ ಕ್ರಿ.ಶ.೧೧೧೨ ಪಡೆವಳ ಕೀರ್ತಿಯಣ್ಣ 

ಅದೇ, ಸೊ -೪೨೨ ಕ್ರಿ.ಶ.೧೧೪೨ ಪಡೆವಳೆ ತೈಲ 

ಅದೇ, ಸೊ -೪೧೬ ಕ್ರಿ.ಶ.೧೧೫೯ ಹಿರಿಯ ಪಡೆವಳ ಬಿಲ್ಲಯ್ಯ 

ಅದೇ,ಸಾ -೨೮ ಕ್ರಿ.ಶ.೧೧೬೦ ಪಡವಳೆ ಹುಲಿಯಮ, ಹಡವಳ ಜಕ್ಕಣ 
ಅದೇ,ಸಾ-೯೧ ಕ್ರಿ.ಶ.೧೧೬೦ ದೀವರ ಹಡವ (ಳ) ಎರಹರ 

ಎ.ಕ NII ಶಿಕಾ -೩6೮ ಕ್ರಿ.ಶ.೧೧೭೩ ಹಡವಳ ಮಾಬಿಂ..ಣ 

ಎಕNII ಸೊ-೩೦ ಕ್ರಿ.ಶ.೧೧೯೩ ಹಡವಳೆ ಮಾಚೆಯ 

ಅದೇ, ಸೊ -೯೮ ಕ್ರಿ.ಶ.೧೧೯೬ ಹಡವಳ..ಚೆಯ 

ಅದೇ, ಸಾ- ೧೫ ಕ್ರಿ.ಶ.೧೨೧೮ ಹಡವಳ ಗೊಂಗಣ್ಣ 

ಅದೇ, ಸೊ -೩೧೯ ಕ್ರಿ.ಶ.೧೨೩೯ ಕಾಳೆಯ ಹಡವಳೆ 

ಅದೇ, ಸೊ -೩೨೧ ಕ್ರಿ.ಶ.೧೨೪೨ ಕಾಮೆಯ ಹಡವಳ 


೨೭೮ 


ಅದೇ, ಸೊ - ೪೨೫ 
ಅದೇ, ಸೊ - ೨೧೭ 
ಅದೇ,ಸಾ- ೧೩೯ 

ಅದೇ, ಸೊ-%೭ 
ಅದೇ, ಸೊ - ೨೯೫ 
ಅದೇ, ಸೊ - ೧೬೦ 
ಅದೇ, ಸೊ - ೫೦೩ 
ಅದೇ,ಸೊ -೪೨೪ 


ಅದೇ,ಸಾ-೭೧ 


ತಳವಾರರು 

ಎ.ಕN1 ಶಿಕಾ -೭೦ 
ಅದೇ, ಶಿಕಾ - ೬೦ 
ಎಕVII ಸೊ-೨೮೯ 
ಎ.ಕೆ. ಳಗ ಶಿಕಾ- ೧೪೬ 
ಅದೇ, ಶಿಕಾ - ೫೬ 
ಅದೇ, ಶಿಕಾ - ೧೪೪ 


ಅದೇ, ಶಿಕಾ - ೨೪೩ 


ಪಡವಳ ಚವುಡಯ್ಯ, ಕಾಳಯ್ಯ 
ಕಾಮೆಯ ಪಡವಳ? 

ಅಂಬಿಯ ಹಡವಳ 

ವೀರೆಯ ಹಡವಳ 

ಕಾಮಯ್ಯ ಹಡವಳ 

ತರವೂರ ಬೀರಯ್ಯ ಹಡವಳ 
ಹಡವಳೆ ಮಾಚೆಯ 

ಹಡವಳ ಸಮಗ್ರ ಭೀಮ 

ಪದಾವಳ (ಪಡೆವಳ) ಭಿಲ್ಲಬೊಮ್ಮ 


ತಳವಾರ ಪುಣ್ಣ 

ತಳಾಅ ಸೋವೆಯ ನಾಯಕ 
ಮೂಡ ದಳಾಅ 

ತಳಾ ಕೇತಶಮಲ್ಲ 
ತಳಾಅಂ ಪೆರ್ಗಡೆ ಮಾಚ 


೨೭೯ 


ಅನುಬಂಧ -೭ 


ಅಧ್ಯಯನದ ಕಾಲ ಮತ್ತುಪ್ರದೇಶದ ವ್ಯಾಪ್ತಿಯಲ್ಲಿ ಸೈನಿಕರಿಗೆ ಅಥವಾ ವೀರರಿಗೆ ನೀಡಲಾದ ಶಾಶನೋಕ್ತ 


ಮರಣೋತ್ತರ ಕೊಡುಗೆಗಳ “ಸ್ವರೂಪ ಮತ್ತು ಪ್ರಮಾಣ” ವನ್ನುಸೂಚಿಸುವ ಪೆಟ್ಟಿ : 
ಕಾಲ ಕೊಡುಗೆಯ ಸ್ವರೂಪ ಮತ್ತು ಪ್ರಮಾಣ 


ಉಲ್ಲೇಖಿತ ಶಾಸನಗಳು 
ಎ.ಕ.VIl ಸೊ - ೨೪೦ 
ಎ.ಕ.್ಭI ಶಿಕಾ - ೫೦ 
ಎಕ. NIIಸೊ- ೧೬ 
ಎ.ಕ NII ಶಿಕಾ - ೩೦೮ 
ಅದೇ, ಶಿಕಾ- ೨೨೦ 
ಅದೇ, ಶಿಕಾ- ೬೯ 
ಕ.ಇ.ಳಸಂ.೯ 
ಎಕ.NI1ಸೊ -೩೧೫ 
ಅದೇ, ಸೊ-೩೬೨ 
ಎ.ಕೆ. VI ಶಿಕಾ- ೨೯೮ 


ಎ.ಕ NII ಅದೇ, ಸೊ -೫ 


ಅದೇ, -ಸೊ-೮೬ 


ಅದೇ,ಸಾ - ೨೮ 


ಅದೇ, ಸೊ - ೧೩೧ 


೧೫ ಕಮ್ಮಕೆಯ್ಯ 

೧ ಮತ್ತಲ್‌ (ರ್‌) ಗದ್ದೆ, ೧ ಮನೆ. 

೬೦ ಕಮ್ಮ 

೧ ಮತರ್‌ ಕೆಯ್ಯ 

೧ ಮತಲ್‌ (ರ್‌) ಕೆಯ್ಯ 

೫ ಕಮ್ಮ 

ಬಳೆಗಾರರ ಸುಂಕ 

೧ ಹಾದ ಉಂಬಳಿ 

೧೦ ಕೆಂಬ 

೧ ಮತ್ತರ್‌ ಗದ್ದೆ೨ ಮತ್ತರ್‌ ಬೆದ್ದಲೆ 
೫ ಕಮ್ಮಗದ್ದೆ 

ನಾಯಕತನ 

೧/೨ ಮತ್ತಲ್‌ ಗದ್ದೆ ೧ ಮನೆ 

೧ ಮತ್ತ (ರ್‌) ಗದ್ದೆ 

೧೨ ಕಮ್ಮಕೆಯ್ಯಮಂ, ೧ ಮನೆ ಮತ್ತು 
ಗಾಣದ ಮೇಲಿನ ತೆರಿಗೆ 

೧೦ ಕಮ್ಮ 

೨ ಗದ್ಯಾಣ - (ಬಹುಶಃ ಯಾವುದೋ 
ತೆರಿಗೆ ಬಾಬಿನಲ್ಲಿ ಬಿಟ್ಟಿರಬಹುದು.) 
೫ ಕಮ್ಮ 


೨೮೦ 


ಎಂ.ಎ. ಅರ್‌ ೧೯೨೩- ಕ್ರಿ.ಶ. ೧೧೬೨ ಹಾಲುಗುಡ್ಡೆ ಗ್ರಾಮ 


ಸಂ -೬೫ 

ಎಕvVIಸೊ-೧೯೩ ಕ್ರಿ.ಶ.೧೧೬೩ ಉಂಬಳಿ ಗದ್ದೆ 

ಅದೇ,ಸೊ -೩೨ ಕ್ರಿ.ಶ.೧೧೭೬ ೫೦ ಕಮ್ಮಗದ್ದೆ ೧ ಮನೆ ಮತ್ತು 
ಇಪ್ಪತಾಳೆ ನಾಯಕ ಧರ್ಮ 

ಅದೇ, ಸೊ - ೨೫೧ ಕ್ರಿ.ಶ.೧೧೭೭ ಹಾದ ಕೆಯ್ಯಮಂ ೧೦ ಕೆಯ್ಯ, ಮನೆ. 

ಅದೇ, ಸೊ - ೩೫೮, ೩೬೬ ಕ್ರಿ.ಶ.೧೧೭೯ ತಲಾ ೧೦ (ಕಮ್ಮ) 

ಅದೇ,ಸೊ -೩೦ ಕ್ರಿ.ಶ.೧೧೯೩ ೧೫ ಕಮ್ಮ 

ಎಂ.ಎ.ಆರ್‌. ೧೯೩೦ ಸಂ. ೬೬ ಕ್ರಿ.ಶ.೧೧೯೪ ೧/೨ ಮತಲ್‌ ಗದ್ದೆ 

ಎಕNಗಸೊ -೩೭೬ ಕ್ರಿ.ಶ.೧೨೧೨ ೬ ಕಮ್ಮ 

ಅದೇ, ಸೊ-೩೦೯ ಕ್ರಿ.ಶ.೧೨೧೨ ೧/೨ ಮತಲ್‌ ಕೆಯ (ಯ್ಯ) 

ಅದೇ, ಸೊ - ೨೫೬ ಕ್ರಿ.ಶ.೧೨೧೮ ೨೫ ಕಮ್ಮಗದ್ದೆ 

ಎ.ಕ NII ಶಿಕಾ - ೨೭೩ ಕ್ರಿ.ಶ.೧೨೨೨ ಗದ್ದೆ- ಗಾಣಗ (ಳು) 

ಅದೇ, ಶಿಕಾ -೨೬೮ ಕ್ರಿ.ಶ.೧೨೨೩ ೩ ಕ(ಮ್ಹ) 

ಎಕ. VIN ಸೊ -೩೨೧ ಕ್ರಿ.ಶ.೧೨೪೨ ೫ (ಕಮ್ಮ?) 

ಅದೇ, ಸೊ - ೨೧೭ ಕ್ರಿ.ಶ.೧೨೪೩ ೫ ಕಂಬ ಕೆಯ್ಯ 

ಎಕ. VI ಶಿಕಾ - ೨೧೭ ಕ್ರಿ.ಶ.೧೨೪೮ ೧೨ ಕಮ್ಮ 

ಎ.zNI ಸಾ - ೧೧೯ ಕ್ರಿ.ಶ.೧೨೬೧ 9) ಮತಲ್‌ 

ಎಂ.ಎ.ಆರ್‌. ೧೯೩೮ ಸಂ.೮೩ ಕ್ರಿ.ಶ.೧೨೬೫ ವಾರ್ಷಿಕ ೧೦ ಗದ್ಯಾಣ ಮೌಲ್ಯ 
ತರುವ ಭೂಮಿ 

ಎ. NI ಸಾ- ೧೪೦ ಕ್ರಿ.ಶ.೧೨೬೬ ಮಾಸೂರು ಕೋಟೆ 

ಅದೇ,ಸಾ -೭೮ ಕ್ರಿ.ಶ.೧೨೬೬ ೧ ಸಿವನೆ ಕೆಯಿ 

ಅದೇ, ಸೊ - ೧೬೦ ಕ್ರಿ.ಶ.೧೨೮೨ ೨೦ ಮತ್ತ(ರ್‌) ೬೦ ಕಂಬ ಭೂಮಿ 

ಅದೇ, ಸಾ - ೮೪ ಕ್ರಿ.ಶ.೧೨೮೩ ೧ ಸಿವನೆ ಕೆಯಿ 


೨೮೧ 


ಅದೇ, ಸಾ - ೮೫ 


ಅದೇ,ಸಾ - ೮೬ 


ಅದೇ, ಶಿಕಾ - ೫೮ 
ಎಂ.ಎ.ಆರ್‌. ೧೯೪೨ ಸಂ. ೬೨ 


ಎಂ.ಎ.ಆರ್‌ ೧೯೨೩ ಸಂ- ೬೨ 


ಅದೇ, ಸಾ- ೮೨ 


ಎ.ಕ.NII ಶಿಕಾ - ೧೮೨ 


'ಶ. ೧೨ ನೇ ಶತಮಾನ 


(Clo 


ಅದೇ, 


೧/೨ ಮತಲ್‌ ಕೆಯಿ 
೧ ಸಿವನೆ ಕೆಯಿ 

೩೦ ಕಂಬಕೆಯ 

೧/೨ ಮತ್ತಲ್‌ 

೧/೨ ಮತ್ತಲ್‌ ಭೂಮಿ 
೧ ಮತರ ಭೂಮಿ 

೨ ಮತರು 

೧೫ ಅಥವಾ ೧೮ ಕಮ್ಮ 


ಗದ್ದೆ ಗಳೆಯ ಮತ್ತ ೧, 
ಬೆದ್ದಲೆ ಗಳೆಯಮತ್ತ೨ 


೧/೨ ಮತಲು 
೨೫ ಕಮ್ಮಗದ್ದೆ 


೨೮೨ 


ಅನುಬಂಧ -೮ೆ 


ಅಧ್ಯಯನದ ಪ್ರಾದೇಶಿಕ ಮತ್ತುಕಾಲದ ವ್ಯಾಪಿಯಲ್ಲಿ ಶಾಸನಗಳಲ್ಲಿ ಉಲ್ಲೇಖಿತರಾದ ವೀರರ ಪಟ್ಟಿ; 


ಉಲ್ಲೇಖಿತ ಶಾಸನ ಗಳು ಕಾಲ ವೀರನ ಹೆಸರು ಭಾಗವಹಿಸಿದ ಯುದ್ದದ 
ವೃ್ತಿ/ ಸಮುದಾಯ ವಿಧಗಳು 
ಎಕ.N ಸೊ-೨೧೬ ಕ್ರಿ.ಶ.೯೦0೩ ಕೆರೆಹಳ್ಳಿಯ ಗುಲಗಣ್ಣ ಊರಳಿವು 
ಅದೇ, ಸೊ-೮೮ ಕ್ರಿ.ಶ. ೯೧೨ ಬಸನನ ಮಮ್ಮರ(ಗ) ಸಿವಾಣೆ ಇತರೆ 
ಅದೇ ,ಸೊ-೨೪೦ ಕಿ,.ಶ.೬೫೪ ಪಿರಿಯ ತಳ್ಳೊದಟ್ಟಿಯ ಗಾವುಂಡ 
ಕೆಛ್ಬವಿ ಕುಲತಿಲಕ ಕಲಿರೂಪಂ ತುರುಗೋಳ್‌ 
ಅದೇ, ಸೊ-೨೦೨ ಕ್ರಿ.ಶ.೯೫೫ ಮಸೆಯರಗಡಿ ತುರುಗೋಳ್‌ 
ಅದೇ, ಸೊ-2೨೬ ಕ್ರಿ.ಶ. ೯೬೦ ಸೋಗೆಯ್ಯ ತುರುಗೋಳ್‌ 
ಅದೇ, ಸೊ-೪೬೬ ಕ್ರಿ.ಶ. ೯೬೦ ವೀರ ದೊಳೆಗೌವುಂಡ ಇತರೆ 
ಅದೇ, ಸೊ-೫೩೦ ಕ್ರಿಶ್ಪ೯೬೭ ಬಳೆಗಾಅರ ಕೋಕರ ಇತರೆ 
ಅದೇ, ಸೊ- ೫೩೧ ಕ್ರಿ.ಶ. ೯೬೭ ಪುನವಲಳ್ಳಿ ಗಾಯಿಗ ಇತರೆ 
ಮಾದಗರ ಅರಿವರ್ಮ 
ಅದೇ, ಸೊ-೪೫೪ ಕಿ.ಶ4೭೩ ಕುಜುವರ ಗಾಯಿಗ ಹೊರವಯ್ಯ ಇತರೆ 
ಎಂ.ಎ.ಆರ್‌-೧೯೨೭ 
ಸಂ.೧೩೨ ಕ್ರಿ.ಶ.4೯೮೩ ಬರ್ನದೇವನ ಸಂತತಿಯ ಜಕ್ಕಯ್ಯ ತುರುಗೋಳ್‌ 
ಧಾ.ಜಿ.ಶಾ.ಸೂ- ಹಾ-೨೧೦ ಕ್ರಿ.ಶ. ೯೮೫ ಬೀಡಿಚಟ್ಟಯ್ಯ ತುರುಗೋಳ್‌ 
ಎ2 NI ಸೊ-೨೩೪ ಕ್ರರ್ಶ್ತ್ವ೯ ನುಬ್ಬ್ಛ ಗವುಂಡಿಯ ಮಗ ಊರಳಿವು 
ಅಮನ್ಯಗಾವುಂಡ 
ಅದೇ, ಸೊ-೩೮%೫ ಕ್ರಿ.ಶ. ೧೦೦೪ ಬ್ಯಾಹಯ್ಯ ಸೆಟ್ಟಿ ತುರುಗೋಳ್‌ 
ಅದೇ, ಸೊ-೩೮೬ ಕ್ರಿ.ಶ. ೧೦೦೪ ಅಣ್ಣಮ ಸೆಟ್ಟಿಮಗ ಪೆದ್ದಣ್ಣ ತುರುಗೋಳ್‌ 
ಎಕ. ್ಭVI ಶಿಕಾ-೧೯೫ ಕ್ರಿ.ಶ.೧೦೦೭ ನಾವಿದರ ಗೋಸಾಸಿ ಗುಟ್‌ಗಂ ತುರುಗೊಳ್‌, 
ಪೆಣ್ಣುಯಲ್‌ 
ಎ.ಕ. NNಸೊ-೧೬ ಕ್ರಿ.ಶ.೧೦೧೫ ಕಮ್ಮಾರ ಅರ್ಜ೯ನೋಜ ತುರುಗೋಳ್‌ 
ಎ.ಕ. ಳVIIಶಿಕಾ-೨೨೦ ಕ್ರಿ.ಶ.೧೦೧೬ ನಾರ್ಗಾರ್ಜುನಯ್ಯನ ಮಗ ಮನ್ನೆಯ 


ನಾಗವರ್ಮ ಮತ್ತು ಎಳೆಯ ಬಸವ ಇತರೆ 


ಅದೇ, ಶಿಕಾ-೩೦೭ ಕ್ರಿ.ಶ.೧೦೧೬ ಕಮ್ಮಾಅ ಬರ್ಮ ಪೆಣ್ಣುಯಲ್‌ ಎ.ಕ. 
ಎಕ. VIIಸೊ-೪೬ ಕ್ರಿ.ಶ.೧೦೧೮ ಸೊರಬದ ಹುಲಿಯಜಂಗುಳಿ 
ಬೀರಣನ ಮಗ ಮೂವಡಿ ಇತರೆ 


೨೮೩ 


ಅದೇ, ಸೊ-೬೧ 
ಅದೇ, ಸೊ-೬೨ 


ಅದೇ,ಸೊ-೬೩ 


ಅದೇ, ಸೊ-೬೪ 


ಅದೇ,ಸೊ-೧೮೪ 


ಅದೇ, ಸೊ-೭೨ 


ಎ.ಕೆ. VI1ಶಿಕಾ-೧೬೦ 
ಅದೇ, ಶಿಕಾ-೭೩ 
ಎಕ. NI ಸೊ-೨೯೦ 
ಅದೇ, ಸೊ-೪೩೮ 


ಎ.ಕೆ. VI1ಶಿಕಾ-೮೩ 
ಎ. VIIಸ್‌-೧೩೦ 
ಎ.ಕ. VII ಶಿಕಾ-೬೯ 


ZVI ನ-೭೧ 


ಎ.ಕ. VI ಶಿಕಾ-೧೯ 


ಧಾ.ಜಿ.ಶಾ.ಸೂ- ಹಾ-೭೫ 


ಎ.7.VIl ನ-೭0 


ಅದೇ, ಸೊ-೨೦೯ 


ಕಣ. ಳಸಂ.೭ 


ಕ. Vಸಂ.€೯ 


ಎಕNn ಸೊರ 


ಕ್ರಿ.ಶ.೧೦೩೨ 
ಅದೇ, 


ಅದೇ, 


ಅದೇ, 


ಅಣೂಂಗಳ ಕಾಟಯ್ಯ 
ಕೆಳೆಯಮ್ಹ ಗಾವುಂಡನ ಮಗ 
ಹೊರವಣ್ಣ ಗಾವುಂಡ 


ಮಾರಸೂರರ ನಿಜಯ್ಯ ಗಾವುಂಡರ 


ಮಗ ಕುಪಣ್ಣ ಗಾವುಂಡ 
ಗೊರವರ ಹೊನ್ನಯ್ಯ 


ಮಾಟೂರ ವಂಶದ ಆಲಯ್ಯ 
(ಮಾಂಡಲೀಕ) 


ಚಿತ್ರಟವಳ್ಳಿಯ ಕೀರ್ತಿಗಾವುಂಡನ 
ಮಗ ಮಿಂಡಗಾವುಂಡ 
ಸೊವುಳೇರ ನಾಗದೇವ 
ಗುಡ್ಡಗಉಡನ ಮಗ ಬೊಮ್ಮಣ್ಣ 
ಹೆರರಿಯ ಕೇತನಳಿಯ ಮಾಳಹ 
ಹೊಯಸಣ 


ಮಾಚಗಾವುಂಡ 
ಗೆಣುಕಾರ ಚಿನ್ನಣಿ ಮಾಚ 


ವಾಡೆಬಿಯ ಗೋಪಯನ ಮಗ 
ಯಿಭಟ ನುಯಾಬೀರ 
ಕುಂಬಾಅ ಸಿರಿಯಮ 


ಪರಬಳಮಲ್ಲಂ, ಪ್ರತಾಪಿ 
ಕೊಂತದ ಬೀರಂ 


ಬರ್ಮದೇವ 


ವೀರ ಸಾಂತರ ದೇವನ ಸಾಹಣಿ 
ಕೇಶಮಲ್ಲ 


ಶ್ರೀಮನ್‌ ಮಹಾಪ್ರದಾನ..ಟೆಯ 


ಕಾಳೆಗೌಡನ ಮಗ ಬೊಪ್ಪಗಾವುಂಡ 


ಸೀಲೆಹಳ್ಳಿಯ ಸಾನಯ ಗಾವುಂಡ 


ಚಟ್ಟಯ್ಯ ದೇವನ ನಡಪಿದ ಮಗಂ 
ಸಿರಿವುರದ ಬೀರಣ್ಣ 
ಗೌಡಿವಳಿಯ? 


೨೮೪ 


ಅದೇ, ಸೊ-೩೧೪ 


ಅದೇ, ಸೊ-೩೧೫ 


ಅದೇ, ಸೊ-೧೭೨ 


, ಎಕ VI ಶಿಕಾ-೨೩೮ 


2 NIIಸೊ-೩೩೬ 


ಅದೇ, ಸೊ-೧೩೦ 


ಅದೇ, ಸೊ-೩೬೨ 
ಎಂ.ಎ. ಆರ್‌ ೧೯೨೮ 
ಸೆಂ- ೧೦೦ 


ಎ.ಕ VI ಶಿಕಾ-೭೦ 


ಎ.ಕ. VIIಸೊ-೪೫ 
ಅದೇ,ಸೊ-೧೪೭ 
ಅದೇ,ಸೊ-೨೩೫ 


ಅದೇ,ಸೊ-೨೩೬ 


ಅದೇನ-೭೦ 


ಅದೇ, ನ-೭೧ 
ಎ.ಕ. NIಶಿಕಾ-೨೯೮ 
ಅದೇ, ಶಿಕಾ-೨೦೭ 


ಅದೇ,ಶಿಕಾ-೨೦೫ 


ಕ್ರಿ.ಶ.೧೦೭೫ 


ಕ್ರಿ.ಶ.೧೦೭೫ 


ಕ್ರಿ.ಶ.೧೦೭೬ 


ಕ್ರಿ.ಶ.೧೦೭೮-೭೯ 


ಕ್ರಿ.ಶ.೧೦೮೧ 


ಕ್ರಿ.ಶ.೧೦೮೦-೮೧ 


ಕ್ರಿ.ಶ. ೧೦೮೧ 


ಕ್ರಿ.ಶ. ೧೦೮೧ 


ಕ್ರಿ.ಶ.೧೦೮೨ 


ಕ್ರಿ.ಶ.೧೦೮೨-೮೩ 


.ಶ.೧೦೮೩ 


ಕುಪಟೂರು ನಾಸೀರ್ವರ ಮಗಂ 


ಗಂಣ್ನರ ದೇವ 


ಕುಪಟೂರು ಸಾರಕಲ್ಲಮಗಂ 


ನಾಗ (ಸೋವರನಾಗ) 


ಮೂವಡಿಯ ಮೂಲಸ್ಥಾನದ 
ಸೋಮೇಶ್ವರ ಪಂಡಿತರ ಮಗ 


ಮನಣೈೆಯ ನಾಯಕ 


ಬೀರಯನಾಯಕನ ಮಗ ಹೆಗ್ಗಡೆ 
ಬಮ್ಮಬೆಯನ ಮೈದುನ ಬಮ್ಮಣ 


ಹನುವೆಣ್ಣೆಯರ ನಾಗಿಸೆಟ್ಟಿಯ ಮಗಂ 


ಮಾಚಿಸೆಟಿ 
ಒ 


ಅವಲಿ ಹರಿಯಮ ಗಾವಡನ 
(ಗಾವುಂಡ) ಮಗ ಬೀರ ಗಾವುಂಡ 


ಎಸಗರ ಬೇಚ 


ಬಾಗುಲಿಯ ಗರಗೌಡ 


ತುರುಗೋಳ್‌ 


ತುರುಗೋಳ್‌ 


ಇತರೆ 


ತುರುಗೋಳ್‌ 


ತುರುಗೋಳ್‌ 


ತುರುಗೋಳ್‌ 


ತುರುಗೋಳ್‌ 


ಇತರೆ 


ಮುತಗಿಯ ತಳಾರದಾಸಿ (ತಳವಾರ) ತುರುಗೋಳ್‌ 


ದೀವರ ದಾಸಯನ ಅಳಿಯ 
ಎಅಹಿ ಸೆಟ್ಟಿಯ ಮಗಂ ಮಾಕಿಸೆಟ್ಟ 


ಹಟ್ಟೆಗಾಅ ಬೀಚ (ರೇಷ್ಠೆನೇಯ್ಲೆಯವನು) ಇತರೆ 


ಕುಮ್ನುಗ ಬಮ್ಮಯ್ಯ 


ತವುದಟ್ಟಿಯ ವಳಗಾವುಂಣ್ಣನ ಮಗೆ 


ಚಾವುಣ್ಣು ಗಾಮಣ್ಣ 


ವೀರ ಸಾಂತರ ದೇವನ ಸಾಹಣಿ 


ಕೇತಮಲ್ಲ 
ಕುಂಬಾಅ ಸಿರಿಯಮ 


ದಲಜ (ತಳವಾರ) ಮಾಳ 


ಎಕಗಾವುಂಡ 


ಕಾಚಿಸೆಟ್ಟಿಯ ಮಗ ತೈಲಮ 


ತುರುಗೋಳ್‌ 


ತುರುಗೋಳ್‌ 


ಇತರೆ 

ಇತರೆ 
ಗಡಿಕಾಳಗ 
ತುರುಗೋಳ್‌ 
ತುರುಗೋಳ್‌ 


೨೮೫ 


ಎ7. VIಸೊ-೩೯೨ 


ಅದೇ, ಸಾ-೮೭ 


ಅದೇ, ಸೊ-೨೨೫ 


ಎ.ಕ. VIlಶಿಕಾ-೧೧೫ 
ಎ.ಕ. VIIಸಾ-೬೭ 
ಅದೇ, ಸಾ-೯೦ 
ಅದೇ, ಸೊ-೪೨೧ 


ಎ.ಕ. ಳI ಶಿಕಾ-೭೭ 
ಅದೇ, ಶಿಕಾ-೧೪೯ 


ಎ.ಕ. VII ಸೊ-೪೬೮ 


ಅದೇ, ಸೊ-೪೬೯ 


ಎ.ಕ. ೪1ಶಿಕಾ-೧೫೭ 


ಅದೇ, ಶಿಕಾ-೬೦ 


ಎಕ.VIU, ಸೊ-೩೩೭ 
ಕ.0.IV ಸಂ-೨೮ 


ಕ.2.1 ಸಂ- ೧೭ 


ಕ. VII ಸೊ-೧೪೧ 


ಕ್ರಿ.ಶ. ೧೧೨೬ 


ಕ್ರಿ.ಶ.೧೧೨೭ 


ಕಣ್ಣಿಯ ಕೇತಣ ದಾಳ ಹೊಅಯಿಗ ಇತರೆ 


ಗೆಲೆ (4) ಯು 


ಮಾಳಯ್ಯ ಮತ್ತುಹಗರಣ 


ಮಲ್ಲಯ್ಯ ಕರಿಯ ನಾಯಕನ ಅಳಿಯ 


ಬೀಬಯ ನಾಯಕ 
ಮುದೆಯಣ 
ಬಮ್ಮಸೆಟ್ಟಿಯ ಮಗಂ ತೆಲಿಸೆಟ್ಟಿ 


ತೆಲಿಸೆಟ್ಟಿಯ ಮಗಂ ಸೂಳಿದತರಿಯ 


ಮಡವಳಬೀರ 


ಇಡಗೋಡಿನ ಸಾಂತೆಗಾವುಂಡನ 
ಭಾವಮಯ್ದುನ 


ನಾಗಣ್ಣ 
ಕಣೆಯರ ರೇವಯ್ಯನಾಯಕ 


ಪಡವಳ ಕೀರ್ತಿ ದೇವನ ಮೈದುನ 
ಬಿಂಜಮಯ್ಯನ ಮಗ ವೇಮಣ್ಣ 


ಬಂದಣಿಕೆಯ ಗೊರವಣ್ಣ 


ಬಲ್ಲಹನ ಸಿರಿಕಮ ಸಾಹಣಿ.... 
ಪಯ ನಾಯಕನ ಅಳಿಯ 
ಬೋಪಯ ಸಾಹಣಿ 
ಬಮ್ಮದಳಾಅ 


ಕುಳಿಯ ತೆಪ್ಪದ ಮಲ್ಲಗಾವುಂಡನ 
ಅಳಿಯ ಮಕ್ಕಳ ಮಾಣಿಗಾ.. 
(ಪುಂಡ?) 

ಬೊಜಂಗರ ನಾರಣಯ್ಯನ ಮಗ 
ಸಾತಣ 


ಮೊಸಳೆ ಗ್ರಾಮದ ಬೊಮ್ಮ 


ಕಾಳಿಗ ನಾಯಕನ ಗಂಧವಾರಣ 
ಬಮ್ಮುಸಾಂತರ 


ಇತರೆ 


ತುರುಗೋಳ್‌ 


ಇತರೆ 


ಇತರೆ 


ಇತರೆ 


ಉರಳಿವು 
ಇತರೆ 
ತುರುಗೋಳ್‌ 


ಇತರೆ 
ಇತರೆ 


ಇತರೆ 
ಇತರೆ 


ತುರುಗೋಳ್‌ 
ತುರುಗೋಳ್‌ 


ತುರುಗೋಳ್‌ 


ಕೋಟೆಕಾಳೆಗ 


೨೮೬ 


ಎ.ಕ NIIಶಿಕಾ-೨೮೦ 


ಎ.z.VIIಸೊ-೦೩ 
ಅದೇ, ಸೊ-೦೫ 


ಅದೇ,ಸೊ-೦೭ 
ಅದೇ, ಸೊ-೧೪೩ 


ಅದೇ, ಸಾ-೧೫೩ 


ಅದೇ, ಸೊ-೨೮೯ 
ಅದೇ, ಸೊ-೫೧೯ 
ಅದೇ, ಸೊ-೫೨೧ 


ಕ.2.VI ನಂ-೨೬ 
ಎ.zVIN ಸೊ-೪೧೪ 


ಅದೇ, ಸೊ - ೪೮೬ 


ಅದೇ,ಸೊ-೪೧೫ 


ಅದೇ,ಸೊ-೨೫೩ 


ಅದೇ,ಸಾ-೧೩೧ 


ಅದೇ, ಸೊ-೪೨೨ 


ಅದೇ,ಸೊ-೨೫೨ 


ಅದೇ,ಸಾ-೫೮ 


ಕ್ರಿ.ಶ.೧೧೪೪ 


ಮುಚುಂಡಿಯ ಹುಲಿಯ ಜಂಗುಳಿಯ 
ಕೊತಳಿಯದ..ಕ ಓಜನಳಿಯ 
ಮಾರೋಜನ ತಮ್ಮಸಾದೆಯ ನಾಯಕ ತುರುಗೋಳ್‌ 


ಚಾವೂಣ್ಗುರ್ಮಾದ ತುರುಗೋಳ್‌ 
ಬೊಪ್ಪಣನ ಮಗ ದಿವಮಗೌಡ ತುರುಗೋಳ್‌ 
ಬಿಲ್ಲೋಜ ತುರುಗೋಳ್‌ 
ರಾಮಸೆಟ್ಟಿಯ ಮಗಂ ಭೂ 
ಮಲ್ಲಳಿಯ ತುಳುವಮೈೆಲ ತುರುಗೋಳ್‌ 
ಹೆಗ್ಗಡೆ ಬಮ್ಮ ಇತರೆ 
ಕಗ್ಗಜ್ಜನ ಮಗ ದೊಡ್ಡ ಬೇಳೆಯ ತುರುಗೋಳ್‌ 
ಬೂವಿ ಸೆಟ್ಟಿ ತುರುಗೋಳ್‌ 
ಕೇತಗೌಡನ ಮಗ ಜಕ್ಕೆಯ ಇತರೆ 
ಕಮ್ಮಾರ ಮಾಚ ಇತರೆ 
ಬೊಬ್ಬಿ ಸೆಟ್ಟಿಯ ತಂಮ ಸೆಟ್ಟಿ ತುರುಗೋಳ್‌ 
ಪೆಣ್ಣುಯಲ್‌ 


ಮುಣಲ ಬೆಟ್ಟೆಯ ಚೊಕಗಾವುಂಡ ಇತರೆ 


ಬಬ್ಬಿ ಸೆಟ್ಟಿಯ ಮಗ ಬೊಮ್ಮಣ ಅದೇ, 


ಸಾಸೀರ್ವರ ಮಗ ಸಂಗಡಿಯ 
ಮಾದಿಸೆಟ್ಟ ಸೀಮಾವ್ನಾಜ 


ಕಲಿಗಉಡ... (ನ ಮಗಗ?) ಕಸರಿ 
ಕಾಳಿಗ ಇತರೆ 
ಪಡೆವಳ ತೈಲ ಇತರೆ 


ಕುಪಟೂರ ಸಾಸೀರ್ವರ ಮಗಂ.. 
ಡೆಯ ಬೀಚಣನ ಮಗ 
ಕೀರ್ತಿಯಣ್ಣ ಸೀಮಾವ್ಯಾಜ್ಯ 


ಬೇಡಕಣಿಯ ಮಹಾಪ್ರಭು 
ಚೂರಗಾವುಂಡನ ಅಗ್ರಜ 
ಬಾಗಿಯಬ್ಬರಸಿಗಂ ಬಿದಿರೂರ 
ಭೀಕರಸಂಗೆಪುಟ್ಟಿದ 

ಮಹಾವೀರ ಹಾಕರಸ ಇತರೆ 


೨೮೭ 


ಧಾ.ಜಿ.ಶಾ.ಸೂ-ಹಾ-೨೨೫ ಕ್ರಿ.ಶ. ೧೧೪೫ 


ಸಂ- ೧೧೩ 


ಧಾ.ಜಿ.ಶಾ.ಸೂ-ಹಾ-೨೯ 


ಎಕNI ಸೊ-೭೯ 


ಕ.2.V ಸಂ-೫೪ 


ಅದೇ,ಸಂ-೫೫ 


ಎಕNI ಸೊ-೮೬ 


ಅದೇ,ಸೊರ೧ರ೯ 


ಅದೇ, ಸೊ-೫೨೫ 
ಅದೇ, ಸೊ-೧೧ 


ಅದೇ,ಸೊ-೧೭೫ 


ಅದೇ,ಸೊ-೧೭೬ 


ಅದೇ,ಸೊ-೩೬೯ 
ಕ.2.IV ಸಂ-೨೩ 


ಎ.ಕ NIIಶಿಕಾ೧೬೨ 
ಎ.ಕ. VIN ಸೊ-೨೫೫ 


ಅದೇ,ಸೊ-೫೪ 


ಅದೇ,ಸೊ-೯೯ 


ಅದೇ,ಸೊ-೪೧೬ 


ಎ.ಕ. VI ಶಿಕಾ-೪೯ 


ಅದೇ, ಶಿಕಾ-೧೬೧ 


ಕ್ರಿ.ಶ. ೧೧೪೬ 


(de (de (de (Oo 


$್ರ 
ಕ್ರಿ.ಶ.೧೧೫೯ 


ಕ್ರಿ.ಶ.೧೧೫೯ 


ಶ.೧೧೫೮-೫೯ 
ಪ. 


ಕುಂಬಾರ ಬೀರಣ ಇತರೆ 
ಕಾಗಿನೆಲೆ ನಾಡಪ್ರಭು ಕೇತಿ ಸೆಟ್ಟಿ 
ಮತ್ತು ಕಮಾರ ಸಾಂತೋಜ 
ಪುಣಸೆಯ ಬೊಮ್ಮೆಯ ನಾಯಕ 
ಮರವೂರ ಮಸಣೈೆಯ ನಾಯಕ 


ಐಪೆಗೌಡನ ಮಗ ಕಕ್ಕಡಗೌಡನಳಿಯ 


ಮಾಚಗಾವುಂಡ 


ಇತರೆ 


ಇತರೆ 
ಇತರೆ 


ಇತರೆ 


ತುಯ್ಯಗೌಂಡನ ಮಗ ಬೆಳಗೌಂಡ ಇತರೆ 


ಕುಮ್ನಾಟ ಮಾಚೋಜನ ಮಗ 
ಮಲ್ಲೋಜ 


ಕೊಡಕಣಿಯ ಮಸಣಗವುಡನ 
ನಡುವಣ ಮಗ ಕಿತಿಗವುಡ 


ಕನ್ನಡಿಯ ಕೇತಯ ನಾಯಕ 
ಜಕ್ಕಿ ಸೆಟ್ಟಿ 


ದೇವಗಾವುಂಡ, ಮಲ್ಲಗಾವುಂಡ 


ವೀರಗಾವುಂಡ, ಮಲ್ಲಿಗಾವುಂಡ 


ಕಂನೆಯ 
ಕಮ್ಮ ಗಾಳಯ್ಯ 


ದಾಸಿಮಯನ ಮಗ ಕೇತಣ 
ಕುಪಟೂರು ಸಾಸೀರ್ವರ ಚಿಸವಗ 
ನಂಬಿಯ ಕೇಸಿಗ 


ಬೆಳಗಾವುಂಡ 


ಎಆ್‌ಯ ಗಾವುಂಡನ ಮಗ 
ಮಣ್ಣಿಯ ಗಾವುಂಡ 


ಬನವಾಸಿನಾಡ ಹಿರಿಯ ಪಡವಳ 


ಬಿಲ್ಲಯ್ಯನ ಚಿತನಿ ಬಂದನ ಹಿಟ್‌ಯ 


ನಾಯಕನ ಮಯ್ದುನ ಚಿಕಕೇತ 
ಕಾಳ ಸಂಕಣ್ಣ 


ಆಗರಕ್ಕ ನಾಗಂಣ 


ಊರಳಿವು 


ಇತರೆ 


ತುರುಗೋಳ್‌ 
ತುರುಗೋಳ್‌ 


ತುರುಗೋಳ್‌ 


ತುರುಗೋಳ್‌ 


ತುರುಗೋಳ್‌ 
ಇತರೆ 


ತುರುಗೋಳ್‌ 
ಇತರೆ 


ತುರುಗೋಳ್‌ 


ಊರಳಿವು 


ಇತರೆ 
ತುರುಗೋಳ್‌ 


ಇತರೆ 


೨೮೮ 


ಎಕNಗಗಸೊ-೧೩೧ ಕ್ರಿ.ಶ.೧೧೬೦ 
ಅದೇ, ಸಾ-೯೧ ಕ್ರಿ.ಶ. ೧೧೬೦ 
ಅದೇ, ಸಾ-೯೨ ಕ್ರಿ.ಶ.೧೧೬೦ 
ಎ.ಕ NVIlಶಿಕಾ-೧೩೯ ಕಿ,.ಶ.೧೧೬೦ 
ಎಕ. ್ಭVII್ಸಾ-೨೮ ಕ್ರಿ.ಶ.೧೧೬೦ 
ಎಸ ಸ1ಿಕಾ-೭೮ ಕ್ರಿ.ಶ.೧೧೬೦ 
ಧಾ.ಜಿ.ಶಾ.ಸೂ ಹಾ-೧೮8೩ ಕ್ರಿ.ಶ.೧೧೬೧ 
ಅದೇ, ಶಿಕಾ-೫೬ ಕ್ರಿ.ಶ.೧೧೬೨ 
ಎ.ಕೆ. NI1ಸೊ-೫೬೮ ಕ್ರಿ.ಶ.೧೧೬೨ 
ಎಂ. ಎ. ಆರ್‌-೧೯೨೩ ಕ್ರಿ.ಶ.೧೧೬೨ 

ಸಂ-೬೫ 

ಎ.ಕೆ. ೪11 ಸೊ-೨೮೭ ಕ್ರಿ.ಶ.೧೧೬೩ 
ಅದೇ, ಸೊ-೧೯೩೬ ಕ್ರಿ.ಶ.೧೧೬೩ 
ಅದೇ,ಸೊ-೧೭೭ ಕ್ರಿ.ಶ.೧೧೬೩ 
ಅದೇ,ಸೊ-೪೪೯ ಕ್ರಿ.ಶ.೧೧೬೩ 


ಧಾ.ಜಿ.ಶಾ.ಸೂ-ಹಾ-೧೮% ಕ್ರಿ.ಶ. ೧೧೬೩ 


ಅದೇ, ಹಾ-೧೮೪ ಕ್ರಿ.ಶ. ೧೧೬೩ 
ಕ.ಐ.ಳVಸಂ-೩೬ ಕ್ರಿ.ಶ. ೧೧೬೩ 
ಕ.2.IV ಸೆಂ- ೨೪ ಕ್ರಿ.ಶ. ೧೧೬೪ 
ಅದೇ, ಸಂ-೪೩ ಕ್ರಿ.ಶ. ೧೧೬೪ 
ಎಂ.ಎ.ಆರ್‌ ಕ್ರಿ.ಶ.೧೧೬೪ 
೧೯೩೦ ಸಂ೬೭ 


ಕಮ್ನಾರ ಸಂತೋಜನ ಮಗ 

ತೈಲೋಜ ಇತರೆ 
ದೀವರ ಹಡವ.(ಳ) ಎಅಹಲ ಇತರೆ 
ದೀವರ ಅಂಗವಿತದ ಬೊಪ್ಪಣನ ಇತರೆ 
ಮಗನು..ತದಗೊಗ್ಗ 


ತೊಣವತಿಯ ಮೆಟ್‌ಗಾಅ 

ಬಾಬೆಯನಾಯಕ ಇತರೆ 
ಹಡವಳ ಬೊಪ್ಪಣ 

ದೀವಯ ಬಿಟ್ಟೆಯಂ ಇತರೆ 
ಜೆಟ್‌ಗಾರ ಕಾಟಿಗ ಇತರೆ 
ಮಸಣದ ಜಕ್ಕಅನ ಮಗ 

ಮೂಡದಳಾಅ ಇತರೆ 
ಕುಪ್ಪೆಯ ಹುಲಿಯ ಜಂಗುಳಿಯ 

ಪುಳ್ಳೆಯನಾಯಕ ಇತರೆ 
ತಳಪ್ರಹಾರಿನಾವುಕನಮಗ . 

ಸೇನಾನಿ ಗೊಗ್ಗಿ ಇತರೆ 

ಸಂಕ ಕೋಟೆಕಾಳಗ 
ತಂದೆ (ಹೆಸರಿನ ಭಾಗ ನಾಶವಾಗಿದೆ) 

ಮತ್ತು ಮಗ ಕಳ್ಳ ತುರುಗೋಳ್‌ 
ಎಕ್ಕಟ್ಟಿಗ (ಶ್ರೇಷ್ಠ) ಮಸಣಂ ಇತರೆ 
ನಲೆಯೂರ ಬೊಪ್ಪಿಸೆಟ್ಟಿಯ ಮಗಂ 

ಕಾಳಿಸೆಟ್ಟಿ ತುರುಗೋಳ್‌ 
ಸಮ್ಮಗಾರ ನನ್ನೊಜನ ಮಗ ಬಮ್ಮಣ ಇತರೆ 
ಬೊಮಣ ಇತರೆ 


[2 


ಮುಂಜಗಾವುಂಡನ ಮಗ ರಾಮಯ ಇತರೆ 


ಬಿಟ್ಟೆಯ | .  ಕೋಟೆಕಾಳಗ 
ಮೇಜೂರ ನಾಡ ಪ್ರಭು ಸಾಮಂತ ಇತರೆ 
ಕಾಳೆಗೌಡ 

ತೆಲಿಗ ಐಬಿಸೆಟ್ಟಯ ಮಗ ಹಳೆಯಮ ಇತರೆ 


೨೮೯ 


ಎ.ಕNಗಸೊ-೫೬೭ ಕ್ರಿ.ಶ.೧೧೬೫ ಕುಪ್ಲೆಯ ಕಲ್ಲೆಯ ನಾಯಕನ ಮಗ 


ದಾಸೋಯ ನಾಯಕ ಇತರೆ 
ಅದೇ, ಸೊ-೩೨೭ ಕ್ರಿ.ಶ. ೧೧೬೫ ಬಂದಣಿಕೆಯ ಬೊರ್ಪಸರನ ಇತರೆ 
ದಾಯಿಗನಂ... 
ಅದೇ, ಸೊ-೩೬೮ ಕ್ರಿ.ಶ. ೧೧೬೫ ಬೂತೆಗಾವುಂಡ ಇತರೆ 
ಅದೇ, ಸೊ-೬ ಕ್ರಿ.ಶ.೧೧೬೫ ಹುಲಿಯ ಜಂಗುಳಿ ಹೊನೆನಾಯಕ 
ಮತ್ತುಸೋಮವ್ವೆಯರ ಪುತ್ರ ಕಾಳಿಗ 
ಸುಭಟ ತುರುಗೋಳ್‌ 
ಅದೇ, ಸೊ-೧೨ ಕ್ರಿ.ಶ.೧೧೬೫ ಉತ್ತಗಾವುಂಡ ತುರುಗೋಳ್‌ 
ಅದೇ, ಸಾ-೮೩ ಕ್ರಿ.ಶ.೧೧೬೫ ಕಲಿಯಮ ಇತರೆ 
ಕ.0.IV ಸಂ-೨೦ ಕ್ರಿ.ಶ. ೧೧೬೫ ಕೇತಮಲ್ಲಸೆಟ್ಟಿಯ ಮಗ ಮಸಣಸೆಟ್ಟ ಕೋಟೆ ಕಾಳಗ 
ಎಂ.ಎ ಆರ್‌-೧೯೨೮ ಕ್ರಿ.ಶ.೧೧೬೫ ಕೇತಮಲ್ಲಸೆಟ್ಟಿ ಇತರೆ 
ಸಂ ೮೧ 
ಎ.ಕ.್ಭID ಸೊ-೩೦೬ ಕ್ರಿ.ಶ.೧೧೬೬ ಚೌವುಟಿಸೆಟ್ಟಿಯ ಮಗ ಇತರೆ 
ಹಿರಿಯರೇವಿಯ ಮಾಚೆಯ 
ಅದೇ,ಸಾ-೧೧೨ ಕ್ರಿ.ಶ.೧೧೬೬ ಆಲೂರ ಎಟ್‌ ಗನ ಅಳಿಯ, 
ಕೆಮ್ಮಟುಯಗಂ ಆತನ ಸತಿ ತುರುಗೋಳ್‌ 
ಸಣ್ಣಬೆಗಂ ಸುಪುತ್ರ. ಬೀರ 
ಅದೇ,ಸಾ-೧೧೪ ಕ್ರಿ.ಶ.೧೧೬೬ ಕಲಿಮಾರಯ ನಾಯಕ ಇತರೆ 
ಕಇಗಳಸಂ-೧೭ ಕ್ರಿ.ಶ.೧೧೬೬ ಸೆಟ್ಟಿ ತುರುಗೋಳ್‌ 
ಎಂ.ಎ. ಆರ್‌ ೧೯೯ ಕ್ರಿ.ಶ.೧೧೬೭-೭೬ ದೇವದಣ್ಗ್ಣಾಯಕ ಇತರೆ 
ಸಂ-೮೧ 
ಎ.ಕN1೨ಿಕಾ-೧೮೧ ಕ್ರಿ. ಶ.೧೧೯೭-೬೮ ಮುಕ್ಕಡರ ಸೋವಿಸೆಟ್ಟಿಯ 
ಮಗಂ ಕಾಳೆಯನಾಯಕ ತುರುಗೋಳ್‌ 
ಅದೇ, ಶಿಕಾ-೧೭೩ ಕ್ರಿ.ಶ.೧೧೭೦ ಹೋಚಗಾವುಂಡ ತುರುಗೋಳ್‌ 
ಅದೇ, ಶಿಕಾ-೨೭೨ ಕ್ರಿ.ಶ. ೧೧೭೦ ನಾಗಯ ನಾಯಕ ತುರುಗೋಳ್‌ 
ಅದೇ, ಶಿಕಾ- ೨೫೧ ಕ್ರಿ.ಶ.೧೧೭೧ ಕೇಶಬೊಪ್ಪನಳಿಯ 
ಮಾಚರಸನಾಯಕನ (ಮಗ?) 
ಕಾಳಗಮ ಇತರೆ 
ಎ.ಕ.VIಸಾ-೧೧೬ ಕ್ರಿ.ಶ.೧೧೭೧ ಬಿಟ್ಟೆಯಂ ಇತರೆ 
ಎಕ.೪1ಿಕಾ-೧೫೦ ಕ್ರಿ.ಶ.೧೧೭೧ ಹಲ್ಲಿಗ ಇತರೆ 
ಎಕ.೪ಳ1ಗಸೊ-೩೭೦ ಕ್ರಿ.ಶ.೧೧೭೧ ಸೆಟ್ಟಿಗುಂಟಿಯ ಓಬೆಯನ 
ಮಗ ತೈಲಯ ಇತರೆ 


೨೯೦ 


ಅದೇ, ಸೊ-೫೧೮ ಕ್ರಿ.ಶ.೧೧೭೧ ಸಾಂತೋಜನ ಮಗ ಬಿಮೋಜ ಇತರೆ 


ಅದೇ, ಸೊ-೩೭೨ ಕ್ರಿ.ಶ.೧೧೭೨ ಮೂಡಿವೂರ ಮೋಜೆಯ 

ಬಮ್ಮಿನೆಟ್ಟಿಯ ಮಗ ಮಲ್ಲಸೆಟ್ಟಿ ತುರುಗೋಳ್‌ 
ಎಂ.ಎ.ಆರ್‌- ೧೯೫೩ ಕ್ರಿ.ಶ.೧೧೭೨ ಮೂಡಗಾವುಂಡ ತುರುಗೋಳ್‌ 
ಸೆಂ-೧೨೫ 
ಕ.ಇ.VIಸಂ- ೩೬ ಕ್ರಿ.ಶ. ೧೧೭೨ ಅಗಸರ ಕಾಳೆಯ ತುರುಗೋಳ್‌ 
ಎ.ಕ. N11 ಶಿಕಾ-೨೬೯ ಕ್ರಿ.ಶ.೧೧೭೨ ಹಿಕರಾಯ ಇತರೆ 
ಎಕ. ಳIಗಸೊ-೧೩೯ ಕ್ರಿ.ಶ.೧೧೭೩ ಕೊಂಗೆಯ ಸಾಹಣಿ ಇತರೆ 
ಅದೇ,ಸಾ-೭೧ ಕ್ರಿ.ಶ.೧೧೭೩ ಸಾಮಂತ ಕುಪ್ಪಂ ಇತರೆ 
ಎ.ಕ. NIಶಿಕಾ-೭೫ ಕ್ರಿ.ಶ.೧೧೭೫ ದೀವರಬಾಚೆಯ ತುರುಗೋಳ್‌ 
ಎಕ. VIIಸೊ-೩೨ ಕ್ರಿ.ಶ.೧೧೭೬ ಕುಪ್ಪೆಯ ಎಕ್ಕಲಿಗವುಡನ ಸೋದರಳಿಯ, 

ಹಿರಿಯ ಶಕುನದ ಬೆಳಗವುಡನ ಮಗ 

ಸಾವಂತ ಜಗದಾಳ ಕಾಳಗೌಡ ಇತರೆ 
ಧಾ. ಜಿ. ಶಾ. ಸೂ. ಹಿರೇ ೧೩೨ಕ್ರಿ.ಶ. ೧೧೭೬ ದಾಕಗೌಡ ಇತರೆ 
ಎಂ.ಎ.ಅರ್‌ ೧೯೦೯ ಕ್ರಿ.ಶ. ೧೧೬೭-೭೬ ದೇವದಣ್ಣಾಯಕ ಇತರೆ 
ಸಂ-೮೧ 
ಎ.ಕV1॥, ಸೊ-೧೭೪ ಕ್ರಿ.ಶ.೧೧೭೭ ಅಸಕಹಳ್ಳಿಯ ಆಲದ ಬೀಚಸೆಟ್ಟಿಯ 

ಮಗ ಎಕ್ಕಡಿಗ ಬಿಕ್ಕಣ ಇತರೆ 
ಅದೇ, ಸೊ-೨೫೧ ಕ್ರಿ.ಶ.೧೧೭೭ ಕಡುಗಲಿ ಕೇತಯನಾಯಕ ಇತರೆ 
ಅದೇ, ಸೊ-೪೧೨ ಕ್ರಿ.ಶ.೧೧೭೭ ಹಿರಿಯ ಮಾಗಡಿಯ ಹೆಗ್ಗಡೆ 

ಕುಪ್ಪಯ್ಯನ ತಂಮ ಸಂಕಯ್ಯ ತುರುಗೋಳ್‌ 
ಅದೇ, ಸೊರಳ೯೮ ಕ್ರಿ.ಶ. ೧೧೭೭ ಅಗ್ರಣಿ ಮಾಚ ಇತರೆ 
ಅದೇ, ಸೊ-೩೫೮ ಕ್ರಿ.ಶ.೧೧೭೯ ಕಲ್ಲಗೌಂಡನ ಮಗ ಹೆಗಡೆ ಕಾಮಯ್ಯ ಇತರೆ 
ಅದೇ,ಸೊ-೩೬೬ ಕ್ರಿ.ಶ.೧೧೭೯ ಬೊಪ್ಪಿಸೆಟ್ಟಿಸಾಂತರಯ್ಯ ಇತರೆ 
ಧಾ.ಜಿ.ಶಾ.ಸೂ-ಹಿರೇ-೩೩ಿ ಕ್ರಿ.ಶ. ೧೧೭೯ ಪೊದಲಯ ನಾಯಕ ತುರುಗೋಳ್‌ 
ಎ.ಕ. VI ಶಿಕಾ-೧೫೮ ಕ್ರಿ.ಶ.೧೧೮೦ ಹೆಳೆಯ ನಾಯಕನ ಮಗ ಕೇತಮ ಇತರೆ 
ಎಂ.ಎ.ಅರ್‌-೧೯೨೭ ಕ್ರಿ.ಶ.೧೧೮೦ ಯಲುಗಟ್ಟದ ರಾಮಗಾವುಂಡ ಇತರೆ 


ಸಂ.-೧೩೬ 


೨೯೧ 


ಎ.ಕೆ. VI] ಶಿಕಾ-೩೦೦ 


ಎ.ಕೆ. VII ಸೊ -೪೦೦ 


ಎ.ಕ. VI ಶಿಕಾ-೧೪೪ 


ಅದೇ, ಶಿಕಾ-೨೧೨ 
ಎಕ. VIN ಸೊ-೪೩ 


ಎ.ಕ. VIlಶಿಕಾ-೨೪೫ 


ಎ7. VIN ಸೊ-೪೧೯ 


ಕ್ರಿ.ಶ.೧೧೮೩ 


ಎಸ್‌. ಐ.ಐ೫೫ ಸಂ. ೧೨೬ಕ್ರಿ.ಶ. ೧೧೮೩ 


ಕ.ಇ.ಳV-ನಂ-೫೭ 
ಅದೇ, ನಂ.-೫೮ 


ಎಸ್‌.ಐ.ಐಬ. XX 
ಸೆಂ- ೧೨೫ 


ಅದೇ, ಸಂ- ೧೨೬ 


ಅದೇ, ಸಂ. ೧೬೯ 
ಎ.ಕ. VI] ಶಿಕಾ-೨೧೪ 


ಎ.ಕ. VIIಸೊ-೪೭ 


ಎಂ.ಎ.ಆರ್‌-೧೯೩೦ 
ಸಂ-೬೩ 
ಎ7. VI ಸೊ-೪೩೯ 


ಎಂ. ಎ. ಆರ್‌. ೧೯೩೧ 
ಸಂ.೭೯ 


ಎ.ಕೆ. VIIಸೊ-೩೦ 


ಅದೇಸಾ-೦೪ 


ಕ್ರಿ.ಶ.೧೧೮೪-೮೫ 


ಕರಿಮಾಅ ಲೀಲೋಜನ 
ಲೋಪಳೋಜ 


ತಳಾಅ ಕೇತಮಲ್ಲನಾಯಕ 


ಹಾನುಂಗಲ ಬಸವೈಯ ನಾಯ್ಕ 
ಮಸಣಗಾವುಂಡ 


ಮುರಾರಿ ಸೋಮಯನ ಮಗ 
ದಡೆಯ ಕಟಗನಾಗ 
ಸೋ ಎಸೆಟ್ಟಿ 
ಜಬೊಮುಗ 

[2 
ಸಾತೆಯ ನಾಯಕನ ಮಗ... 
ಜಗಜಟ್ಟಿ ಸಿಂದದ ಬೊಮ್ಮಯ್ಯ 


ಜಬೊಪಣ 
[0 


ಸೆಟ್ಟಿಮ ನಾಯಕ 


ಸಂಕೆಯ ಸಾಹಣಿ 
ಕಾವಿಗೌಡನ ತಂಮ ಎಚಗೌಡ 


ಮಸಣಗಾವುಂಡನ ಅಳಿಯ 
ಕಾಮಗಾವುಂಡ 


ಬೀರರಸ ಬೊಮ್ಮರಸ 


ರಿಕಬೂವಯ ಪಂಕದಾರರ ಮಲ್ಲ 


ವೀರ ಎಲವಳ್ಳಿಯ ಮೇಳೆಯ 


ಕಾಳಗೌಡನ ಆಳು ಕಂಚಗಾಅ 
ಬಸವೋಜನಮಗ ದೋ 


ವೀರ ಬಾಳೆಯಮವೆಗ್ಗಡೆ 


ತುರುಗೋಳ್‌ 
ಇತರೆ 


ಇತರೆ 
ಇತರೆ 


ಇತರೆ 


ಇತರೆ 


ಇತರೆ 
ಇತರೆ 


ಇತರೆ 
ಇತರೆ 
ತುರುಗೋಳ್‌ 
ತುರುಗೋಳ್‌ 
ಇತರೆ 
ತುರುಗೋಳ್‌ 
ತುರುಗೋಳ್‌ 
ಇತರೆ 


ಇತರೆ 


ಇತರೆ 


ತುರುಗೋಳ್‌ 
ಇತರೆ 


೨೯೨ 


ಧಾ.ಜಿ.ಶಾ.ಸೂ. ಹಿರೇ ೭೧ ಕ್ರಿ.ಶ. ೧೧೯೩ 


ಎಂ.ಎ.ಅರ್‌-೧೯೩೦ 
ಸಂ-೬೬ 


ಎ.z. VIN ಸೊ-೧೩ 


ಅದೇ, ಸೊ -೯೮ 


ಎ.ಕ. VI ಶಿಕಾ-೧೫೬ 


ಕ.ಇ.1V ಸಂ.೪ 


ಅದೇ,ಶಿಕಾ-೨೪೪ 


ಅದೇ,ಸೊ-೪೦೪ 


ಅದೇ,ಸೊ-೪ 


ಅದೇ, ನೊ-೫೯ 


ಅದೇ,ಸೊ-೩೭೬ 


ಅದೇ,ಸೊ-೩೦೯ 


ಎ.ಕ. VIL, ಶಿಕಾ-೨೪೩ 


ಕ್ರಿ.ಶ.೧೧೯೪ 


ಕ್ರಿ.ಶ.೧೧೯೬ 


ಗಂಗಕುಲದ ಚಿಕ್ಕಸೆಟ್ಟ 
pe 


ಕಲಿಯಮ್ಮ ಗೌಡನ ಮಗಂ ಬೆಳೆಯಂ 


ಅಂಡುಗ ಪಾರಿಸಗವುಡನ 
ಬೆಸವಗ ಡಿ(ದೀ?) ವರ ಲಕಿಯನ 
ಅಳಿಯ ಬೆಳೆಯನಾಯಕ 
ಮಂಡಿಯಣ 


ಅಗಿಯ ಬೊಂಮ್ಹಯ್ಯನ ಮಗ 
ಸಿರಿಣ್ನಾರದ ಹಳಿಹುಡಿದ ಬಲೆಯ 
ದಣ್ನಾಯಕ 


ಕಬ್ಬಿಲ ಚಟ್ಟ 


ಮಡೆಯಣನ ಮಗ ಹರಿಯಣ 
ಮದವರಿ ಹರಿಯಣ 

ಸುಣ್ಣದ ಬವ 

ಹಂಚೆಯ ಬಜೆಯನ ಮಗ ವಿಅಹ 
ಹಂದಿಯ ಸೋಮಯ 


ಸಿಕ್ಕದ ಮಸಣಸೆಟ್ಟಿಯ 
ಮಗ ಸೋವಣ 


ಮಾಯಿಲೆಯ ತೈಲಗಾವುಡ 


ಬೀಯರ ಗೊರವ ಮಟಗ 
ಬಂಟಾಯ ಕಲಿಕೆಯ ನಾಯಕ 


ಬನಕ 
ದೊರವಳಿಯ ಮಡಿಕಳಗೌಡನ 
ಮಗಚಂನ 


ಹೆರ್ಗಡೆ ಸೋಮನ ಆತ್ಮತನಯಂ 
ಪೆರ್ಗಡೆಮಾಚ 


ಇತರೆ 
ತುರುಗೋಳ್‌ 


ಇತರೆ 


ಇತರೆ 


ಇತರೆ 


ಇತರೆ 


ಇತರೆ 
ಇತರೆ 
ತುರುಗೋಳ್‌ 
ತುರುಗೋಳ್‌ 
ತುರುಗೋಳ್‌ 


ತುರುಗೋಳ್‌ 
ಇತರೆ 


ಇತರೆ 
ತುರುಗೋಳ್‌ 


ಇತರೆ 


೨೯೩ 


ಎ.ಕೆ.೪।1ಶಿಕಾ-೨೪೭ ಕ್ರಿ.ಶ.೧೨೧೫ ಸೆಟ್ಟಿಯ ಸಾಣಿಯಬೆಯ ಸಾಹಣಿ  ತುರುಗೋಳ್‌ 
ಎಂ.ಎ.ಅರ್‌-೧೯೪೯೯ ಕ್ರಿ.ಶ.೧೨೧೬ ಕಲಿಮಸಣ ತುರುಗೋಳ್‌ 
ಸಂ-೭೩ 
ಎ.ಕೆ. NI ಸೊ-೫೦೭ ಕ್ರಿ.ಶ.೧೨೧೬ ತಿದಿವಪಾಣ್ಣುಮ ಗವುಂಡನ ನೆಚ್ಚಿನ ತುರುಗೋಳ್‌ 

ಭೃತನಪ್ಪ ಕಳುವ ಸೋವೆಯ ಮತ್ತು 

ನಾಯಕನ ಬೊಪ್ಪಯ ಪೆಣ್ಣುಯ್ಯಲ್‌ 
ಅದೇ,ಸೊ-೩೩೯ ಕ್ರಿ.ಶ.೧೨೧೭ ಲೋಕ ಗೌಂಡನಳಿಯ ಗೊಗಿಗವುಡ ತುರುಗೋಳ್‌ 
ಅದೇ,ಸಾ-೧೨೪ ಕ್ರಿ.ಶ.೧೨೧೭ ಬಾಳೆಗ ತುರುಗೋಳ್‌ 
ಅದೇ,ಸಾ-೧೨೫ ಕ್ರಿ.ಶ.೧೨೧೭ ತುರುಂಬನಾಯಕಿತಿಯ 

ಮಗಂ ಕವಡಯ ಬಿಂಮಂ ತುರುಗೋಳ್‌ 
ಅದೇ,ಸೊ-೨೫೬ ಕ್ರಿ.ಶ.೧೨೧೮ ಸಾಸೀರ್ವರ ಪ್ರಿಯಪುತ್ರಂ 

ಮೊತಕಾಅ (ನಾಯಕ) ದೊಸಮ... ಇತರೆ 
ಅದೇ,ಸಾ-೧೩೩ ಕ್ರಿ.ಶ.೧೨೧೯ ಮಸಣಯ ನಾಯಕ ಮಗಂ 

ಭಿಕೆಯಸಾತಯ ಊರಳಿವು 
ಧಾ.ಜಿ.ಶಾ.ಸೂ-ಹಿರೇ-೧೮ ಕ್ರಿ.ಶ. ೧೨೧೯ ಮಾಚ ಮತ್ತುಗೋಮ ತುರುಗೋಳ್‌ 
ಎಕ. VIIಸ-೪ ಕ್ರಿ.ಶ.೧೨೨೦ ...ಮೆಯ ನಾಯಕನಳಿಯ ತವನಿಧಿಯ 

ಚಿಟ್ಟೆಯ ನಾಯಕನ ಮಗ 

ನಾ..... ನಾಯ್ಯ ಇತರೆ 
ಅದೇ, ಸೊ-೧೮೮ ಕ್ರಿ.ಶ.೧೨೨೦ ಸಂಕೆಯ ನಾಯಕ ಇತರೆ 
ಅದೇ ಸೋ-೨೮೮ ಕ್ರಿ.ಶ. ೧೨೨೦ ಬಾಕಳಗೌಡ ಇತರೆ 
ಎ.ಕ.ಳ1ಶಿಕಾ-೧೪೨ ಕ್ರಿ.ಶ.೧೨೨೦ ತ್ರಿಪುರಾಂತಕ ಬಾಗಿಲ ತಿಪ್ಲಬೋವ ಇತರೆ 
ಕ.ಇ.IV ಸಂ.೪೭ ಕ್ರಿ.ಶ. ೧೨೨೧ ಸೋಮನಾಯಕ ಇತರೆ 
ಎ.ಕ.ಳ1!ಶಿಕಾ-೨೭೦ ಕ್ರಿ.ಶ.೧೨೨೨ ಮಳವಳ್ಳಿಯ ಮಿದಕರ ಇತರೆ 
ಅದೇ, ಶಿಕಾ-೨೭೩ ಕ್ರಿ.ಶ.೧೨೨೨ ಹಿರಿಯ ಮುಚುಂಡಿಯ ಕನಕ 

ಜೋಕನ ಮಗ ಬೀವಚೋಕ ತುರುಗೋಳ್‌ 
ಅದೇ,ಶಿಕಾ-೧೭೫ ಕ್ರಿ.ಶ.೧೨೨೩ ಮಲ್ಲೆಯ ನಾಯಕನ ಹಳ್ಳಿಯ 


ಮಾದರ ಮಸಣಿಗ ತುರುಗೋಳ್‌ 


೨೯೪ 


ಅದೇ,ಶಿಕಾ-೨೬೮ 


ಧಾ.ಜಿ.ಶಾ. ಸೂ 


ಅದೇ, ಹಿರೇ ೧೧೧ 


ಎ.ಕ. VIಶಿಕಾ-೨೪೮ 


ಎ.ಕ. VIIಸೊ-೧೮೦ 


ಕ್ರಿ.ಶ.೧೨೨೩ 


-ಹಿರೇ-೧೦೯ಕ್ರಿ ಶೆ. ೧೨೨೩ 


ಅದೇ, ಸೊ-೨೯೩ ಫ್ರಿ; ಶ. ೧೨೨೪ 
ಅದೇ,ಸೊ-೧೭೮ ಸ್ರ ಶ.೧೨೨೫ 
ಅದೇ,ಸೊ-೨೨೧ ಕ್ರಿ. ಶ.೧೨೨೭ 
ಅದೇ,ಸೊ-೫೮ ಕ್ರಿ: ಶ.೧೨೨೮ 
ಅದೇ,ಸಾ-೧೪೧ ಕ್ರಿ.ಶ.೧೨೩೦ 
ಧಾ.ಜಿ.ಶಾ.ಸೂ. ಹಾ ೨೭೬ ಕ್ರಿ.ಶ. ೧೨೩೧ 


ಎ.ಕ. VIN ಸೊ-೪೦೩ 
ಅದೇ,ಸೊ-೨೬೯ 


ಅದೇ,ಸೊ-೨೫೦ 


ಅದೇ, ಸೊ-೪೯೨ 


ಅದೇ, ಸೊ-೩೧೯ 


ಎ.ಕ. NIlಶಿಕಾ ೨೧೬ 


ಕ್ರಿ.ಶ. ೧೨೪೦ 


ಚಿಕ್ಕಬೋವನ ಅಣ್ಣಮವಬೋವ ತುರುಗೋಳ್‌ 


ಸನ್ನೆಯಸೋಮ ಇತರೆ 
ನಾವಿಂದ ಬೊಮ್ಮೆಯ ನಾಯಕ ಇತರೆ 
ಬಮ್ನಿದೇವನ ಮಗಂ ಚೋಕನ ಬೊಪ್ಪ 
(ನಾಗರ ಖಂಡದ ಕದಂಬ ವಂಶಸ್ಥ) ಇತರೆ 
ಅಗ್ರಹಾರಂ ಕುಪಗದ್ದೆಯ 
ಕರುವಗ ಸುಗಜೀಯ 
ಕೇತಮನ ಮಗ ರಾಮ ಇತರೆ 
ತಲೆಯೂರ ಕೋಟಿಕಾಳಯ್ಯ ಎ 
ಮಲ್ಲಿಸೆಟ್ಟಿಯ ಅಗ್ರಮಗಂ ಕಾಳೆಯ ತುರುಗೋಳ್‌ 
ದೀವರ ಕಾಳೆಯನ ಮಕ್ಕಳ 
ಅಜ್ಜೆಯನಾಯಕ, ತಮ್ಮ ತುರುಗೋಳ್‌ 
ಬೊಮ್ಮಣ ನಾಯಕ 
ಕೊಡಕಣಿಯ ಬೀಮ ಇತರೆ 
ಕಂಡಿದರಸಿ ಚೆಲನು ಇತರೆ 
ಮಾಚ ಇತರೆ 
ಮಾಚಿಸೆಟ್ಟಿಯ ಮಗಂ ಬಮಿಸೆಟಿ ಇತರೆ 

ಅ ಊ 
ಮ. ಯ ಬಸವ ಇತರೆ 
ಸಾಸೀರ್ವರ ಪುತ್ರ ಹೊಂಮಿಸೆ... 
ಕಾಮೆಯನ ಮಗ 
ಮಾರನಹಳ್ಳಿಯ ಕಾಮ ತುರುಗೋಳ್‌ 
ದೀವರ ಚವುಡೆಯ ಇತರೆ 
ಇಡಗೌಡ ಹೆಗ್ಗಡೆ ಬಲ್ಲಯ್ಯನ 
ಮಗ ಹರಿಪಯ ಇತರೆ 
ಸಿಗಿಸೆಟ್ಟಿಯ ಮಗ ರಾಮಸೆಟ್ಟ ಇತರೆ 


೨೯% 


ಎಕ. VII,ಸಾ-೧ 


ಅದೇ, ಸಾ-೨೭ 


ಅದೇ,ಸೊ-೪೨೫ 


ಅದೇ, ಸೊ-೩೨೨ 


7. VIIr-0೨೯ 


ಅದೇ, ಸಾ-೧೪ 


ಎ.ಕ. VI ಶಿಕಾ-೨೧೭ 


ಎ.ಕ. VII ಸಾ-೧೨೭ 


ಅದೇ, ಸಾ. ೧೪೭ 


ಅದೇ, ಸೊ-೨೦ 


ಅದೇ, ಸಾ-೧೫೦ 
ಎಂ.ಎ.ಅರ್‌-೧೯೨೯ 
ಸಂ-೭೨ 

ಎ2. VI ಸೊ-೫೧೭ 


ಕ್ರಿ.ಶ.೧೨೪೮ 


೧೨೪೮ 


(We (de 
U& UW 


೧೨೪೮ 


ಕ್ರಿ.ಶ.೧೨೪೯ 


ಕ್ರಿ.ಶ. ೧೨೫೦ 
ಕ್ರಿ.ಶ.೧೨೫೩ 
ಕ್ರಿ.ಶ.೧೨೫೫ 


ಕ್ರಿ.ಶ.೧೨೫೪-೫೫ 


ಕ್ರಿ.ಶ.೧೨೫೮ 


ಮಾಸೂರ ಸೆಟುಮ ಗೌವುಂಡನ 
ಮಗ ಹೆಳವಜ 


ರಾಮಯ ನಾಯಕ 


ಹಡವಳರ ಇಡಗೋಡು..ಯಣ..ಗ 


ಹೆಗ್ಗಡೆ ಚೆಂನಯನು 
ಗೊಪ್ಪಗೌಡ... ಬೀರ 


- ಕೇತಟಚೋವನ ಮಗ ಬೊಪ್ಪಬೋವ 


ಕಾಮೆಯ ಪಡವಳ ನಬೆಸವಗ 
ತಾಳೆಗುಪ್ಪೆಯ ನಾಯ್ಕನ ಮಗ 
ಚೆಕವೊಡೆಯ 


ಇತರೆ 
ಇತರೆ 


ಇತರೆ 
ತುರುಗೋಳ್‌ 
ಇತರೆ 


ಇತರೆ 


ಕುಂಬರ ಸೋಮೈಯ್ಯನ ಮಗನಾಗ ಇತರೆ 


ಬೀರೋಜನ ಮಗ ಬಿನಕೋಜ, ಬಾಗಿ 


ಯಬ್ಛೆಗಂ ಪುಟ್ಟಿದ ಮಗ ಮುದಿಗ 
ಕಾಯನು 


ಬಾಡದ ಕವಿಲೆಯಮಳ್ಳಿಯ 
ಹೊಂಮಗೌಡನ ಪಣಮಗೌಡ 


ಮಂದಸಾಲೆಯ ಪುಟ್ನಿದ 
ಮಸಣಗೌಡನ ಮಗ ವುಳ್ಳೂರಲಿ 
ಹುಟ್ಟಿದ ಜಕಗವುಡನಮೊಮ. 
ಹಡಪದ ಜಕ್ಕೆಯ 

ಕಲಿಬೀರಮ 


ಕೊಡಕಣಿ... ಗಾವುಂಡನ 
ತಮ್ಮ ಬಿಟ್ಟೆಯ 


ಕರಿ ಕಲಿಸು 
ವೀರಮಾಳ 


ಚೀಲನೂರಕಾಅ ಪುರುಷ 


ನಾರಾಯಣ ಪರಬಳಸಾದಕೆಂಯ. 


ಪುಟ್ಟಿದ ರಾಮಗಾವುಡ 


ಇತರೆ 
ಇತರೆ 


ಇತರೆ 


ಇತರೆ 
ಇತರೆ 
ಇತರೆ 


ಇತರೆ 

ಇತರೆ 
ತುರುಗೋಳ್‌ 
ಮತು 


ಪೆಣ್ಣುಯಲ್‌ 


೨೯೬ 


ಅದೇ, ಸಾ-೧೧೯ ಕ್ರಿ.ಶ.೧೨೬೧ ಹಳೆಯ ಗೂಳಿಯ ಕಾಳೆಯನಾಯ್ಯ ಇತರೆ 
ಅದೇ, ಸಾ-೧೩೯ ಕ್ರಿ.ಶ.೧೨೬೫ ಅಂಬಿಯ ಪಡವಳ ಇತರೆ 
ಅದೇ, ಸೊ-೨೮೫ ಕ್ರಿ.ಶ.೧೨೬೫ ಪಡವಳ ಕಾಮೆಯೆನಮಯ್ದ 
ಮ ಬಿಲ್ಲಯ್ಯ ಇತರೆ 
ಎಂ.ಎ.ಅರ್‌-೧೯೩೮ಸಂ-೮೩ ಕ್ರಿ.ಶ.೧೨೬೫ ಬಿಜ್ಜಗೌಡನ ಮಗನಾದ 
ದೇಮಗೌಡನ ಅಳಿಯ ಹೆದಸೆಯ 
ಮಾಚೆಯನಾಯಕ ಇತರೆ 
ಎ.ಕೆ. VIIಸಾ-೭೮ ಕ್ರಿ.ಶ.೧೨೬೬ ಸೇಣಿಗೆಯ ಬೊಮ್ಮೆಯನಾಯಕ ಇತರೆ 
ಅದೇ, ಸಾ-೧೪೦ ಕ್ರಿ.ಶ.೧೨೬೬ ಹಿರಿಯ ಹಣಜೆಯ ದೇಸುನಾಯಕ ತುರುಗೋಳ್‌ 
ಎಂ.ಎ.ಅರ್‌-೧೯೩೮ ಕ್ರಿ.ಶ.೧೨೬೭ ನಾಡಕೆಪ್ಪಿಗೆಯ ತೈಯಿಲ ' ಇತರೆ 
ಸಂ-೯೦ 
ಎ.ಕೆ. VI] ಶಿಕಾ-೪೧ ಕ್ರಿ.ಶ.೧೨೬೮ ವಿಠ್ಠಲ ದಣ್ನಾಯಕರು ಇತರೆ 
ಎಂ.ಎ.ಅರ್‌-೧೯೩೦ ಕ್ರಿ.ಶ.೧೨೬೯ ಕಾಬಕನ ಮಗ ಬೊಮ್ಮೆಯ ನಾಯಕ ಇತರೆ 
ಸಂ-೫೫ 
ಕ.ಇ.V ಸಂ- ೪೫ ಕ್ರಿ.ಶ. ೧೨೬೯ ಚಾವುಂಡಯ್ಯ ಇತರೆ 
ಎಕ. NIIಸಾ-೧೨೮ ಕ್ರಿ.ಶ.೧೨೭೦ ಬಿಟಿಗನಬೀರ ಇತರೆ 
ಅದೇ, ಸಾ-೧೩೭ ಕ್ರಿ.ಶ.೧೨೭೦-೭೧ ಸೇಮುಣದ ಶೇಣಿಗ ಚೈತರಾಹುತ  ಕೋಟೆಕಾಳಗ 
ಅದೇ, ಸಾ-೧೩೮ ಕ್ರಿ.ಶ.೧೨೭೦-೭೧ ಬೊಮ್ಮರ್ಲನಾಳು ಸಾತಗೌಡನ ಮಗ 
ಕರಿಯ ಮುದ್ದ ಕೋಟೆಕಾಳಗ 
ಅದೇ, ಸೊ-೯೪ ಕ್ರಿ.ಶ.೧೨೭೩ ಕರಿಯ ಕಂಚೆಯಂ ತುರುಗೋಳ್‌ 
ಅದೇ, ಸಾ-೧೩೪ ಕ್ರಿ.ಶೆ.೧೨೦೭೫-೭೬ ಮಹದಟ ಸಾಹಣಿಮಯ್ಯ ಇತರೆ 
ಅದೇ, ನ-೨೦ ಕ್ರಿ.ಶ.೧೨೭೭-೭೮ ಬೊಮ್ಮರಸ ಇತರೆ 
ಅದೇ, ಸೊ-೨೯೫ ಕ್ರಿ.ಶ.೧೨೭೬ ಕಾಮಯ್ಯ ಹಡವಳನ ಭಾವ 
ಹೆಟ್‌ಸೆಯ ಬೊಮ್ಮಯ್ಯ ಹಡವಳ ಇತರೆ 
ಅದೇ, ಸೊ-೨೯೬ ಕ್ರಿ.ಶ.೧೨೭೬ ಕೇತಿಗವುಡನ ಮಗ ಗೊಂಟೆಯ ಕೇತಯ್ಯ ಇತರೆ 
ಅದೇ, ಸಾ-೭೦ ಕ್ರಿ.ಶ.೧೨೭೬ ನಾಗಯನಾಯ್ಯ ಇತರೆ 
ಎಸ್‌.ಐ.ಐ. ೫೫ -೩೩೦ ಕ್ರಿ.ಶ. ೧೨೭೮ ಚಿಕ್ಕ ಇತರೆ 
ಎಕ. ಳI1ಸೊ-೩೭೧ ಕ್ರಿ.ಶ.೧೨೭೮ ಹೆಗಡೆ ಮಾಚಯ್ಯ ಇತರೆ 


೨೯೭ 


ಎಕ.VIIನ-F ಕ್ರಿ.ಶ.೧೨೭೯ 
ಅದೇ, ನ-೨೦ ಕ್ರಿ.ಶ.೧೨೮೧ 
ಎ.ಕ. VI ಶಿಕಾ-೧೪೦ ಕ್ರಿ.ಶ.೧೨೮೧ 
ಎ.7. VII ಸೊ-೧೬೦ ಕ್ರಿ.ಶ.೧೨೮೨ 
ಅದೇ, ಸೊ-೨೧೮ ಕ್ರಿ.ಶ.೧೨೮೨ 
ಅದೇ, ಸೊ-೨೮೪ ಕ್ರಿ.ಶ.೧೨೮೩ 
ಅದೇ, ನ-೮ ಕ್ರಿ.ಶ.೧೨೮೩ 
ಅದೆ, ಸಾ-೮೫ ಕ್ರಿ.ಶ. ೧೨೮೩ 
ಅದೇ, ಸಾ-೮೬ ಕ್ರಿ.ಶ.೧೨೮೩ 


ಧಾ.ಜಿ.ಶಾ.ಸೂ. ಹಿರೇ ೨೪೪ ಕ್ರಿ.ಶ. ೧೨೮೩ 


ZVI ನ-೩೧ ಕ್ರಿ.ಶ. ೧೨೮೩-೮೮ 


ಅದೇ, ಸೊ-೩೧ ಕ್ರಿ.ಶ.೧೨೮೪ 


ಎಕ. VI1ಸೊ-೨೦೮ ಕ್ರಿ.ಶ.೧೨೮೬ 
ಧಾ.ಜಿ.ಶಾ.ಸೂ. ಹೀರೆ ೬೫ ಕ್ರಿ.ಶ. ೧೨೮೮ 


ಎ.ಕ. NI] ಸೊ-೧೨೮ ಕ್ರಿ.ಶ.೧೨೮೮ 


ಬಮ್ಮೆಯನಾಯ್ಯ ಮಗ..ಗ್ಗಯ ಇತರೆ 


ಬೆಲ್ಲರಸನ ಮಗ ತೈಲರಸ ಇತರೆ 
ವೀರಮೆಯಿದೇವ ಇತರೆ 
ಬಿದಿರಗೆರೆಯ ತಯಿಲೆಯ ಬೊಮ್ಮಯ 

ನಾಯಕನ ಮಗ ಜಕ್ಕಗಾವುಂಡ ಇತರೆ 
ಮಾಚನಾಯ್ಯನ ಮಗ ವೀರ 

ಬಯಿಚೆನಾಯ್ಯ ಇತರೆ 
ಪಡವಳ ಬೀರಯ್ಯನ ರಾವುತ 

ಸಿವದೇವ ತುರುಗೋಳ್‌ 
ಸೋಯಿಡದೇವರಸನ ಸಾಕಿದ ಮಗ 


ಎಟ್‌ ಯಮನ ಸೋಮೆಯ ನಯ್ಯ ಇತರೆ 


ಚಬೊಂಮಬುವಂ ಇತರೆ 
ಬಲ್ಲಾಳು ಸೊಡ್ಡಿಗ ಇತರೆ 
ದೇವಿಸೆಟ್ಟ ಇತರೆ 


ಹಮರಂಬಳ್ಳಿಯ ಮಚದೇವ ಇತರೆ 


ಸಾವಂತ ಜಗದಾಳ ಕುಪ್ಪೆಯ 
ಎಕ್ಕಲಿಗಉಡನ ಸೋದರಳಿಯ 

ಹಿರಿಯ ಶಕುನದ ಬೆಳಗೌಡನ 

ಮಗ ಸಾವಂತ ಜಗದಾಳ ಕಾಳೆಗೌಡ ಇತರೆ 


ಹೆಂಮ ಗೌಡ ತುರುಗೋಳ್‌ 
ಬಾಚಿಗೌಡ ಇತರೆ 

ಪ್ರಭು ಅವಲಿ ಕಾಮಗವುಡನ ಬೆಸಮಗ 

ಅಸಗರ ನಾಗನಳಿಯ ಬಯಿಚೆ ಇತರೆ 
ಬೆಳಗೋವ ತುರುಗೋಳ್‌ 
ಬಮ್ಮಗಾವುಂಡ ಮತ್ತು 

ಮುದಗಾವುಂಡರು ತುರುಗೋಳ್‌ 


೨೯೮ 


ಅದೇ ೨೦೯ ಕ್ರಿ.ಶ ೧೨೮೯ ಮರಿಯಣ ದಿಕ್ಕಟಿ ಕಾಮಯ್ಯ ತುರುಗೋಳ್‌ 


ಧಾ.ಜಿ.ಶಾ.ಸೂ- ಹಿರೇ-೨೧೮ ಕ್ರಿ.ಶ. ೧೨೮೯ ಸೋವಗೌಡ ಇತರೆ 
ಎಕ. ೪I1ಸೊ-೧೯೨ ಕ್ರಿ.ಶ.೧೦೯೦ ಸಾರೆಯ ಕಾಳಗೌಡ ತುರುಗೋಳ್‌ 
ಅದೇ, ನ-೩೩ಿ ಕ್ರಿ.ಶ.೧೫೯೦ ಮಾಸೂರ ಜಕ್ಕೆಯನ 

ಬಂಮ್ಲೆಯನಾಯ ಇತರೆ 

೪ % 

ಅದೇ, ಸೊ-೨೧೦ ಕ್ರಿ.ಶ.೧೦೯೧ ಸೊಯಿಗೌಡ ತುರುಗೋಳ್‌ 
ಅದೇ, ಸಾ-೩೧ ಕ್ರಿ.ಶ.೧೦೯೧ ಬೊಮ್ಮೆಯ ನಾಯಕ ಇತರೆ 
ಅದೇ, ಸಾ-೮೯ ಕ್ರಿ.ಶ.೧೦೯೩ .-ದೊಳಬ್ಬ ಜಗವುಡನ ಮಗ 

ಬೊಂಮೆಯ ನಾಯಕ ಇತರೆ 
ಅದೇ, ಸಾ-೯೭ ಕ್ರಿ.ಶ.೧೦೯೩ ಮಡವಿನ ಬೀರೆಯ ನಾಯ್ಕನ 

ಮಗಮ..ಜ ಇತರೆ 
ಅದೇ, ಸೊ-೫೦೨ ಕ್ರಿ.ಶ.೧೦೯೪ ಕಿಅವುಣಿಸಿಯ ಹಳ್ಳಗವುಡ 

ಕಾಳಗವುಡ ದೊಡ್ಡ ಬೊಮ್ಮಗವುಡ 

ಗೋಯಿಂದ ಗವುಡನ ಮಗ 


ಮಳಲೆಯ ಬೊಂಮೆಯ ನಾಯಕ ಇತರೆ 


ಅದೇ, ಸಾ-೧೦೨ ಕ್ರಿ.ಶ.೧೦೯೪ ಬೀರನಾಯ್ಯ, ಬಮೆನಾಯ್ಯ, 
ಮಗ ಬಯಿಚ, ಅಣ್ಣು(ಣ್ಣ) 
ಬುಳಮೆ, ತಂದೆ ಬಯಿಚನಾಯ್ಯ 


(ಐವರು ವೀರರ ಉಲ್ಲೇಖ) ಇತರೆ 
ಅದೇ, ಸಾ-೧೧೦ ಕ್ರಿ.ಶ.೧೦೯೪ ಆಲುಜಕ್ಕೆಯನಯ್ಯ ಇತರೆ 
ಅದೇ, ಸಂ-೧೨ ಕ್ರಿ.ಶ.೧೦೯೪ ಮಾರೆಯನ ಮಗ ಬಮ್ಮೆಯ ಇತರೆ 
ಎ.ಕ. NI ಶಿಕಾ-೨೧೧ ಕ್ರಿ.ಶ.೧೦೯೪ ಹರಿಗೆಯ ನೀಲಗಲಉಡನ ಮಗ 

ಮಲ್ಲಗಲಉುಡ,ಆತನ ಮಗ ಸೋವಗ 


ಉಡನಾತನ ಮಗ ಬೊಮ್ಮಗಳುಡ 
(ಇಬ್ಬರು ವೀರರು ಅಜ್ಜ- ಮೊಮ್ಮಗ 
ಇರಬಹುದೆ?) ಊರಳಿವು ತುರುಗೋಳ್‌ 


ಎಂ.ಎ.ಆರ್‌. ೧೯೩೧ ಕ್ರಿ.ಶ.೧೯೯೬ ಬೇಲ ಇತರೆ 
ಸೆಂ-೭೧ 


೨೯೯ 


ಅದೇ ಸಂ-೭೩ 
az VII ಸಾ೯೬ 


ಅದೇ, ಸಾ-೯೮ 


ಅದೇ, ಸಾ-೪೫ 


ಧಾ.ಜಿ.ಶಾ.ಸೂ-ಹಾ -೩೨೬ ಸು, ೧೦ನೇ ಶತಮಾನ 


ಅದೇ, ಹಾ-೨೮% 


ಎಸ್‌.ಇ.ಇ. ೨೫೦ 
ಎಂ.ಎ.ಅರ್‌- ೧೯೨೭ 


ಸಂ-೧೩೧ 


ಧಾ.ಜಿ.ಶಾ.ಸೂ-ಹಾ-೧೭ ಸು, ೧೧-೧೨ನೇ ಶತಮಾನ 


ಅದೇ, ಹಾ-೨೬ 
ಅದೇ, ಹಾ-೩೦ 
ಅದೇ, ಹಾ-೪೮ 
ಅದೇ, ಹಾ-೧೭೯ 
ಅದೇ,ಹಾ- ೨೩೧ 
ಅದೇ, ಹಾ- ೨೪೪ 
ಅದೇ, ಹಾ- ೨೮೦ 
ಅದೇ, ಹಾ-೨೮೭ 
ಅದೇ,ಹಾ-೩೨೪ 
ಅದೇ,ಹಾ-೩೩೨ 
ಅದೇ, ಹಾ-೩೩೫ 
ಅದೇ, ಹಿರೇ-೨೫೦ 
ಎಂ.ಎ.ಆರ್‌-೧೯೨೭ 


ಸೆಂ- ೧೫೬ 


ಕ್ರಿ.ಶ. 
ಕ್ರಿ.ಶ.೧೩೦೦ 
ಕ್ರಿ.ಶ. 


ಶ.೧೦೯೬ 


೧೩೦೦ 


ಕ್ರಿ.ಶ.೧೩೦೧ 


ಸು, ೧೧ನೇ ಶತಮಾನ 
ಸು, ೧೧ ನೇ ಶತಮಾನ 


ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 


ವೀರ ಕಲಿಸ 
ಕಾಮೆಯ 
ಹಳೆಯನ ಮಗ.... 


ಪರಬಳ ಸಿಂಹ ಮದಿಗೌಡ 
ಚಟ್ಟಯ್ಯ 
ಕೀರ್ತಿಯಮ ಸೆಟಿ 

[2 wu 


ಬಸವ 


" ಸು,೧೧-೧೨ನೇ ಶತಮಾನ ಗಂಡರ ಡಾವಣಿ 


ಸೂರಯ ನಾಯಕ 
ಬಲಕಗಾವುಂಡ 
ಸೋವಗಾವುಂಡ 


pe) 
[A] 


g 


ನಾಡಪ್ರಭುವಿನ ಮಗ ಚಿಕ್ಕನಾಗೆಯ 


ಕಮ್ಮಾರ ಜಬೊಕೋಜ 


ನಾಗೆಯ ಸಾಹಣಿ 


ಕಾಡಾನೆಮಲ್ಲಬೆಯಿ ನಾಯಕ 


ಆಚಣ ರಾಹುತ 


ಸಿಂಗೋಜ 


ಅಂಚೆಯ ಸೋವೆಯ ನಾಯಕ 


ಮಲಿ ಸಿಟಿ 

[ae] [XN 
ನಾಗೆಯ 
ಬಮ್ಮೆಯ ನಾಯಕ 


ಬೀರಯ್ಯ 


ಇತರೆ 
ಇತರೆ 
ಇತರೆ 


ಇತರೆ 
ಇತರೆ 
ಇತರೆ 


ಇತರೆ 
ತುರುಗೋಳ್‌ 


ತುರುಗೋಳ್‌ 

ಇತರೆ 

ಇತರೆ 

ಇತರೆ 

ಇತರೆ 

ಇತರೆ 

ಇತರೆ 

ಇತರೆ 
ಇತರೆ 
ತುರುಗೋಳ್‌ 
ಇತರೆ 
ಕೋಟೆಕಾಳಗ 
ಇತರೆ 

ಇತರೆ 


೩೦೦ 


ಎಂ. ಎ.ಆರ್‌ ೧೯೨೮. 
ನಂ೧೦೧ 

ಎಂ. ಎ. ಆರ್‌ ೧೯೨೮ 
ಸಂ೭ 

ಎಂ. ಎ. ಆರ್‌-೧೯೪೨ 
ಸಂ.೬೨ 

ಅದೇ, ಸಂ- ೧೬೪ 


ಅದೇ, ಸೆಂ-೧೬೯ 


ಸು, ೧೨ನೇಶತಮಾನ. 


ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 


ಎ.ಕ. VII ಸೊ- ೨೫೪ ಸು, ೧೨ನೇ ಶತಮಾನ 


ಅದೇ, ಸಾ-೧೬೫ 
ಎಸ್‌.ಐ.ಐ. ೫X ೩೧೬ 
ಅದೇ, ೩೧೭ 

ಎ.ಕ. VII ಸೊ-೨೨೩ 
ಅದೇ, ಸಾ-೭೭ 


ಅದೇ, ನ-೨೬ 


ಧಾ.ಜಿ.ಶಾ.ಸೂ-ಹಾ- ೩೪೨ ಸು, ೧೩ನೇ ಶತಮಾನ 


ಅದೇ, ಹಾ-೭೧ 
ಅದೇ, ಹಾ ೧೫೮ 


ಅದೇ, ಹಾ- ೨೧೪ 


ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 
ಸು, ೧೨ನೇ ಶತಮಾನ 


ಸು, ೧೨ನೇ ಶತಮಾನ 


ಅಂದಿಗೆ ಮಾದಯ್ಯ A 


ಶ್ರೀಪೊಳಲ ಗೋಪರಕೇತ 


ಮಲೆಯನಾಯಕ 
ಮಾದರಸ 
ಮೂಚಂ 
ಕಮಾರ ಕಸಬ 

[2 
ರಾಮ 


2 
ಬವಿಸಟ್ಟಿ 


ಕುಟುವರ ಅರಸಯ್ಯನ ಮಗ 


ಬೀರಣ 
Po] 


ಅಣಗೌಡ 
ಣ 


ಸು, ೧೨-೧೩ನೇ ಶತಮಾನ ಹಿರಿಯನಾಗಯ್ಯ 


ಸು, ೧೨-೧೩ನೇ ಶತಮಾನ ಚಿಕ್ಕ ನಾಗಯ್ಯ 


ಸು, ೧೩ನೇ ಶತಮಾನ 
ಸು, ೧೩ನೇ ಶತಮಾನ 
ಸು, ೧೩ನೇ ಶತಮಾನ 


ಸು, ೧೩ ನೇ ಶತಮಾನ 


ಸು, ೧೩ನೇ ಶತಮಾನ 
ಸು, ೧೩ನೇ ಶತಮಾನ 


ಅಜ್ಜಗೌಡ 
ಬವೆಯನಾಯಕ 
ಕಾಳರಸ 
ಚಲದಂಕ್ಕ ಸೆಟಿ 
w 
ಮಾಲಗಾರ ಏಚ 
ಬಯಿಚಯ್ಯ 


ಕೇತಣ 


ಇತರೆ 


ಇತರೆ 


ತುರುಗೋಳ್‌ 


೩೦೧ 


ಅದೇ, ಹಾ-೨೪೬ ಸು, ೧೩ನೇ ಶತಮಾನ  ತೈಲೇಶ್ವರ ದೇವ ಇತರೆ 
ಕ.ಇ.IV ನಂ-೩೫ ಸು, ೧೩ನೇ ಶತಮಾನ  ಕೇಶತೋಜ, ಮತ್ತುಮಲ್ಲೋಜ ತುರುಗೋಳ್‌ 
ಎಂ.ಎ.ಆರ್‌ ೧೯೨೭ ಸು, ೧೩ನೇ ಶತಮಾನ ಸೋಮಯ್ಯ ಇತರೆ 
ಸಂ- ೧೬೩ 
ಅದೇ,ಸಂ-೯೧ ಸು, ೧೩ನೇ ಶತಮಾನ ತಮ್ಮಯ್ಯ, ಮತ್ತು ಮಾಚಯ್ಯ ಪೆಣ್ಣುಯಲ್‌ 
ಎಂ.ಎ.ಅರ್‌ -೧೯೪೨ ಸು,೧೩ಿನೇ ಶತಮಾನ ಕಾಳೆಯ ಇತರೆ 
ಸಂ-೫೭ 
ಎಂ.ಎ.ಅರ್‌ -೧೯೨೭ -- ಓಜಗಾವುಂಡ ತುರುಗೋಳ್‌ 
ಸಂ-೧೪೫ 

ಅನುಬಂಧ -೯ 


ಅಧ್ಯಯನದ ಕಾಲ ಮತ್ತುಪ್ರಾದೇಶಿಕ ವ್ಯಾಪಿಯಲ್ಲಿ ಬರುವ ವೀರಗಲ್ಲುಶಾಸನಗಳ ಶಿಲ್ಲಿಗಳು , ಬರಹಗಾರರು 


ಮತ್ತುಲಿಪಿಕಾರರ ಪಟ್ಟಿ: 

ಶಾಸನ ಕಾಲ ಶಿಲಿ ಶಾಸನ ಕರ್ತ /ಬರಹಗಾರ ಲಿಪಿಕಾರ 

ಎ.ಕ.VI1 -ಸೊ-೨೧೬ ಕ್ರಿ.ಶ.4೯೦೩ ಪೀಭರತಯ್ಯ — 

ಅದೇ , ಸೊ-ಜ೫೭೦ ಕ್ರಿರ್ಪ್ಶ೫೧ -— ಗಂಗರಾಸಿ ಭಟಾರ — 

ಅದೇ, ಸೊ-೫೩೧ ಕ್ರಿ.ಶ. ೯೬೫ -- ದಾಸಯ್ಯನ ಮಗ ಭೀಮಯ್ಯ -- 

ಅದೇ, ಸೊ-೫೩೧ ಕ್ರಿರ್ಶಣ೬೭ — ಪೆರ್ಗಡೆ ದಾಸಯ್ಯನಮಗ 

ಅದೇ , ಸೊ-೪೫೭ ಕ್ರಿರ್ಪ೭೩ ಎಅಗಾರಿಓಜ — — 

ಅದೇ , ಸೊ-೪೫೪ ಕ್ರಿರ್ಪ್ಶ೭೩ ಎಅಗಾರಿಓಜ 

ಅದೇ, ಸೊ-೫೩೦ ಕ್ರಿರ್ಶರ೯ ನಾಗ ಮಾಧವಯ್ಯ — 

ಎಕ. VI] -2ಕಾ-೫೯ ಕ್ರಿಶ -- ಹಾಕ್ಕೆಯ್ಯ -- 

ಅದೇ, ಶಿಕಾ-೧೯೫ ಕ್ರಿಶ೧೦೦೩೭  - ಸಲುಗಯ್ಯ — 

ಅದೇ, ಶಿಕಾ-೩೦೭ ಕ್ರಿ.ಶ.೧೦೧೬  ಕಟಕರ್ಜ — ಮಾರಮಯ್ಯ 
೩೦೮ (ಕಟುಕ ಅರ್ಜ) 

ಎಕ. VII] -ಸೊ-೬೦ ಕ್ರಿ.ಶ.೧೦೩೨  ಕಟುಕಓಜ — — 


ರಿಂದ ೬೨ 


೩೦೨ 


ಎಂ.ಎ. ಆರ್‌, ೧೯೨೭ 
ಸಂ. ೧೩೨ 


ಕ. -ಸೆಂ.೭ 


ಕ.0. V-ಸಂ.೯ 


7. VII -ಸೊ-೩೯೯ 


ಅದೇ, ಸೊ-೩೧೪ 


ಎz.VIl -ಶಕಾ-೫೦ 


ಎ. VIII -ಸೊ-೧೩೦ 


a. VI -ಶಕಾ-೭೦ 


ಅದೇ, ಶಿಕಾ-೦೯೮ 


ಅದೇ, ಶಿಕಾ-೭೭ 


VII -ಸೊ-೫೬೪ 
a7. VII -ಸೊ-೪೨೧ 


ಕ್ರಿ.ಶ.೧೦೬೧ 


ಕ್ರಿ.ಶ.೧೦೭೧ 


ಕ್ರಿ.ಶ.೧೦೭೨ 


ಕ್ರಿ.ಶ.೧೧೧೦ 


“೧೧೦೩ 
೧೧೦೪ 


೧೧೧೨ 


u UU WU 


AAS Ae 


೧೧೧೨ 


೧೧೧೬ 
ಶ.೧೧೨೭ 
೧೧೩೦ 


೧೧೩೮ 


SE 
uu UU 


೧೧೩೮ 


ಲೋಕೋಜ ನಾಗಾಚಾರಿದೇವ 

ಕಾವನ ಬನದ ಸಂಧಿವಿಗ್ರಹಿ ರಾಧಮಯ್ಯ 
ಆಯವಮರ್ಮೋ 

ನಳಿಯ ಜಾಕೋಜ 

ಕಾವನ ಬನದ ಕಲ್ಲುಪಾಳದ ದೇವಮಾನವ 


ಆರ್ಯವರ್ಮೋ ಲಕ್ಕಣಯ್ಯ 
ನಳಿಯ ಜಾಕೋಜ 

— ಮಹಾದೇವ 
ಚಾವುಂಡೋಜನ — 
ಮಗ ಬಮ್ಮೋಜ 
ಚಿತ್ತಾರಿ ಜಕ್ಕ — 
ಕಲೋಜ — 
ಹೊಯೋಜ 
ನತೋಜನ ಮಗ — 
ಕಡೋಜ 
ಗಂಧವಾರಣ — 
ಚಟ್ಟೋಜನಮಗ..? 
ಹೋಜ — 
ದಸಿಕೆರೆವಾಡಿ ಬದ್ನೋಜ 

— ಬಿಣ್ಣಣಿ ಮಾರೋಜ 

ಮಸಣೋಜನ ತಮ್ಮ ಸೇನಬೋವ..ಯಂ 
ಮಮಾಲಿ 


— ಮಾಮೋಜ 
ಕಾಳೋಜ — 
ಮಲ್ಲೋಜ — 
ತಳೆವೆಯ ದಾಸೋಜ ಜೋಮಗಾವುಂಡ 
ಹುಲ್ಲೋಜ — 


೩೦೩ 


ಎ.ಕ. VII -ಶಕಾ-೨೯೦ ಕ್ರಿ.ಶ.೧೧೪೧  ರಾಮೋಜ 

ಕ.ಇ.V -ಸಂ. ೫೪ ಕ್ರಿ.ಶ.೧೧೪೮  ನಡಿಮೋಜನ ಮಗ 
ಬಂಗೋಜ 

ಎಕ. VII] -ಸೊ-೫೨೫ ಕ್ರಿ.ಶ.೧೧೫೨  ಕಲ್ಲುಕುಟಿಗಸಿಂಗೋಜ 

ಅದೇ, ಸೋರ೯ ಕ್ರಿ.ಶ.೧೧೫೨ — 

ಅದೇ, ಸೊ-೨೮೭ ಕ್ರಿ.ಶ.೧೧೬೩ ಬನವಾಸೆ ಕೋಟಿಯ 
ಮಧುಕೇಶ್ವರ ದೇವರ 
ಪಾದಾರಾಧಕ ಬೊಂಮ್ಲೋಜ 

ಅದೇ, ಸೊ-೧೯೩೬ ಕ್ರಿ.ಶ.೧೧೬೩ — 

ಎಂ.ಎ.ಆರ್‌ ಸಂ ೬೭.-೧೯೩೦ ಕ್ರಿಶಂ೧೧೬೪ 

ಎಕ. VII -ಸೊ-೫೬೭ ಕ್ರಿ.ಶ.೧೧೬೫ — 

ಅದೇ, ಸೊ-೬ ಕ್ರಿ.ಶ.೧೧೬೫  ಪ್ರೀಮತುಸಾಂತೋಜ 

ಅದೇ, ಸೊ-೧೨ ಕ್ರಿ.ಶ.೧೧೬೫  ಕುಪ್ಪಯಸಾವಗೋಜ 

ಅದೇ, ಸಾ-೧೧೨ ಕ್ರಿ.ಶ.೧೧೬೫  ಸಾಂತೋಜನ ಮಗ 
ಕಕ್ಕೋಜ 

ಅದೇ, ಸಾ-೧೧೬ ಕ್ರಿ.ಶ.೧೧೭೧ — 

ಎಕ. VIl-ಶಿಕಾ-೧೫೦ ಕ್ರಿ.ಶ.೧೧೭೧  ಸೋಮೋಜ ಬರ್ಮೊಜ 

ಎ.ಕ. NI]]-ಸೊ-೪೩ ಕ್ರಿ.ಶ.೧೧೮೨ — 

ಕ. VN ಸಂ-೫೬ ಕ್ರಿ.ಶ.೧೧೮೪-೮೫ ರೂವಾರಿ ಬಮ್ನೋಜ 

ಎಂ.ಎ.ಆರ್‌- ೧೯೩೧ ಕ್ರಿ.ಶ. ೧೧೯೧ ರೂವಾರಿ ಮಾದೋಜ 

ಎಂ. ಎ.ಆರ್‌ ೧೯೩೦ ನಂ ೬೬ಕ್ರಿ.ಶ.೧೧೯೪ — 

ಎಕ. NI1-ಸೊ-೪ ಕ್ರಿಶ.೧೨೧೧  ಕುಪ್ಪಗದ್ದೆರಾಮೋಜನ 
ಮಗ ಮಸಣೋಜ 


ಸತ್ಕವೀಂದ್ರ 


ಶಂಕರವಿಭುದ 
ಜೋಮಗಾವುಂಡ 


ಕಪಟೂರ ಚಿಮ್ಮರ — 
ಬಾಚಿಮಯ್ಯನ ಮಗ 
ಚಟಮಯ್ಯ 


ಸೇನಬೋವ ಸಿಂಗಣ ಮರೋಜನ 
ಮಗ ಬುವಯ್ಯ 
ಹಾಲಟದ ಸೇನಬೋವ —- 
neu 


ಮಲಯ್ಯ 


ನಡಹಳ್ಳಿಯ ಸೇನ 

ಜೋವ ಮಲ್ಲಯ್ಯ — 
ಕಲೆಯಸೇನ ಬೋವ 
ಸೇನಬೋವ ಬಮ್ಮಯ್ಯ 


೩೦೪ 


ಎಂ.ಎ.ಆರ್‌. ೧೯೨೯ 


ಸಂ.೭೩ 

ಎ.ಕ. VII] -ಸೂೊ-೪೨೩ 
ಅದೇ, ಸಾ-೮೩ 

ಅದೇ, -ಸಾ-೧೬೦ 


ಎಕ. VII -ಶಕಾ-೨೧೭ 
ಎ7. VII -ಸೊ-೨೦ 
ಎಂ.ಎ.ಆರ್‌.-೧೯೩೦ 
ಸಂ. ೫೫ 

a. VII - 
ನ-೮ೆ 


ಸೂ-೨೧೮ 
ಅದೇ, 
ಅದೇ, -ಸಾ-೮೬ 


ಅದೇ, -ಸಾ-೮೪ 


ಎಂ.ಎ.ಆರ್‌-೧೯೩೧ 
ಸಂ-೮೦ 


ಎಂ.ಎ.ಆರ್‌-೧೯೪೪ 
ಸಂ-೪೨ 
a. VII -ನ-aa 


ಅದೇ, ಸಾ-ರ೮೯ 


ಅದೇ, ಸಾ್ಪ್‌೭ 


ಕ್ರಿ.ಶ.೧೨೧೬ 


೧೨೧೮ 


A 
u WU 


೧೨೨೫ 


೧೨೪೧ 


೧೨೪೮ 


(SM, AS AE 
u &U 


೧೨೫೩ 


ಕ್ರಿ.ಶ.೧೨೬೯ 


ಕೆಸಹಂಟಿಯ ದೇವಣ 
ಹೊಂಬುಚದ ಆದಿತ್ಯಾಚಾರಿ 
ಮಗ ಪಾಂಡ್ಯಾಚಾರಿ 
ಕಲಸಿಯ ಸೋಮೋಜ 
ಮಲ್ಲೋಜ 

ಕುಪ್ಪಗದ್ದೆಯ ರಾಮೋಜನ 
ಮಗ ಬೀರೋಜ 


ಸೋಮೋಜ 


೧೨೮೧-೮೨ ಸಂತೋಜ 


ಕ್ರಿ.ಶ. 
ಕ್ರಿ.ಶ.೧೨೮೩ 


೧೨೮೩-೮೪ 


ಕ್ರಿ.ಶ. 
ಕ್ರಿ.ಶ.೧೨೮೩ 
ಕ್ರಿ.ಶ.೧೨೮೬ 


ಕ್ರಿ.ಶ.೧೨೮೬ 


ಖ 
ಕ್ರಿ.ಶ.೧೦೯೦ 
ಕ್ರಿ.ಶ.೧೯೩ 


ಕ್ರಿ.ಶ.೧೦೯೩ 


ಕಲಿಸೆಯ ರಾಮೋಜನ 
ಮಗವಮದುಕಿ 


ಅಬಲೂರ ಮಾಜಚೋಜನ 


ಮಗ ಬೀರೋಜ 


ಸಿಂಗೋಜನ ಮಗ, 
ಬೀರೋಜ 


ಸಿದ್ದೋಜನ ಮಗ 
ಬೀರೋಜ 
ಸಿಂಗೋಜನ ಮಗ ಬೀರಪ್ಪ 
ದೇವ (ಬೀರೋಜ) 
ಸಿಂಗೋಜನ ಮಗ 
ಬೀರೋಜ 
ಸಿಂಗೋಜನ ಮಗ 
ಬೀರೋಜ 


ಬಾಚ ಸೋದಿನಣಲೆ 
ಬುಳಚೆ 
ಯೂರ ಬೆಳದ 

ಕೆಲ್ಲಾರ ದೇವ — 


ಸೇನಚೋವ ರಾಮಣ 


ಬರೆವರ ಆದಿತ್ಯಸೇನ 
ಸೇನಬೋವ ಬಾಣನ - 
ಮಗಬೊಮ 


ಆದಿತ್ಯ ಸೇನಬೋವನ -- 
ಮಗ ಕಂಚಿಗ 


ಹೆಬ್ಬಸೆಯ ಜಕ್ಕೆಯ 
ಸೇನಬೋವ 


೩೦೫ 


ಅದೇ, ಸಾ-೧೦೨ 


ಅದೇ, ನ-೩೧ 


ಎಕ. VI -3ಕಾ-೨೧೧ 
ಎಂ.ಎ. ಆರ್‌ ೧೯೩೧ 
ಸಂ-೭೧ 


ಎಂ.ಎ.ಆರ್‌ - ೧೯೩೧ 


ಸಂ-೭೩ 

ಎಕ. VII -dಾ-F೬ 
ಅದೇ, -ಸಾ-೯೮ಲೆ 
ಅದೇ, -ಸಾ-೪೫ 


ಎಂ. ಎ.ಆರ್‌ ೧೯೨೩ 
ಸೆಂ-೬೨ 
ಎ.ಕ. VIIl-ಸೊ-೨೮೮ 


ಅದೇ , -ಸಾ-೧೧೫ 


ಅದೇ, -ಸೊ-೨೨೩ 


ಅದೇ, ಸಾ-೭೭ 


ಅದೇ, ನ-೨೬ 


ಕ್ರಿ.ಶ.೧೦೯೪ ಸಿಂಗೋಜನ ಮಗ 
ಬೀರೋಜ ಹುಬಸಿಯ ಜಕ್ಕಣ 
— ಸಿಂಗೋಜನ ಮಗ 
ಬೀರೋಜ — 
ಕ್ರಿ.ಶ.೧೪೯೪ ಮಾಅಗವೋಜ — 
ಕ್ರಿ.ಶ. ೧೯೬ ಸಿಂಗೋಜನಮಗ ಗೊರಗೋಡ ಬಲ್ಲಯ್ಯ 
ಬೀರೋಜ ಸೇನಬೋವನಮಗ ಬೊಮ್ಮಣ್ಣ 
ಕ್ರಿ.ಶ. ೧೪೯೬ . ಸಿಂಗೋಜನ ಮಗ oe 
ಬೀರೋಜ 
ಕ್ರಿ.ಶ.೧೩೦೦ ಬರಲಿಕೆಯ ಮಧುಕೋಜ 
ಕ್ರಿ.ಶ. ೧೩೦೦  ಕಲಗೆಯಮಧು ವಜ 
ಕ್ರಿ.ಶ.೧೩೦೧  ರಾಮೋಜನ ಮಗ  ಬರದವಳ್ಳಿಯ ಬೆಳಜೀಯನ 
ಮಧುಕೋಜ ಮಗ ಮೇಚಿಜೀಯ 
ಸು, ೧೨ನೇ ಶತಮಾನ ಮಾಚೋಜ 


ಸು, ೧೨ನೇ ಶತಮಾನ ಬಳ್ಳಿಗಾವೆಯ ರಾಮೋಜ 
ಮತ್ತುಬರಮೋಜ 

ಸು, ೧೨ನೇ ಶತಮಾನ ..ಕುಟಿಗ... ಕಟರೋಜ 

ಸು, ೧೨ನೇ ಶತಮಾನ ಸಾತೋಜ 

ಸು, ೧೩ನೇ ಶತಮಾನ ರಾಮೋಜ 

ಸು, ೧೩ನೇ ಶತಮಾನ ಕುಪಟೂರ ಕಲುಕುಟಿಗ ~- 
ಬೀರೋಜ 

ಸು, ೧೩ನೇ ಶತಮಾನ ಸಿಗೋಜನಮಗಭೀಮ 

ಸು, ೧೩ನೇ ಶತಮಾನ ಕಲಿ..ಯದುಕೋಜ — 


೫% ಅನುಬಂಧಗಳಲ್ಲಿ ಉಲ್ಲೇಖಿತವಾಗಿರುವ ಶತಮಾನಗಳು ಕ್ರಿಸ್ತಶಕ ಕಾಲಘಟ್ಟಕ್ಕೆ ಸೇರಿವೆ. 


೩೦೬ 


ನಕ್ನೆಗಳು 


ನಕೆ-1 
oh 
ವೀರಗಲ್ಲುಶಾಸನಗಳು ಕಂಡುಬರುವ ಸ್ಥಳಗಳು 


& 
162 160 {70 169 
& 


3 
ಆಗಿ 


PL 
10} 1p 10 TE 


ಹಿರೇಕೆರೂರು" 


196 


ನಕ್ಷಿ-೧ 


ಅಧ್ಯಯನದ ವ್ಯಾಪ್ತಿಪ್ರದೇಶದಲ್ಲಿ ಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದ ಅವಧಿಗೆ ಸೇರಿದ ವೀರಗಲ್ಲು 


ಸ್ಥಾರಕೆಗಳು ಕಂಡು ಬರುವ ಸ್ಥಳಗಳು. 


ಹೊಸನಗರ (ತಾ) 
1. ಹಾರೋ ಹಿತಲು 


2. ಹಾಲು ಗುಡ್ಡೆ 
3. ಕಚ್ಚಿಗೆ ಬೈಲು 


4. ಹೊಸಕೊಪ್ಪ 


9. ಮುತೂರು 

10. ಎಂ.ಗುಡ್ಲೆಕೊಪ್ಪ 
11. ವರಕೋಡು 
12. ಗೊರಗೋಡು 
13. ಬಿಲ್ಲೇಶ್ವರ 
ಸಾಗರ (ತಾ) 

14. ಮಲ್ಲಂದೂರು 
15. ತಂಗಲವಾಡಿ 
16. ಹಿರೇ ಹಾರಕ 
17.ಭೈರಾ ಪುರ 

18. ಗೌತಮ ಪುರ 
19. ತ್ಯಾಗರ್ತಿ 


20. ಜಂಬಾನಿ 


21. ಜಿಪಳಿ 
KS) 
22. ಚೆನ್ನ ಶೆಟ್ಟಿ ಕೊಪ್ಪ 


23. ಹೊಸೂರು 


 (ಬಸವನೆಲ್ಲೂರು) 


24.ಹೊಸಗುಂದ 


25. ಮಳೆಲಿ (ಸಾಗರ) 


26. ಬೆಳೆಗುಂಜಿ 
27. ಮರೂರು 


28. ಮಡಸೂರು 
29. ನಾಡಕಲಸಿ 
30. ನಾಡಮಂಚಾಲೆ 
31.ಮತಿಕೊಪ್ಪ 
32 ಕಂಬಳಿಕೊಪ್ಪ 
33. ಮಾಳವಿ 

34. ಮಾಸೂರು 
35. ಕೆಳದಿ 

36. ಬರದವಳ್ಳಿ 
37. ಹೊಸೂರು 
38. ಆವಿನಹಳ್ಳಿ 


39. ಸಾತಳಲು 


40. ಮಲಾಬೆಂಕಟವಳ್ಳಿ 


60. 


61. 


೩೦೮ 


62. 


63. 


ಮಳಲಗದ್ದೆ 
ನಿಸರಾಣಿ 


64.ಕಿರಗುಣಿಸೆ 


65. 


66. 


67. 


68. 


69. 


70. 


7. 


72. 


73. 


74. 


75. 


76. 


71. 


78. 


79. 


80. 


81. 


82. 


83. 


84. 


85. 


86. 


87. 


ಚೀಲನೂರು 
ನಡವಳ್ಳಿ 
ಕೊಡಕಣಿ 
ಹೆಂಚೆ 
ಹಿರೇಶಕುನ 
ಸೊರಬ 
ಹಿರೇಅವಲಿ 
ಓಟೂರು 
ಹಳೆಸೊರಬ 
ಬಿಳೇಗೋಡು 
ಸಾರೆಮರೂರು 
ಹೆಚ್ಚ 
ಕುಂಟಗಳಲೆ 
ಮಂಗಳೂರು 
ಬೆನ್ನೂರು (ಗುತಿಹೋಬಳಿ) 
ಗುಡವಿ 
ಹೊಸೂರು 
ಸಾರೆಕೊಪ್ಪ 
ತವನಂದಿ 
ಉದ್ರಿ 
ಕೊರಕೋಡು 
ಕುಪ್ಪಗದ್ದೆ 
ಗೆಂಡ್ಲ್ಸ 


88.ತಾಳಗುಪ್ಪೆ 

89. ಕಾತೂರು 

90. ಕೂಳೆಗೆ 

91. ದ್ಯಾವನಹಳ್ಳಿ 
92 ಕೆರೆಹಳ್ಳಿ 

93. ಕಾತವಳ್ಳಿ 

94. ಬೆನ್ನೂರು 

95. ತೆಲಗುಂದ 

96. ಬೆಳಗಲಿ 

97. ಲಕ್ಕುವಳ್ಳಿ 

98. ದ್ಯಾರವಳ್ಳಿ 

99. ಅಗಸನಹಳ್ಳಿ 
100. ಮೂಡಿ 

101. ಕುಬಟೂರು 
102.ಕೋಟಿಪುರ 
103. ಹುರುಳಿ 

104. ಚಿಕ್ಕಚೌಟಿ 
105.ಕಲ್ಲೂರು 

106 ತುಡನೂರು 
107. ಹಾಯ 
108.ಬೆಟ್ಟದ ಕೊರಲಿ 
109. ಹಿರೇ ಇಡಗೋಡು 
110. ತತೂರು 

111. ಚಿಕ್ಕ ಇಡಗೋಡು 
112. ಹಿರೇಚೌಟಿ 
113. ಕುಣಿತೆಪ್ಪ 


114. ತೆವರ ತೆಪ್ಪ 
115. ಹಿರೇಮಾಗಡಿ 
116.ಗಿಣೆವಾಲ 
117. ಎಲೆವಾಳೆ 
118. ಬಾರಂಗಿ 
ಶಿಕಾರಿಪುರ (ತಾ) 
119. ಹರಿಗೆ 

120. ಕೌಲಿ 
121.ಕಣಸೋಗೆ 
122. ಚಿಕ್ಕಮಾಗಡಿ 
123. ಬಂದಳಿಕೆ 
124. ಮಲ್ಲೇನಹಳ್ಳಿ 
125. ಶೀರೆಹಳ್ಳಿ 
126. ಮಳವಳ್ಳಿ 
127. ಮಾಯಿತಮ್ಮನ ಮುಚ್ಚಡಿ 
128. ತಾಳೆಗುಂದ 
129. ಬಳ್ಳಿಗಾವಿ 
130. ಮುತಿಗೆ 


131. ಕಡೇನಂದಿ ಹಳ್ಳಿ 


pun 


132. ಅಡಗಂಟಿ 

133. ಉತ್ತರಾಣಿಹಳ್ಳಿ 
134. ಹಿರೇ ಜಂಬೂರು 
135. ಸುರಿಗೆ ಹಳ್ಳಿ 

136. ಶೀಲವಂತನ ಕೊಪ್ಪ 
137. ಸಂಡ 

138. ಸಾಲೂರು 


139. ಹಿತ್ತಲ 


೩೦೯ 


ಹಾನಗಲ್‌ (ತಾ) 
140. ಸಿರಗೊಂಡ 
141. ಕ್ಲಾಸನೂರು 
142. ಬಾಳೇಹಳ್ಳಿ 
143. ಸಂಸಗಿ 
144. ಸಾವಿಕೇರಿ 
145 ಲಕ್ಷಿ 
146. ಮಂತಗಿ 
147.ಹಿರೇಕಣಗಿ 
148.ಚಿಕ್ಕಣಗಿ 

149 .ರಾಮತೀರ್ಥ 
150.ಬೈಚವಳ್ಳಿ 

151. ಎಲಿವಾಳ 
152. ಯಲವತ್ತಿ 
153. ಬಾದಮಗಟ್ಟಿ 
154. ಬೆಳವತ್ತಿ 

155. ಹಾನಗಲ್‌ 
156. ಮಲ್ಲಿಗಾರ 
157.ಹೋತನಹಳ್ಳಿ 
158. ಬಾಳಂ ಬೀಡು 
159. ಅಡೂರು 
160. ಹಾವಣಗಿ 
161. ಬಾಳೂರ 
162. ಅಕ್ಕಿ ಆಲೂರು 
163. ಕೊಂಡೋಜಿ 
164. ಮಕರಳ್ಳಿ 


165. ಅರಿಷಿಣಗುಪಿ 


[0 


166. ಮಲಗುಂದ 
167. ಹೇರೂರ 
168. ಹಿರೇಹುಲ್ಯಾಳ 
169. ಉಪ್ಪುಹುಣಸಿ 
170. ಕಲಕೇರಿ 

171. ಹಿರೇ ಬಾಸೂರ 
172. ಕೆಳವರ ಕೊಪ್ಪ 
173. ತಿಳವಳ್ಳಿ 
ಹಿರೇಕೆರೂರ್‌ (ತಾ) 
174. ಎಮ್ಮಿಗನೂರ 
175. ಕಚವಿ 

176. ಸಾತೇನಹಳ್ಳಿ 
177. ಹಿರೇಕೊಣತಿ 
178. ಚಿಕ್ಕೇರೂರ್‌ 
179. ಜಾವಳ್ಳಿ 

180. ಸೀತಿಕೊಂಡ 
181. ಹಂಸಬಾವಿ 
182. ವಡೇನಪುರ 
183. ಅರಳಿಕಟ್ಟಿ 
184. ಆಲದಗೇರಿ 
185. ಅರಿಕಟ್ಟಿ 

186. ದುಮ್ಮಳ್ಳಿ 


187. ಅಬ್ಬಲೂರು 


188. ಗೊಡಚೆಕೊಂಡ 


189. ನೂಲಗೇರಿ 
190. ಹಿರೇಕೆರೂರ್‌ 


191. 
192. 
193. 
194. 
195. 
196. 
197. 
198. 


199. 


ಕುಂಚೂರ್‌ 
ಹೊಸಳ್ಳಿ 
ವರಾಹ 
ಕಡೂರ 
ಕೋಡಮಗ್ಗಿ 
ಮೇಜೂರ 
ಕಿರಗೇರಿ 
ಪುರದಕೇರಿ 


ಅಣಜಿ 


೩೧೦ 


67. ಚಿಕ್ಕಣಗಿ 

68. ಬೈಚವಳ್ಳಿ 

69. ಬೆಲವತ್ತಿ 

70. ಹಾವಣಗಿ 

71. ಅರಿಶಿನ ಗುಪ್ಪಿ 

72. ತಿಳವಳ್ಳಿ 

73. ಹೆರೂರ 

74. ಕಲಕೇರಿ 

75. ಕೆಲವರಕೊಪ್ಪ 

76. ಎಮ್ನಿಗನೂರು 

77. ಚಿಕ್ಕೆರೂರ್‌ 

78. ವಡೇನ ಪುರ 

79. ಅರಳಿಕಟ್ಟಿ 

80. ಅಬ್ಬಲೂರು 

81. ನೂಲಿಗೆರೆ 

82. ಗೊಡಚಿಕೊಂಡ 

83. ಅರಿಕಟ್ಟಿ 

84. ಅಣಜಿ 

ಶಾಸನಗಳಲ್ಲಿ ಸ್ಥಳದ ಉಲ್ಲೇಖವಿರದ ಸಂದರ್ಭದಲ್ಲಿ ಶಾಸನಗಳು ಕಂಡುಬಂದ ಸ್ಥಳೆಗಳನ್ನೇ ತುರುಗಳುವಿನ 
ಸ್ಥಳಗಳೆಂದು ಪರಿಗಣಿಸಲಾಗಿದೆ. 


೩೧೩ 


ಸಕ್ನೆ-2 


ತುರುಗೋಳ್‌ ಕೇಂದ್ರಗಳು 


i ಸ ( 


IT€ 


ನಕ್ಷಿ-೨ 
ಅಧ್ಯಯನದ ವ್ಯಾಪ್ತಿಪ್ರದೇಶದಲ್ಲಿಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದವರೆಗಿನ ಅವಧಿಯಲ್ಲಿನಡೆದ ಶಾಸನೋಕ್ತ 


ತುರುಗೋಳ್‌ ದಾಳಿಗಳ ಸ್ಥಳಗಳು : 

1. ಹಿರೇಹಾರಕ 23. ಕೊರಕೋಡು 45. ತೆವರತೆಪ್ಪ 
2. ಗೌತಮ ಪುರ 24. ಕುಪ್ಪಗದ್ದೆ 46. ಕುಣಿತೆಪ್ಪ 

3. ಬೆಳಗುಂಜಿ 25. ಗೆಂಡ್ಲ 47. ಭಾರಂಗಿ 
4.ತ್ಯಾಗರ್ತಿ 26. ಕಾತೂರು 48. ಎಲೆವಾಳ 

5. ಗುತಲ ಹಳ್ಳಿ 27. ಉದ್ರಿ 49. ಹರಿಗೆ 

6. ಚಿಟ್ಟೂರು 28. ಕೂರಲಿ 50. ದಿವಿಗೆ ಹಳ್ಳಿ 
7. ಕೆವಡಿ 29. ಹಾಯ 51. ಕಣಸೋಗೆ 
8. ಬಿಲವಣಿ 30. ಹೊಸಹಳ್ಳಿ 52. ಚಿಕ್ಕಮಾಗಡಿ 
9. ಮಾವಲಿ 31. ಕುಬಟೂರು 53. ಮಲ್ಲೇನಹಳ್ಳಿ 
10. ಕೊಡಕಣಿ 32. ಲಕ್ಕುವಳ್ಳಿ 54. ಮಳವಳ್ಳಿ 
11. ಹುನವಳ್ಳಿ 33. ಬೆನ್ನೂರು 55. ಕರಿನೆಲೆ 

12. ಸಾಗದ್ದೆ 34. ಕಾತವಳ್ಳಿ 56. ತಾಳಗುಂದ 
13. ಹಾಲಗಟ್ಟ 35. ಬೆಳಗಲಿ 57. ಬಳ್ಳಿಗಾವೆ 
14. ನಡಹಳ್ಳಿ 36. ದ್ವಾರಹಳ್ಳಿ 58. ಶಿರಾಳಕೊಪ್ಪ 
15. ಹಿರೇ ಶಕುನ 37. ಅಗಸನಹಳ್ಳಿ 59. ಮುತಿಗೆ 

16, ಸೊರಬ 38. ಮೂಡಿ 60. ಅಡಗಂಟಿ 
17. ಹಳೇಸೊರಬ 39. ಚಿಕ್ಕ ಚೌಟಿ 61. ಹಿರೇ ಜಂಬೂರು 
18. ಓಟೂರು 40. ಹಿರೇ ಚೌಟಿ 62. ಹೊಸೂರು 
19. ಹಿರೇಅವಲಿ 41. ತಲ್ಲೂರು 63. ಸಾಲೂರು 
20. ಸಾರೇಕೊಪ್ಪ 42. ಇಡಗೋಡು 64. ಹಿತ್ತಲ 

21. ಗುಡವಿ 43. ತತೂರು 65. ಬಾಳೆಹಳ್ಳಿ 
22. ಕೊಳಗ 44. ಹಿರೇಮಾಗಡಿ 66. ಸಾವಿಕೇರಿ 


೩೧೨ 


ನಕೆ-3 
[AN 


ಯುದ್ದೆಗಳ ಕೇಂದ್ರಗಳು 


A ಮಹಾ ಮಂಡಲೇಶ್ವರರ ದಾಳಿಗಳು 
ನಡೆದ ಸ್ಥಳಗಳು 


© ಚಕ್ರವರ್ತಿಗಳ ಅದವಾ ಅವರ ಅದಿಕಾರಿಗಳ 
ದಾಳಿಗಳು ನಡೆದ ಸ್ಥಳಗಳು 


(ಅ ಮೇಲಿನ ಎರಡೂ ರೀತಿಯ ದಾಳಿಗಳು 
ನಡೆದ ಸ್ಥಳಗಳು 


ನಕಿ-ಿ 
ಅಧ್ಯಯನದ ವ್ಯಾಪ್ತಿ ಪ್ರದೇಶದಲ್ಲಿ ಕ್ರಿ.ಶ. ೧೦ ರಿಂದ ೧೩ನೇ ಶತಮಾನದವರೆಗಿನ ಅವಧಿಯಲ್ಲಿ ನಡೆದ 
ಚಕ್ರವರ್ತಿಗಳ ಅಥವಾ ಅವರ ಅಧಿಕಾರಿಗಳ ಮತ್ತುಮಹಾಮಂಡಲೇಶ್ವರರ ಪ್ರಮುಖ ದಾಳಿಗಳು ಅಥವಾ ಯುದ್ದಗಳು 


ನಡೆದ ಸ್ಥಳಗಳು: 

1. ಹುಂಚ 22. ಛತ್ರದ ಹಳ್ಳಿ 43. ಲಕ್ಕುವಳ್ಳಿ 

2. ಇರಗೋಡು 23. ಕುಂಸಿ 44. ಕುಪಟೂರು 
3.ಕೋಡೂರು 24. ಮಾವಲಿ 45. ಮೂಡಿ 

4. ಮುತ್ತೊರು 25. ಕುಪ್ಪೆ 46. ಹೊಸಹಳ್ಳಿ 
5. ಹನಿಯ 26. ಕಿರಗುಣಿಸೆ 47. ಹುರುಳಿ 

6. ಪಟಗುಪ್ಪೆ 27 ಕೊಡಕಣಿ 48. ಹಿರೇ ಜೌಟಿ 
7. ಅಂಧಾಸುರ 28. ನಡಹಳ್ಳಿ 49. ಕುಣಿತೆಪ್ಪ 

8. ಹಿರೇಹಾರಕ 29. ಹಿರೇಶಕುನ 50. ಎಲೆವಾಳ 

9. ಗೌಜ 30. ಹಳೇ ಸೊರಬ 51. ಹಿರೇಮಾಗಡಿ 
10. ಹೊಸಗುಂದ 31. ಸಾರೇಮರೂರು 52. ತತ್ಲೂರು 

11. ತ್ಯಾಗರ್ತಿ 32. ಹೆಚ್ಚೆ 53. ಉದ್ರಿ 

12. ಬರೂರು 33. ಗುತ್ತಿ 54, ಹಾಯ 
13.ಬರದವಳ್ಳಿ 34. ಗುಡವಿ 55. ಹರಿಗೆ 
14.ನಾಡಹಳ್ಳಿ 35. ತವನಂದಿ 56. ಬಂದಳಿಕೆ 

15. ಮಳಲಿ 36. ಕೊರಕೋಡು 57. ಮಲ್ಲೇನಹಳ್ಳಿ 
16.ಬಿದರೂರು 37. ಕುಪ್ಪಗದ್ದೆ 58. ತಾನಗುಂದ 
17. ಲಿಂಗನಮಕ್ಕಿ 38. ಕಾತೂರು 59. ಬಳ್ಳಿಗಾವೆ 
18. ಸೇತು 39. ಕೊಳಗ 60. ಹಿರೇಜಂಬೂರು 
19. ಎಡಮಲೆ 40. ಕಾತವಳ್ಳಿ 61. ಮುಗುಳಗೇರಿ 
20. ಭಾರಂಗಿ 41. ಜಡೆ 62. ಸಾಲೂರು 
21. ಚಿಟ್ಟೂರು 42. ಬೆಳಗಲಿ 6. ಗೊಗ್ಗ 


೩೧೫ 


64. 


65. 


66. 


67. 


68. 


69, 


70. 


71. 


72. 


೫ ಮಾಹಿತಿ ಲಭ್ಯವಾಗದ ಸ್ಥಳಗಳು 


ಖಿ 


೩. 


೧೦. 


ಬಾಳೆಹಳ್ಳಿ 
ಹಾನಗಲ್‌ 
ಹಿರೇಬಾಸೂರು 
ಅಬ್ಬಲೂರು 
ಅಣಜಿ 
ಬಂಕಾಪುರ 
ಶಿರಸಿ 

ಬನವಾಸಿ 


ಅವರಗುಪ್ಪೆ 


ಶಈಸಾಪುರ 


ಬಾಳೆಯೂರು 


ಗಿಣ್ಣಲಗುಂಡಿ 


ಹಾಲಾಟ 


ಇಂದಸೋರು 


ಬಯಲಹಳ್ಳಿ 


ಉಕ್ಕಡಿ 


ಎಡೆನಾಡಸಿಡಣಿ 


೩೧೬ 


ಗ್ರಂಥ ಯಣ 


ಶಾಸನ ಸಂಪುಟಗಳು 


Epigraphia Carnatica 


Karnataka Inscriptions : 


Karnataka Inscriptions : 


Mysore Archaeological Reports : 


South Indian Inscriptions 


ಧಾರವಾಡ ಜಿಲ್ಲಾ ಶಾಸನ ಸೂಚಿ, 


ಪ್ರಾಚೀನ ಕೃಶಿಗಳು - 


ಅಭಿನವ ಚಂದ್ರನ- ಅಶ್ಚಶಾಸ್ತ್ರ h 


ಕೌಟಿಲ್ಯನ - ಅರ್ಥಶಾಸ್ತ್ರ 


ಜನ್ನನ - ಆನಂತನಾಥಪುರಾಣಂ, 


ಗ್ರಂಥ ಯಣ 


Volumes, V,VL, VIL and VIII 


Edited by Rice, B.L. 
Published in 1901,1902and 1904 
Volume,IV 
Edited by Annigeri, A.M.,1961 
Kannada Research Institute 
Karnataka University, Dharwad. 
Volume, V 
Edited by Gopal ,B.R.,1969 
Kannada Research Institute 
Karnataka University, Dharwad. 
Published in the years,1919,1923,1926,1927, 
1928,1929,1930,1931,1932,1938 and 1944. 
Volume,XX 
Edited by, Dr, Gai,1988 
Archaeological Survey of India. New Delhi. 
(ಸಂ)ಕಲಬುರ್ಗಿ, ಎಂ. ಎಂ. 
೧೯೭೫, ಕನ್ನಡ ಅಧ್ಯಯನ ಪೀಠ, 
ಕರ್ನಾಟಕ ವಿಶ್ವ ವಿದ್ಯಾಲಯ. ಧಾರವಾಡ. 


(ಸಂ) ಮಂಜುನಾಥನ. ಜಿ.ಜಿ. 

೧೯ ೮೭, ಕನ್ನಡ ಅಧ್ಯಯನ ಸಂಸ್ಥೆ 

ಮೈಸೂರು ವಿಶ್ವ ವಿದ್ಯಾನಿಲಯ, ಮೈಸೂರು. 

(ಅನು) ಕೃಷ್ಣ ಭಟ್ಟ ಕೆ. 

೨೦೦೦ (೩ನೇ ಮುದ್ರಣ) ಸಮಾಜ ಪುಸಕಾಲಯ, ಧಾರವಾಡ 


(ಸಂ)ದೇವೀರಪ್ಪ ಎಚ್‌. ಮತ್ತು ಪದ್ಧನಾಭ ಶರ್ಮ ಎಂ.ಸಿ. 


೧೯೭೨, ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವ ವಿದ್ಯಾನಿಲಯ, ಮೈಸೂರು. 


೩೧೭ 


ದುರ್ಗಸಿಂಹನ-ಕರ್ಣಾಟಕ ಪಂಚತಂತ್ರಂ,: 


ಪಂಪನ-ಪಂಪಭಾರತಂ, 


ಪಂಪನ- ಅದಿಪರಾಣ, 


ರನ್ನನ - ಸಾಹಸ ಭೀಮ ವಿಜಯಂ, : 


(ಗದಾಯುದ್ದಂ) 


ಸೋಮೇಶ್ವರನ ಮಾನಸೋಲ್ಲಾಸ, 


ವಿಜ್ಞಾನೇಶ್ವರನ- ಮಿತಾಕ್ಷರ 


ಕನ್ನಡ ಕೃತಿಗಳು 

ಕಲಬುರ್ಗಿ ಎಂ. ಎಂ. ೧೯೮೦,: 
೧೯೯೮,: 
೧೯೯೯: 


ಕೃಷ್ಣರಾವ್‌. ಎಂ.ವಿ. ೧೯೭೦: 
ಕೇಶವ ಭಟ್‌.ಎಂ. 


ಚನ್ನಬಸಪ್ಪ. ಎಸ್‌.ಪಾಟೀಲ. ೧೯೯೯,: 


ಜೆದಾನಂದ ಮೂರ್ತಿ. ಎಂ. ೧೯೬೬,: 


(ಅನು) ಗುಂಡ್ಮಿ ಚಂದ್ರ ಶೇಖರ ಐತಾಳ. 
೨೦೦೩, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 


(ಗದ್ಯಾನುವಾದ) ಅನಂತ ರಂಗಾಚಾರ್‌. 
೨೦೦೨, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು 


ತ.ಸು. ಶಾಮರಾಯ ಮತ್ತು ಪ. ನಾಗರಾಜಯ್ಯ 
೧೯೯೧, ಚಂದ್ರಗುಪ್ತ ಗ್ರಂಥ ಮಾಲೆ ಶ್ರವಣಬೆಳಗೊಳ 


(ಸಂ) ಕುಲಕರ್ಣಿ, ಆರ್‌ .ವಿ. 
೧೯೯೮- ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯ ಬೆಂಗಳೂರು. 


(ಅನು) ಪ್ರಧಾನ ಸಂಪಾದಕರು, ಡಾ.ಎಂ. ಎಂ. ಕೆಲಬುರ್ಗಿ 
೧೯೯೮, ಪ್ರಸಾರಾಂಗ, ಕರ್ನಾಟಕ ವಿಶ್ವ ವಿದ್ಯಾನಿಲಯ, ಧಾರವಾಡ 
ಇಂಗ್ಲೀಷ್‌ ಅನುವಾದ - ಗಾರ್ಪುರೆ. ಜೆ .ಆರ್‌. 

ಆಚಾರ ಆಧ್ಯಾಯ (೧೯೩೭), ವ್ಯವಹಾರ ಅಧ್ಯಾಯ (೧೯೩೮) 
ಪ್ರ:ಗಾರ್ಪುರೆ, ಏ.ಜೆ.ದಿ ಕಲೆಕ್ಷನ್‌ ಆಫ್‌ ಹಿಂದೂ ಲಾಟೆಕ್ಸ್ಸ್‌ 
ಗೊರೆಗಾಂವ್‌, ಬಾಂಬೆ. 


ಸಮಾಧಿ - ಬಲಿದಾನ - ವೀರಮರಣ ಸ್ಥಾರಕಗಳು 
ಪ್ರ. ಐ.ಬಿ.ಹೆಚ್‌. ಬೆಂಗಳೂರು. 
ಮಾರ್ಗ - ಸಂಪುಟ - ೧ 
ಪ್ರ. ನರೇಶ್‌ ಅಂಡ್‌ ಕಂಪೆನಿ, ಬೆಂಗಳೂರು 
(ಸಂ) ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು 
ಪ್ರಸಾರಾಂಗ , ಕನ್ನಡ ವಿಶ್ವ ವಿದ್ಯಾಲಯ ಹಂಪಿ. 
ಕರ್ನಾಟಕದ ದರ್ಶನ 
ಪ್ರ: ಕರ್ನಾಟಕ ಸಹಕಾರಿ ಪ್ರಕಾಶನ ಬೆಂಗಳೂರು. 


ಕರ್ನಾಟಕದ ಕೋಟೆಗಳು. ಸಂಪುಟ- ೧ 
ಪ್ರ - ಕನ್ನಡ ವಿಶ್ವವಿದ್ಯಾಲಯ - ಹಂಪಿ. 


ಕ ನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಪ್ರ. ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ , 
ಮೈಸೂರು 


೩೧೮ 


ಚೆನ್ನಕ್ಕ ಪಾವಟೆ. ೧೯೯೮: ಹಾನಗಲ್ಲ ಕದಂಬರು, 
ಚೆನ್ನಗಂಗಾ ಪ್ರಕಾಶನ -ಧಾರವಾಡ -೮ೆ. 
೧೯೯: ನ ರಾಷ್ಟ್ರಕೂಟ ಸಾಮಂತ ಚಲ್ಲಕೇತನರು, 
ಚೆನ್ನಗಂಗಾ ಪ್ರಕಾಶನ - ಧಾರವಾಡ -೮. 


ಜಯಪ್ಪಗೌಡ. ಡಿ .ಎಸ್‌. ೧೯೮೩ : ಕರ್ನಾಟಕದ ಕಡಲಾಚೆಯ ಸಂಬಂಧಗಳು 
(ಕ್ರಿ.ಶ.೧೩೫೦ರವರೆಗೆ), ಪ್ರ. ಮಾರಾ ಪ್ರಿಂಟರ್ಸ , 
ಶಿವರಾಮ ಪೇಟೆ , ಮೈಸೂರು. 


ತಿಪ್ಲೇ ರುದ್ರ ಸ್ವಾಮಿ. ಎಚ್‌. ೧೯೯೭: ಕರ್ನಾಟಕ ಸಂಸ್ಕೃತಿ ಸಮಿಕ್ಷೆ. 
(ಐದನೇ ಮುದ್ರಣ)ಪ್ರ : ಡಿ.ವಿ.ಕೆ. ಮೂರ್ತಿ, 
ಮೈಸೂರು. 

ನರಸಿಂಹಚಾರ್‌. ಡಿ. ಎಲ್‌. ೧೯೭೬: ಪಂಪಭಾರತ ದೀಪಿಕೆ, 


ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ. 

ನಾಗೇಗೌಡ. ಎಚ್‌.ಎಲ್‌. ೧೯೬೪, : ಪ್ರವಾಸಿ ಕಂಡ ಇಂಡಿಯಾ. ಭಾಗ-೧ 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು. 

೧೯೬೬: ಪ್ರವಾಸಿ ಕಂಡ ಇಂಡಿಯಾ. ಭಾಗ-೨ 

ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು. 


ಪರಶಿವಮೂರ್ತಿ.ಡಿ. ವಿ. ೧೯೯೯: ಕನ್ನಡ ಶಾಸನ ತಿಲ್ಪ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. 


ಬಸವರಾಜು. ಎಲ್‌ ೧೯೯೯,: ಸರಳೆ ಪಂಪಭಾರತ 
ಪ್ರ: ಗೀತಾ ಬುಕ್‌ ಹೌಸ್‌, ಮೈಸೂರು. 


ಬಸವರಾಜ ಕಲ್ಗುಡಿ. ೧೯೮೮,: ಮಧ್ಯಕಾಲೀನ ಭಕ್ಷಿ ಮತ್ತು ಅನುಭಾವ ಸಾಹಿತ್ಯ ಹಾಗೂ 


| 


ಚಾರಿತ್ರಿಕ ಪ್ರಜ್ಞೆ. ಪ್ರ : ಕನ್ನಡ ಸಾಹಿತ್ಯ ಪರಿಷತ್ತು 


ಖ್‌ ಈ 


ಬೆಂಗಳೂರು. 


ಬಾಲ ಗೋಪಾಲ್‌. ಕೆ.((ಮೂಲ) ೧೯೯೮,: ಪ್ರಾಚೀನ ಭಾರತದ ಚರಿತ್ರೆ ಡಿ.ಡಿ.ಕೋಸಾಂಬಿಯವರ 
ಶ್ರೀಮತಿ ಹೆಚ್‌.ಎಸ್‌. (ಅನು) ಚೆಂತನೆಗಳು ಪ್ರ . ಬೆಳ್ಳಿ ಚುಕ್ಕಿ ಬುಕ್‌ ಟ್ರಸ್ಟ್‌ ಮೈಸೂರು. 


೩೧೯ 


ಬೆಟಗೇರಿ ಕೃಷ್ಣಶರ್ಮ. ೧೯೬೩,: 


ಜೋಜರಾಜ.ಬಿ. ಪಾಟೀಲ. ೧೯೯೫: 


ರಾಜಾರಾಮ ಹೆಗಡೆ. ೨೦೦೧; 


ಮತ್ತು ಅಶೋಕ ಸೆಟ್ಟರ್‌. 

ರಂ.ಶ್ರೀ. ಮುಗಳಿ. ೧೯೭೧: 

ಲಕ್ಷ್ಮಣ ತೆಲಗಾವಿ. ೨೦೦೩, : 
[3 

ಶರ್ಮ. ಎಲ್‌.ಟಿ. ೧೯೬೬,: 


ಮತ್ತು ಶ್ರೀಧರ್‌ . ಬಿ.ಎಚ್‌. 
ಶಾಂತಿನಾಥ ದಿಬ್ಬದ. ೧೯೯೪: 
ಶೇಷಶಾಸ್ತ್ರಿ, ಆರ್‌. ೧೯೮೨, : 


ಶ್ರೀಧರ್‌. ಹೆಚ್‌.ಜಿ. ೨೦೦೨, : 


ಶ್ರೀ ಕಂಠಯ್ಯ. ಕೆ. ೧೯೮೩, : 
೧೯೮೩,: 
ಷೇಕ್‌ ಆಲಿ.ಬಿ. ೧೯೯೭,: 


ಸುರೇಂದ್ರ ರಾವ್‌.ಬಿ 


ಕರ್ನಾಟಕ ಜನ ಜೀವನ, 
ಸಮಾಜ ಪುಸಕಾಲಯ, ಧಾರವಾಡ 


ನಾಗರಖಂಡ-೭೦- ಒಂದು ಅಧ್ಧ ಯನ 
ಮಲೆನಾಡು ವೀರಕ್ಥೆವ ಅಧ್ಯಯನ ಸಂಸ್ಥೆ 
ಅನಂದಪುರ- ಶಿವಮೊಗ್ಗ 


(ಸಂ) ಮಲೆ ಕರ್ನಾಟಕದ ಅರಸು ಮನೆತನಗಳು 
ಪ್ರಸಾರಂಗ ಕನ್ನಡ ವಿಶ್ವ ವಿದ್ಯಾಲಯ ಹಂಪಿ. 


ಕನ್ನಡ ಸಾಹಿತ್ಯ ಚರಿತ್ರೆ. 
ಉಪಾ ಸಾಹಿತ್ಯ ಮಾಲೆ, ಮೈಸೂರು P 


(ಸಂ) ಸ್ಥಳೀಯ ಚರಿತ್ರೆ - ಅಧ್ಧಯನದ ತಾತ್ವಿಕತೆ ಮಪ್ತೆ 
ಸ್ಥರೂಪ, ಪ್ರಸಾರಾಂಗ, ಕನ್ನಡ ವಿಶ್ವ ವಿದ್ಯಾಲಯ ಹಂಪಿ. 


ಬನವಾಸಿ ಕದಂಬರು. 
ಪ್ರ : ಶತಮಾನೋತ್ಸವ ಸಮಿತಿ, ಬನವಾಸಿ 


ಪಂಪಭಾರತ - ಒಂದು ಸಾಂಸ್ಕೃತಿಕ ಅಧ್ಯಯನ 
ಪ್ರ: ಕನ್ನಡ ಸಾಹಿತ್ಯ ಪರಿಷತು- ಬೆಂಗಳೂರು. 
ಕರ್ನಾಟಕದ ವೀರಗಲ್ಲುಗಳು, 

ಪ್ರ: ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯುದ್ಧಕಲೆ, 

ಪ್ರ: ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ- 
ಪುತೂರು, ದ.ಕ. 


ಕನ್ನಡ ಕಾವ್ಗಗಳಲ್ಲಿ ಸಮರ ಚಿತ್ರಗಳು, 0 


ಪ್ರ: ಪ್ರಸಾರಾಂಗ, ಮೈಸೂರು ವಿಶ್ವವದ್ಯಾಲಯ- ಮೈಸೂರು, 
ವಿಜಯನಗರ ಕಾಲದ ಕನ್ನಡ ಸಾಹಿತ್ಸದಲ್ಲಿ ಜನಜೀವನ ಚಿತ್ರ, 


ಪ್ರ: ಗೀತಾ ಬುಕ್‌ ಹೌಸ್‌, ಮೈಸೂರು. 


(ಸಂ) ಕರ್ನಾಟಕದ ಚರಿತ್ರೆ- ಭಾಗ -೨ 
ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಸಂಪದ್ದಿರಿ ರಾವ್‌ .ಕೆ. ೧೯೯೨, : ಕರ್ನಾಟಕದ ಪರಂಪರೆ-ಭಾಗ-೧, 


(ಭಾಷಾಂತರ ಯೋಜನಾ ಮೂಲ : ದಿವಾಕರ್‌ ಆರ್‌.ಆರ್‌ .(ಸಂ) 
ಸಮಿತಿಅಧ್ಯಕ್ಷರು) ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು. 
ಹಂಪ ನಾಗರಾಜಯ್ಯ. ೧೯೯೭,: ಸಾಂತಾುರರು ಒಂದು ಅದ್ಧಯನ ಒಂದು ಅಧ್ಧಯನ, 
ಪ್ರ:ಶ್ರೀ ಸಿದ್ದಾಂತ ಕೀರ್ತಿ ಗ್ರಂಥ ಮಾಲೆ ಹುಂಚ. 
ಶಿವಮೊಗ್ಗ (ಜಿ) 
[a 
ಲೇಖನಗಳು: 
ಅರವಿಂದ ಚೊಕ್ಕಾಡಿ bolo “ಹೊಯಳರಲ್ಲಿ ಗರುಡ ಪದ್ಧತಿ ಯಾಕೆ ಹುಟ್ಟಿತು”? 


ಕನ್ನಡ ಅದ್ಧಯನಸಂಪುಟ ೯, ಸಂಚಿಕೆ ೨, 
ಕನ್ನಡ ವಿಶ್ವ ವಿದ್ಯಾನಿಲಯ ಹಂಪಿ. 


ಕೋಟೆ ಮಲ್ಲಿಕಾರ್ಜುನ. ೨೦೦೧, : “ಉದ್ರಿಯ ಅರಸರು” 
ಮಲೆ ಕರ್ನಾಟಕದ ಅರಸು ಮನೆತನಗಳು 
(ಸಂ) ರಾಜಾರಾಮ ಹೆಗಡೆ ಮತ್ತು ಅಶೋಕ ಸೆಟ್ಟರ್‌ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಗುರುವ. ಅರ್‌. ಎನ್‌. $ “ಅರವತ್ತು ಒಕ್ಕಲು” 
ಕರ್ನಾಟಕ ಭಾರತಿ ಸಂ.೮-೩ 
ಧಾರವಾಡ. 
೧೯೭೭,: “ತಯುಧ ಜೀವಿಗಳ ಸಂಘಗಳು” 
ಕರ್ನಾಟಕ ಭಾರತಿ ಸಂ.೧೦-೧ 
ಧಾರವಾಡ. 


ರಾಜಾರಾಮ ಹೆಗಡೆ. ೨೦೦೧, : “ ಹೊಸಗುಂದದ ಅರಸರು” 1 
ಮಲೆ ಕರ್ನಾಟಕದ ಅರಸು ಮನೆತನಗಳು 
(ಸಂ) ರಾಜಾರಾಮ ಹೆಗಡೆ ಮತ್ತು ಅಶೋಕ ಸೆಟ್ಟರ್‌ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಶ್ರೀ ಪಾದರಾವ್‌ ಬಿಚ್ಚುಗತ್ತಿ ೨೦೦೧, : “ಹೆಚ್ಚೆಯ ಅರಸರು” 
ಮಲೆ ಕರ್ನಾಟಕದ ಅರಸು ಮನೆತನಗಳು 
(ಸಂ) ರಾಜಾರಾಮ ಹೆಗಡೆ ಮತ್ತು ಅಶೋಕ ಸೆಟ್ಟರ್‌ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಶ್ರೀನಿವಾಸ ಮೂರ್ತಿ ಎಸ್‌. ಎಲ್‌ ೨೦೦೪,: “ಮಳೂರಿನ ಅಪ್ರಕಟಿತ ಶಾಸನ ಸಹಿತ ವೀರಗಲ್ಲು” 


ಇತಿಹಾಸ ದರ್ಶನ್‌ ಸಂಚಿಕೆ ೧೯, 
ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು. 


English Works 


Altekar, A.S. 


Anjali Nirmal, 


Basavaraja, K.R. 


Bhasham, A.L. 


Bhatia, H.S. (Ed) 


Chakravarthi,P.C. 


1967, : 


1999, : 


1984, : 


1995, : 


1992," 


1993, : 


Chattopadhya,B,(Ed) 1987, : 


Derrett, J.D.M. 


Desai, P.B. 


1957: 


1970, : 


The Rashtrakutas and Their Times 
Oriental Book Agency, Poona. (First Impres- 
sion,1934) 


The Decisive Battles of Indian 
History (From Alexander To The Mutiny) 
Pointer Publishers, Jaipur. 


History and Culture of Karnataka 
Chalukya Publishers, Dharawad. 


The Wonder That Was India 
(28% Impression) Rupa And Company, 
New Delhi. 


Encyclopaedia of Indica - Political, 

Legal and Military History -VolumelI And II 
(Second Edition) 

Deep and Deep Publications, New Delhi. 


The Art of War In Ancient India 
(Reprint) Low Price Publication, Delhi. 


Essays In Ancient Indian Economic History. 
Manshiram, Manoharilal 
Publishers Private limited, Delhi. 


The Hoysalas, A Medieval Indian Royal 
Family, O.U.P, Madras. 


A History of Karnataka 
Kannada Research Institute, 
Karnataka University, Dharwad. 


೩೨೨ 


Desai Dinakar, 


Dikshit, G.S. 


Dikshitar, V.R.R 


George M. Moraes, 1990, : 


Gode, PK., 1960, : 
Gopal,B.R., 1981, : 
1982, : 

(Ed), 1984, : 
Gururajachar S 1974,: 
Guy. S. Metraux 1965,: 


Francois Crouzet 


1991: 


1964, : 


1999, : 


Maha manadaleshwaras Under the 
Chalukyas Kalyani, 

Indian Historical research 

Institute, Saint Xavier’s College, Bombay. 


Local Self Governinent In Medieval 
Karnataka (A.D. 973-1336). 
Karnataka University, Dharavad. 


War In Ancient India 
(Reprint) Cosmo Publication, New Delhi. 


Kadamaba Kula 
(Reprint) 
Asian Education Services, New Delhi. 


Sudies In Indian Cultural History, Volume -Il 
Poona -4. 


The Chalukyas of Kalyani and The 
Kalachuris Prasaranga Karnataka University, 
Dharwad. 


Minor Dynasties of South India, Karnataka 
Volume New Era Publication, Madras. 

The Rashtrakutas of Malakhed Studies In 
their History and Culture. 

Geetha Book House, Mysore. 


Some Aspects of Economic and Social Life In 
Karnataka (A.D. 1000-1300). 
Prasaranga -Mysore University, Mysore. 


Studies in the Cultural History of India 
Shivalal Agarwal Company Private Limited, 
Agra. 


Jayaswal K.P. 1978,: 


Jha D.N. (Ed) 2000,: 


Jos. J.L. Gommans (Ed)2001,: 
Dirk H.A . Kolff 
Joshi S.K. 1985,: 


Juliet Garrdiner (Ed) 1988,: 


Kuppuswamy G.R. 1975, 


Madan A.P. 1990,: 
Majumdar B.K. 1955. 
Muguli R.S. 1946: 
Oppert G. 1880, : 


Hindu Polity 
The Banglore Printing and Publishing Company 
Limited, Bangalore. 


The Feudal Order State, Society and 
Ideology In Early Medieval India 
Manohar Publication and Distributers Delhi 


Warfare and Weaponry In South Asia, 
1000-1800 A.D, O.U.P, Delhi. 


Defense Architecture In Early Karnataka 
Delhi. 


What is History Today ...? 
Macmillan Education LTD.London. 


Economic Condition In Karnataka (A.D.973- 
1336 ) Karnataka University, Dharawad. 


The History of The Rashtrakutas 
Harman Publication House New Delhi. 


The Military System In Ancient India 
K.L. Mukhyopadhyaya Publishers 
Culcutta 


The Heritage of Karnataka 
Sathyashodhana Publication House 
Bangalore 


On The Weapons, Army Organization and 


Political Maxims of The Ancient Hindus 
Higginbotham And Company, Madras 


೩೨೪ 


Pant G.N. 


Prasad S.N. 


Ritti, Srinivasa 


Saki 


Salathore, B.A. 


Sarkar Jadunath 


Settar, S. (Ed) 
Sontheimer. G.D. 


Sharma, Gautham 


Shashi S.S. 


1964, : 


1978, : 


1976, : 


1973, : 


1998, : 


1957, 


1960, : 


1982, : 


1966,: 


1972; 


Weapons and Military Science In Ancient 
India Rashtriya Shikshak Anusandhan 
Prashikshan Parishad, New Delhi. 

Indian Arms and Armour, Vol-1 
S.Attarsingh Army Education Stores, Delhi. 


A Survey of Work Done on the Military 
History of India, K.P. Bagchi and Company, 
Culcutta 


The Seunas 
Karnataka University, Dharawad. 


Making History-Karnatakas People and Their 
Past, Volume- I 
Vimukthi Prakashana, Bangalore. 


Karnatakas Trans Oceanic Contacts 
Kamataka University, Dharawad. 


Military History of India 
M ‘Sarkar And Sons Private Limited, 
Culcutta. 


Memorial Stones 
Institute of Indian Art History 
Karnataka University, Dharawad. 


Indian Army Through The Ages 
Alied Publishers Private Limited, 
New Delhi. 


Defenders of India 
India School Supply Depot, Delhi. 


Spencer George, W. 1983: 


Sri vasthava AK. 1985,: 


ಭ್‌ 
Thapan Ray Choudhury(Ed): 
Irfan Habib 1984, 


(A 
Thapgy Romila 2000, : 


William Coelho 1950, : 


Alasiar. J. 1984 


Digbi, S. 1984, : 


Dange, Sadashiva.A 1964, : 


The Politics of Expansion, The Chola 
Conquest of Srilanka and Srivijaya. 
New Era Publication, Madras. 


Ancient Indian Army (Its Administration and 
Organization ), Ajantha Publication, 
Delhi. 


The Cambridge Economic History of India 
(C1200-1750 A.D), 
Orient Longman, New Delhi. 


Cultural Pasts, Essays in Early Indian History 
O.U.P. New Delhi. 


The Hoysala Vamsha 
Indian Historical Research Institute 


Saint Xavier’s College, Bombay. 


Articles 
“Weapons of the Early Tamils” 
The Quarterly Journal of the Mythic Society 
Volume-LXXV. No-1. Jan-March, 1984. 


“The Maritime Trade of India” 

The Cambridge Economic History of India 
(C1200-1750) (Ed) Thapan Ray Chaudury and 
Irfan Habib, Orient Longman, 

New Delhi. 


“Kethu, or The War Banner In The Rigveda” 
Journal of Indian History, Volume-XLII-11 
August University of Kerala. 


Gode, PK. 1960, : 


Hegde, Rajarama. 2000, : 


2006: 


Khanduni, Chandra.B,1992,: 


Kuppu Swamy,G.R. 1992, : 


Lakshamma, G. 1975, : 


Murthy,Narasimha,A .V.1966: 


“The Mounted Bowman on Indian Battle 
Fields,From The Invasion of Alexander To The 
Battle of Panipat”, 

Studies In Indian Cultural History-1L, 

Poona. 


“Billas In The Medieval Karnataka” 
Unpublished Articles, Presented at, 26" Annual 
Conference of Epigraphical Society of India, 
Held at Erode. 

“From Gosasa to Turugole : Trends in Cattle 
Economy in Medieval Karnataka” 
Unpublished Articles, Presented at, Epigraphy 
Conference, Held at Tanjore. 


“Military Advancement In Ancient India”, 
Encyclopeaedia of Indica-Political, Legal and 
Military History of India, Volume-Nol, 
(Ed)Bhatia H.S. Deep and Deep Publication, 
New Delhi. 


“Economic Factors Governing The Memorial 
Stones In Karnataka” 

Memorial Stones, (Ed) Settar S.S and 
Sontheimer G.D, Institute of Indian Art History 
Karnataka University, Dharawad. 


“Ishwaradeva Il, The Sindha Chief of 
Belagutti” Indian Historical Studies-Volumell, 
University of Mysore, Mysore. 


“Political Rivalry Between the Hoysalas and the 
Seunas in the Thirteenth Century. ” 

Indian Historical Studies-Volume 2 No-1 
Mysore University, Mysore. 


Nandi. R.N. 1985, : 


Rangaswamiah,G.R 1968, : 


Sampath, M.D. 1992, : 


Sarkar, Jagadish Narayan,1992: 


Sharma, S.P. 1992,: 


Stephen, Marillo 2001,: 


Vaidhynathan,K.S. 


“Agrarian Growth and Social Conflict in Early 
Feudal India”, Social Science Probings- Volume 
IL, No, 2, June. 

Peoples Publishing House, New Delhi. 


“The Practice of Cattle Lifting and Hoarding 
Of Money In Medieval Karnataka” 

Indian Historical Studies-Volume-4 Nol, 
Mysore University, Mysore. 


“Warfare In Ancient South India” 
Encyclopeaedia of Indica-Political, Legal and 
Military History. of India, Volume-Nol, 

(Ed) Bhatia H.S. Deep and Deep 

Publication, New Delhi. 


“Some Aspects of Military 

Administration In Medieval India” 

Journal of Indian History, Volume,L1 Part II1 
December, 1973 University of Kerala. 


“Axt Of War In Ancient India” 

Encyclopeaedia of Indica-Political, Legal and - 
Military History of India, Volume-Noll, 
(Ed)Bhatia H.S. Deep and Deep Publication, 
New Delhi. 


“Cultures of Death: Warrior Sucide In 
Medieval Europe and Japan” 

The Medieval History Journal-Volume-4,No2 
July-December, Sage Publication, Delhi. 


“The Members of Ancient South Indian Army- 
Their Assembly and Its Functions” 

The Quarterly Journal Of The Mythic Society 
Volume XXXII, No-2 October, 1941. 


Yadava.B.N.S. 2001 : 


“Chivalry and War Fare” 
Warfare And Weaponry In South Asia, 


1000-1800 A.D, Jos.J.L.Gommans and 
Dirk.H.A. Kolff, (Ed), O.U.P, Delhi. 


“The Philosophy of War” 
The Internet Encyclopaedia Of Philosophy 


ಅಪ್ರಕಟಿತ ಪಿ. ಹೆಚ್‌ಡಿ. ಮಹಾಪ್ರಬಂಧ 


Manjeshwara. S. 


ಅರ್ಥ ಕೋಶ - ನಿಘಂಟು 


ರೆವರೆಂಡ್‌. ಎಫ್‌. ಕಿಟೆಲ್‌, 


Sir Monier, Wiliams. M 


Studies In The Military History of Karnataka 
(From The Earliest Times To The Fourteenth 
Century), 1990,Ph.D.Thesis Submitted to 
Kamataka University, Dharawad. 


೧೯೯೧, : 


೨ಲಿ೦ಲಿಲಿ 


1990: 


ಕನ್ನಡ- ಇಂಗ್ಲೀಷ್‌ ಡಿಕ್ಷನರಿ. 

( ಐದನೇ ಮುದ್ರಣ) 

ಏಷಿಯನ್‌ ಎಜುಕೇಶನಲ್‌ ಸರ್ವೀಸಸ್‌ ನ್ಯೂಡೆಲ್ಲಿ 
ಆಟ ನಿಘಂಟು, 

ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 


A Sanskrit- English Dictionary 
(Reprint) Motilal Banarasidas Publishers, 
Pvt. Ltd. Delhi. 


ರೇಖಾಚಿತ್ರ ಸಂಪುಟ 


ರೇಖಾ ಚತ್ರ ಸಂಪುಟ 


ಈ ಮಹಾ ಪ್ರಬಂಧ ದಲ್ಲಿ ನೀಡಲಾದ ರೇಖಾಚಿತ್ರಗಳ ಮಾದರಿಗಳ ಮತ್ತು ಅವುಗಳನ್ನುಯಾವ ಸ್ಥಳದ 
ವೀರಗಲ್ಲು ಶಾಸನ ಶಿಲ್ಪಗಳಿಂದ ಆಯ್ದುಕೊಳ್ಳಲಾಗಿದೆ. ಎಂಬ ವಿವರಣೆ : 
ಪುಟ ಸಂಖ್ಯೆ: ೩೩೬ 
ಬಿಲ್ಲುಗಳು :- 
೧ ಅಂದಿಗೆ, ಸೊರಬ (ತಾ )- 
9 ಕೊರಕೋಡು, ಸೊರಬ (ತಾ )- 
& ಕುಬಟೂರು, ಸೊರಬ (ತಾ). 


೪ ಕುಪ್ಪಗದ್ದೆ, ಸೊರಬ (ತಾ). 


೫ ಹಿರೇಜಂಬೂರು, ಶಿಕಾರಿಪುರ (ತಾ). 
೬ ಅದೇ, 
ಬಾಣಗಳು :- 


೧ ಕೊರಕೋಡು, ಸೊರಬ (ತಾ) . 

ಪಿ ಅದೇ, 

೩ ಬಂದಣಿಕೆಯ ಬಸದಿಯ ಮುಂದಿರುವ ಒಂದು ಜಿನ ಶಾಸನದ ಮೇಲಿರುವ ಶಿಲ್ಪಚಿತ್ರ, ಶಿಕಾರಿಪುರ (ತಾ). 
೪ ಕರಿನೆಲೆ, ಶಿಕಾರಿಪುರ (ತಾ). 

೫ ಎಸ್‌. ಪಿ. ಕಛೇರಿ ಮುಂಭಾಗ, ಶಿವಮೊಗ್ಗ . 

ಬತಳಿಕೆ 

೧ ಬಂದಳಿಕೆ, ಶಿಕಾರಿಪುರ (ತಾ). 

ಪುಟ ಸಂಖ್ಯೆ ೩೩೭ 

ವಿವಿಧ ಬಗೆಯ ಕತ್ತಿಗಳು :- 


೧ ಕೊಡಕಣಿ , ಸೊರಬ (ತಾ). 
ಈ ಅಂದಿಗೆ, ಸೊರಬ (ತಾ). 
೩ ಮಾವಲಿ, ಸೊರಬ (ತಾ). 


೩೩೦ 


೬ ನಡಹಳ್ಳಿ, ಸೊರಬ (ತಾ). 
ಫ್ರಿ ಹಿರೇ ಚೌಟಿ, ಸೊರಬ (ತಾ). 
6 ಬಳ್ಳಿಗಾವೆ, ಶಿಕಾರಿಪುರ (ತಾ) . 
೯ ಎಂ. ಗುಡ್ಡೇ ಕೊಪ್ಪ, ಹೊಸನಗರ (ತಾ). 
೧೦ ಕೋಟೆ ಪೋಲೀಸ್‌ ಠಾಣೆ ಮುಂಭಾಗ, ಶಿವಮೊಗ್ಗ . 
೧೧ ಚೆಳಗುಂಜಿ, ಸಾಗರ (ತಾ). 
ಪುಟ ಸಂಖ್ಯೆ: ೩೩೮ 
ವಿವಿಧ ಬಗೆಯ ಭರ್ಚಿಗಳು:- 
೧ ಹಿರೇ ಅವಲಿ, ಸೊರಬ (ತಾ). 
೨ ಕೊಡಕಣಿ, ಸೊರಬ (ತಾ). 
೩ ಕುಬಟೂರು, ಸೊರಬ - (ತಾ). 
೪ ಕಲ್ಲೂರು, ಸೊರಬ (ತಾ). 
೫ ಎಂ. ಗುಡ್ನೇ ಕೊಪ್ಪ, ಹೊಸನಗರ (ತಾ). 
೬ ಬೆಳಗುಂಜಿ, ಸಾಗರ (ತಾ). 
೭ ಹೆಡತರಿ, ಸಾಗರ (ತಾ). 
6 ಕೋಟೆ ಪೋಲೀಸ್‌ ಠಾಣೆ ಮುಂಭಾಗ, ಶಿವಮೊಗ್ಗ . 
€ ತುಡನೂರು, ಸೊರಬ (ತಾ). 
೧೦ ಬಳ್ಳಿಗಾವೆ, ಶಿಕಾರಿಪುರ (ತಾ). 
೧೧  ಬಂದಳಿಕೆ, ಸೊರಬ (ತಾ). 
೧೨ ಸಾರೆಕೊಪ್ಪ, ಸೊರಬ (ತಾ). 


೧೩ ಕಾತವಳ್ಳಿ 


೩೩೧ 


ಪುಟ ಸಂಖ್ಯೆ :೩೩೯ 
ವಿವಿಧ ಮಾದರಿಯ ಗುರಾಣಿಗಳು:- 
೧ ಜಂಬಾನಿ, ಸಾಗರ (ತಾ). 
ಕ) ಅದೇ, 
೩ ಹೆಡತರಿ, ಸಾಗರ (ತಾ). 
೫ ಬಳ್ಳಿಗಾವೆ, ಶಿಕಾರಿಪುರ (ತಾ). 
೬ ಅದೇ, ಹಿಮ್ಮುಖ . 
೭ ಅಂದಿಗೆ, ಸೊರಬ (ತಾ) ಹಿಮ್ಮುಖ . 
ಪುಟ ಸಂಖ್ಯೆ : ೩೪೦ 
ವಿವಿಧ ವಿನ್ಯಾಸದ ಗುರಾಣಿಗಳು 
೧ ಕೊಡಕಣಿ, ಸೊರಬ (ತಾ). 
3 ಕೋಟೆ ಪೋಲೀಸ್‌ ಠಾಣೆ ಮುಂಭಾಗ, ಶಿವಮೊಗ್ಗ. 


೩ ಅದೇ, ಈ ಗುರಾಣಿಯಲ್ಲಿನ ಸಿಂಹದ ಮುಖ ಭಾಗವು ನಾಶವಾಗಿರುವುದರಿಂದ ಕಲ್ಪನೆಯ ಮೇಲೆ 
ಚಿತ್ರಿಸಲಾಗಿದೆ. 


೪ ಕುಬಟೂರು, ಸೊರಬ (ತಾ) S 
೫ ಕೊರಕೋಡು, ಸೊರಬ (ತಾ). 
೬ ಕುಪ್ಪಗದ್ದೆ, ಸೊರಬ (ತಾ). 


೭ ಜಂಬಾನಿ , ಸಾಗರ (ತಾ). 


೮ ಎಂ. ಗುಡ್ಡೇ ಕೊಪ್ಪ, ಹೊಸನಗರ (ತಾ). 
೯ ಹೊಸಗುಂದ, ಸಾಗರ (ತಾ). 

೧೦  ಕೊಡಕಣಿ, ಸೊರಬ (ತಾ). 

೧೧ ಅದೇ, 


೧೨ ಹಾಯ, ಈಗ ಕುಪ್ಪಗದ್ದೆ, ಸೊರಬ (ತಾ). 


೩೩೨ 


೧೩ 


v 


ಹಿರೇಅವಲಿ, ಸೊರಬ (ತಾ). 
ಕೊರ ಕೋಡು, ಸೊರಬ (ತಾ). 


ಪುಟ ಸಂಖ್ಯೆ ೪೧ 


ವಿವಿಧ ಮಾದರಿಯ ಎದೆ ಕವಚ ಗಳು ಮತ್ತು ಶಿರಸ್ವಾಣಗಳು 


೧ ಮಾವಲಿ, ಸೊರಬ (ತಾ). 

1) ಅದೇ, 

೩ ಅಂದಿಗೆ, ಸೊರಬ (ತಾ). 

೪ ಕೊರಕೋಡು, ಸೊರಬ (ತಾ). 

೫ ಕೊಡಕಣಿ, ಸೊರಬ (ತಾ). 

೬ ಎಂ. ಗುಡ್ಡೆ ಕೊಪ್ಪ, ಹೊಸನಗರ (ತಾ). 
(ಪ ಮಾವಲಿ, ಸೊರಬ (ತಾ). 

ಪುಟ ಸಂಖ್ಯೆ :೩೪೨ 

ವಿವಿಧ ಮಾದರಿಯ ಧ್ವಜಗಳು :- 

೧ ಬೆಳಗುಂಜಿ, ಸಾಗರ (ತಾ). 

3 ಎಸ್‌. ಪಿ. ಕಛೇರಿ ಮುಂಭಾಗ, ಶಿವಮೊಗ್ಗ. 
೩ ಅದೇ, 

೪ ಬಂದಳಿಕೆ, ಶಿಕಾರಿಪುರ (ತಾ). 

೫ ಅದೇ, 

೬ ಹಾನಗಲ್‌, 

ಪುಟ ಸಂಖ್ಯೆ : ೩೪೩ 

ಯುದ್ದವಾದ್ಯಗಾರರು :- 

೧ ಕೊಡಕಣಿ, ಸೊರಬ (ತಾ). 

ಸಂ) ಅದೇ, 

೩ ಪುರ, ಸೊರಬ (ತಾ) 


೩೩೩ 


ಪುಟ ಸಂಖ್ಯೆ : ೩೪೪ 

ವಿವಿಧ ವಿನ್ಯಾಸದ ಛತ್ರಿಗಳು :- 

೧ ಎಂ. ಗುಡ್ಡೆ ಕೊಪ್ಪ, ಹೊಸನಗರ (ತಾ). 
ಈ ನಾಡಕಲಸಿ, ಸಾಗರ (ತಾ). 


ಕಂಬಳಿ ಕೊಪ್ಪ, ಸಾಗರ (ತಾ). 
೪ ಹಿರೇಅವಲಿ, ಸೊರಬ (ತಾ). 
೫ ಬಳ್ಳಿಗಾವಿ, ಶಿಕಾರಿಪುರ (ತಾ). 


ಪುಟ ಸಂಖ್ಯೆ :೩೪೫ ಮತ್ತು೩೪೬ 
ಪಲ್ಲಕ್ಟಿಯಲ್ಲಿ ಪ್ರಯಾಣಿಸುತಿರುವ ವೀರರು :- 
೧ ಹೊಸಕೊಪ್ಪ, ಶಿವಮೊಗ್ಗ (ತಾ) ಈಗ ಶಿವಪ್ಪನಾಯಕನ ಅರಮನೆ ಮ್ಯೂಸಿಯಂ ಬಳಿ. 
ಈ ಪುರ, ಸೊರಬ (ತಾ). 
೩ ಕಂಬಳಿ ಕೊಪ್ಪ, ಸಾಗರ (ತಾ). 
ಪುಟ ಸಂಖ್ಯೆ : ೩೪೭ 
ಆನೆ ಮತ್ತುಕುದುರೆ :- 

ಮಾವಲಿ, ಸೊರಬ (ತಾ). 

ಮತ್ತು 

ಹೊಸಗುಂದ, ಸಾಗರ (ತಾ). 
ಪುಟ ಸಂಖ್ಯೆ : ೩೪೮ 
ಯುದ್ಧವಾದ್ಯ ಪರಿಕರವನ್ನು ಹೊತ್ತಒಂಟೆ :- 
೧ ಹೊಸಗುಂದ, ಸಾಗರ (ತಾ). 
ಪುಟಸಂಖ್ಯೆ : ೩೪೯ 
ವೀರರ ಮುಡಿಯ ವಿನ್ಯಾಸಗಳು :- 
೧ ಮಾವಲಿ, ಸೊರಬ (ತಾ). 
A) ಅದೇ, 
೩ ನಡಹಳ್ಳಿ, ಸೊರಬ (ತಾ). 


೩೩೪ 


೪ ಹಿರೇಜಂಬೂರು, ಶಿಕಾರಿಪುರ (ತಾ). 
೫ ಹೆಡತರಿ, ಸಾಗರ (ತಾ). 

೬ ಅದೇ, 

೭ ಅದೇ, 

ಪುಟ ಸಂಖ್ಯೆ :೩೫೦ 

ವೀರರ ಉಡುಪುಗಳು :- 

೧ ಮಾವಲಿ, ಸೊರಬ (ತಾ). 

) ಬಂದಳಿಕೆ, ಶಿಕಾರಿಪುರ (ತಾ). 


ಪುಟ ಸಂಖ್ಯೆ : ೩೫೧ ಮತ್ತು೩೫ು೨ 


ವೀರಗಲ್ಲುಗಳಲ್ಲಿವಿಮಾನ ಗಳ ಕೆತ್ತನೆ :- 
೧ ಹೊಸಕೊಪ್ಪ ಶಿವಮೊಗ್ಗ (ತಾ) ಈಗ- ಶಿವಪ್ಪನಾಯಕ ಅರಮನೆ ಮ್ಯೂಸಿಯಂ ಬಳಿ, ಶಿವಮೊಗ್ಗ. 
ಫಿ ನಡಹಳ್ಳಿ, ಸೊರಬ (ತಾ). 
೩ ಕೊರಕೋಡು, ಸೊರಬ (ತಾ). 
೪ ಕೊಡಕಣಿ, ಸೊರಬ (ತಾ). 
೫ ಹೊಸಕೊಪ್ಪ, ತಿವಮೊಗ್ಗ (ತಾ) ಈಗ ಶಿವಪ್ಪನಾಯಕ ಅರಮನೆ ಮ್ಯೂಸಿಯಂ ಬಳಿ, ಶಿವಮೊಗ್ಗ 
೬ ಪುರ, ಸೊರಬ (ತಾ). 
೭ ಮಾವಲಿ, ಸೊರಬ (ತಾ). 
6 ಕಛವಿ, ಹಿರೇ ಕೆರೂರ್‌ (ತಾ). 
ಪುಟ ಸಂಖ್ಯೆ : ೩೫೩ 
ಸೇನಾರಚನೆಯ ಅಂದಾಜು ನಕಾಶೆ, ಮಾನಸೋಲ್ಲಾಸದಲ್ಲಿ ನೀಡಲಾದ ವಿವರಣೆಯನ್ನು ಆಧರಿಸಿ 
ರಚಿಸಲಾಗಿದೆ. 


೩೩೫ 


ಬಿಲ್ಲು ಬಾಣ ಮತ್ತು ಬತ್ತಳಿಕೆ 


ವಿವಿಧ ಮಾದರಿಯ ಗುರಾಣಿಗಳು 


೩೩೯ 


ವಿವಿಧ ವಿನ್ಯಾಸದ ಗುರಾಣಿಗಳು 


೩೪೦ 


ವಿವಿಧ ಮಾದರಿಯ ಎದೆ ಕವಚಗಳು ಮತ್ತು ಶಿರಸ್ತಾಣಗಳು 


೩90೧ 


ವಿವಿಧ ಮಾದರಿಯ ಧ್ವಜಗಳು 


0) 


[=o 


B 
» 
E 
B 
R 
B 
& 


ವಿವಿಧ ವಿನ್ಯಾಸದ ಛತ್ರಿಗಳು 


ml 


I 


h 
Ue 


¢ ry 
ಸಿ 


ಲಿ 
Ra TN: 
Ct 
Hus E; F 
lil, [i 


[RV 


VN TTT 


Po 


/ 


f 
f 


j 
J) 
i f 
ಯ್ಯ 


Ns 
Jy 
10 
A 


« 


MR 
ವ 
ಧೆ 
ಸಮ್‌ 

i 


iy 
yi 


(WH 
| 

Alyy 

AM’ 1 fb 
Ks 


/ 


4 


i 
“1 

} 

/ 


LS 


XM 


೩೪೪ 


ಪಲ್ಲಕ್ಕಿಯಲ್ಲಿ ಪ್ರಯಾಣಿಸುತ್ತಿರುವ ವೀರರು 


ಪಲ್ಲಕ್ಕಿಯಲ್ಲಿ ಪ್ರಯಾಣಿಸುತ್ತಿರುವ ವೀರರು 


ಆನೆ ಮತ್ತು ಕುದುರೆ 


೩೪೭ 


ಯುದ್ಧ ವಾದ್ಯಪರಿಕರವನ್ನು ಹೊತ್ತ ಒಂಟೆ 


ವೀರರ ಮುಡಿಯ ಎಎಿಧ ವಿನ್ಯಾಸಗಳು 


ವೀರರ ಉಡುಪುಗಳು 


೩೫0೦ 


|] 


ವೀರಗಲ್ಲುಗಳಲ್ಲಿ ವಿಮಾನಗಳ ಕೆತ್ತನೆ 


(| 


A 


(FRA 
©) CII 
| ೫ 


೩೫೧ 


ವೀರಗಲ್ಲುಗಳಲ್ಲಿ ವಿಮಾನಗಳ ಕೆತ್ತನೆ 


ತ್ಯಾದಿ 


ಅಶ್ವಪಡೆ, ಆನೆ 
ಹಪ 
ಖೇಟಕ ಇ 

ಹೊಂದಿರುವ ಸೈನ್ಯ 


ಕ್ತಿ 


ಸರ್ವಾಯುಧ ಹೊಂದಿದ 


ಐ 


Rh er se- oo mex 


WUC ECE CRE ಬುಧ 
Uuehok ¥ 


ಸಪಕ್ಸ 
ಖೇಟಕ ಇತ್ಯಾದಿ, 


ಪ 
ಹೊಂದಿರುವಸ್ಥೆನ್ಯ 


ಅಣ ೧೧೮ '೧ೀಐಂಟ"೬ಡ 
peak ¥ 


ಶ್ತ 


neo poco ೧8೫ 
eel ee ¥ 


Loew oe ಔಾಂಾ 
vo8% ೧ಧಾeಂ ಭಲಂಲಾಂಚಂ 
pec fee 


coeck ueueo 


'ಫಜ ಲೀಲಂಂ ಉಣಿ ಬುಜ ಇಂದಿನ ಜಂಜಲ ನೆ)ಬನೆಂಲಜನೀಂ 


೩೫೩ 


ಕ 
ಬ 


ಸxಪ್ರಪ 
ಸರ್ವಾಯುಧ ಹೊಂದಿದ 


ಅಶ್ವಪಡೆ, ಆನೆ 


ಛಾಯಾಚಿತ್ರಗಳು 


ೃಶ್ನ 


ಯಾಣದ 


೫ 


8 
ವಿ 
Ne) 
Ne) 
5 


| 


1 
$ 
g 
HW) 
Ne 
4 
Ww 
್ಭ್‌ 
Te 
¥) 
g 
3. 


B 
Ao) 
TK 
(2 
¥ 
ತೆ 
NN) 
Nಾ್‌ 
ಚಿ 
ಹು 


೩೫೪ 


( 


ನ ಜಂಬಾನಿ, ಸಾಗರ 


ಯುದ್ಧರಂಗದಲ್ಲಿಸೇನಾರಚ 


ಥಿ 


ಯೈ 


ಛಾಯಾ ಚಿತ್ರಸ 


- ೪ ಯುದರಂಗದಲಿ ಸೇನಾರಚ 


ನೆ ಹೊಸಗುಂದ, ಸಾಗರ (ತಾ). 


[ae] 


[%) 


ಛಾಯಾ ಚಿತ್ರ ಸಂಖ್ಯೆ 


೩೫೫ 


ಛಾಯಾ ಚಿತ್ರ ಸಂಖ್ಯೆ-೫, ಯುದ್ಧರಂಗದಲ್ಲಿಸೇನಾರಚನೆ 
ಮತ್ತು ಭೀಕರ ಯುದ್ಧದ ದೃಶ್ಯ, ಎಂ.ಗುಡ್ಲೆಕೊಪ್ಪ, 


ಲ” 


ಹೊಸನಗರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೬, ಯುದ್ಧರಂಗದಲ್ಲಿ 
ಸೇನಾರಚನೆ ಮತ್ಸು ವೀರರ ಹೋರಾಟದ 
ದೃಶ್ಯ,ನಾಡಕಲಸಿ, ಸಾಗರ (ತಾ). 


೩೫೬ 


ಛಾಯಾ ಚಿತ್ರ ಸಂಖ್ಯೆ- ೭, 
ಭೀಕರ ತುರುಗೋಳ್‌ ಯುದದ 


೦ದರ್ಭ, 


ಸ್ಪ 
ಹೊಸಗುಂದ,ಸಾಗರ (ತಾ). 


[) 


NS TRIE (5 


[%) 


TB 
BR" 
48 
೮ 
ks 
RE 
wm BH © 
ಇ 1% 
38 
% 
3 
lo: 

1) 


WU 


1 $ 
w¥ 


೩೫೭ 


ಛಾಯಾ ಚಿತ್ರ ಸಂಖ್ಯೆ- ೯, 
ತುರುಗೋಳ್‌ ಯುದ್ದದ ಸಂದರ್ಭದಲ್ಲಿಬೆದರಿ 
ಓಡುತ್ತಿರುವ ಪಶುಮಂದೆಯ ದೃಶ್ಯ, ಕಾತವಳ್ಳಿ, 

ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ- ೧೦, 
ಪೆಣ್ಣುಯಲ್‌ ಸಂದರ್ಭದಲ್ಲಿ, ಸ್ಟೀಯರನ್ನು 
ರಕ್ಷಿಸುತ್ತಿರುವ ವೀರ, ಸಂಡ,ಶಿಕಾರಿಪುರ (ತಾ). 


೩೫೮ 


೨ 


ಛಾಯಾ ಚಿತ್ರ ಸಂಖ್ಯೆ-೧೧, ಕೋಟೆಯ ಕಂದಕ ಮತ್ತು ಗೋಡೆ, ಹಾನಗಲ್‌. 


ಛಾಯಾ ಚಿತ್ರ ಸಂಖ್ಯೆ-೧೨, ಕೋಟೆಯ ಕಂದಕ ಮತ್ತು ಗೋಡೆ,ಉದಿ, ಸೊರಬ (ತಾ). 


೩೫೯ 


- N 


ಛಾಯಾ ಚಿತ್ರ ಸಂಖ್ಯೆ-೧೩, ಕೋಟೆಯ ಕಂದಕ,ಹಳೇ ಕೋಟೆ, ಗುತ್ತಿ, ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ-೧೪, ಕೋಟೆಯ ಕಂದಕ, ಹೆಚ್ಚೆ , ಸೊರಬ (ತಾ): 


೩೬೦ 


ಛಾಯಾ ಚಿತ್ರ ಸಂಖ್ಯೆ-೧೫, 
ಕೋಟೆ ಕಾಳಗ ಮತ್ತು ಕೋಟೆ ಕಾಳಗದ 
ಸಂದರ್ಭದಲ್ಲಿಆನೆಗಳ ಬಳಕೆಯ ದೃಶ್ಯ, 
ಹಾನಗಲ್‌. 


ಛಾಯಾ ಚಿತ್ರ ಸಂಖ್ಯೆ- ೧೬, 
ಕೋಟೆಯ ಮೇಲಿನಿಂದ ದಾಳಿಯ 
ಎಚ್ಚರಿಕೆಯನ್ನುನೀಡುತ್ತಿರುವ ದೃಶ್ಯ, 

ಕಚವಿ, ಹಿರೇಕೆರೂರು (ತಾ). 


೩೬೧ 


ಛಾಯಾ ಚಿತ್ರ ಸಂಖ್ಯೆ-೧೭, 
ಕೋಟೆಯ ಹೊರಗೆ ಬಿರುಸಿನಿಂದ 
ನಡೆಯುತ್ತಿರುವ ಕಾಳಗದ ದೃಶ್ಯ, 
ಹಾನಗಲ್‌. 


ಛಾಯಾ ಚಿತ್ರ ಸಂಖ್ಯೆ-೧೮, 
ಮೂರು ಕಡೆಗಳಿಂದಲೂ ಕೋಟೆಯನ್ನು 
ಮುತ್ತಿಗೆ ಹಾಕಿರುವ ದೃಶ್ಯ, ಕೋಟೆ ಪೋಲಿಸ್‌ 


ಠಾಣೆ ಮುಂಭಾಗ,ಶಿವಮೊಗ್ಗ 


೩೬೨ 


ಛಾಯಾ ಚಿತ್ರ ಸಂಖ್ಯೆ-೧೯, ಬಿಲ್ಲುಗಾರರ ಹೋರಾಟ ಮತ್ನು 
"| ಯುದ್ದರಂಗದಲ್ಲಿಯುದ್ದವಾದ್ಯಪರಿಕರಗಳ ಬಳಕೆಯ ದೃಶ್ಯ, 
ಪುರ, ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ-೨೦,ಬಿಲ್ಲುಗಾರರ 
ಕಾಳಗದ ದಶ ಕಾತವಳ್ಳಿ, ಸೊರಬ (ತಾ). 


ಲ” 


೩೬೩ 


ಛಾಯಾ ಚಿತ್ರ ಸಂಖ್ಯೆ- ೨೧, ಕತ್ತಿ ಯುದ್ಧದಲ್ಲಿ ನಿರತರಾದ ವೀರರ ದೃಶ್ಯ, ಓಟೂರು,ಸೊರಬ (ತಾ). 


[) 


ಛಾಯಾ ಚಿತ್ರ ಸಂಖ್ಯೆ-೨೨, ಗುರಾಣಿ ಮತ್ತು ಕತ್ತಿ ಹಿಡಿದು ಯುದ್ದದಲ್ಲಿ 
ನಿರತರಾದ ವೀರರ ದೃಶ್ಯ, ಹಾಯ,ಸೊರಬ (ತಾ). 


೩೬೪ 


i ಛಾಯಾ ಚಿತ್ರ ಸಂಖ್ಯೆ-೨೩,ಯುದ್ದರಂಗದಲ್ಲಿ 
ಅಲಂಕೃತ ಕುದುರೆಗಳ ಬಳಕೆ ಮತ್ತು ಶಿರಸ್ಪಾಣ ಧರಿಸಿದ 
ಸೈನಿಕರ ದಶ್ನ ಹೊಸಗುಂದ,ಸಾಗರ ( ತಾ), 


ಲ” 


y ದ ? 
TTT TTT TR 


Ts 


ಛಾಯಾ ಚಿತ್ರ ಸಂಖ್ಯೆ- ೨೪,ಯುದ್ದರಂಗದಲ್ಲಿಲನೆ ೦ 
ಬಳಕೆ ಮತ್ತು ಎದೆಕವಚ ಧರಿಸಿದ ಅಶ್ವ ಸವಾರನ 
ದೃಶ್ಯ,ಮಾವಲಿ,ಸೊರಬ (ತಾ). 


ಲ" 


೩೬೫ 


ಛಾಯಾ ಚಿತ್ರ ಸಂಖ್ಯೆ-೨೬,ಯುದ್ದರಂಗದಲ್ಲಿ ಆನೆ ಮತ್ತು ಒಂಟೆಗಳ ಬಳಕೆ, 
ಹೊಸಗುಂದ, ಸಾಗರ (ತಾ). 


೩೬೬ 


aT ಸ | ¢ Bs, 
ತ್ರಸಂಖ್ಯೆ-೨೭,ದೊಡ್ಡ 
ಹೊಸಗುಂದ, ಸಾಗರ (ತಾ). 


ಪ್ರಮಾಣದ ಯುದ್ದದ ದೃಶ್ಯ, 


[) 


ಛಾಯಾ ಚಿತ್ರ ಸಂಖ್ಯೆ-೨೮,ದೊಡ್ಡಪ್ರಮಾಣದ ಯುದ್ದದ ದೃಕ್ಕ, 
ಗೊರಗೋಡು, ಹೊಸನಗರ (ತಾ). 


೩೬೭ 


ಛಾಯಾ ಚಿತ್ರ ಸಂಖ್ಯೆ-೨೯,ಕತ್ತಿಯಿಂದ ಶತ್ರುವಿನ 
ಶಿರವನ್ನುಕಡಿಯುತ್ತಿರುವ ದೃಶ್ಯ, ಬಂದಳಿಕೆ, 


ಲ" 


ಶಿಕಾರಿಪುರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೩೦, ವಿವಿಧ ಯುದ್ದ 
ವಾದ್ಯಪರಿಕರಗಳು ಮತ್ತು ವಿವಿಧ ಮಾದರಿಯ 
ಗುರಾಣಿಗಳ ಬಳಕೆಯ ದೃಶ್ಯ, 


ಕೊಡಕಣಿ, ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ-೩೧, ಯುದ್ಧರಂಗದಿಂದ ಗಾಯಾಳುವನ್ನು 
ಕರೆದೊಯ್ಯುತ್ತಿರುವ ದೃಶ್ಯ, ಎಂ.ಗುಡ್ನೇ ಕೊಪ್ಯ ಹೊಸನಗರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೩.೨, ಯುದ್ದ ಧ್ವಜಗಳ ಮತ್ತು ಬತ್ತಳಿಕೆಯ 
ಶಿಲ್ಪಚಿತ್ರಣ, ಬಂದಳಿಕೆ, ಶಿಕಾರಿಪುರ (ತಾ). 


೩೬೯ 


Kp 
A ಛಾಯಾ ಚಿತ್ರ ಸಂಖ್ಯೆ-೩೩,ಆಕಾಶ ಮಾರ್ಗದಲ್ಲಿ 
| ವೀರನನ್ನುಸ್ನ ಸ್ವರ್ಗಕ್ಕೆ ದೇವತಾ ಸ್ಲೀಯರು 


K Pp ಕರೆದೊಯ್ಯುತ್ತಿರುವ ದತ ಗುಡವಿಸೊರಬ (ತಾ ). 


ಛಾಯಾ ಚಿತ್ರ ಸಂಖ್ಯೆ- ೩೪, ವೀರನನು ವಿಮಾನದಲ್ಲಿ ” 
ಸ್ವ ಸ್ವರ್ಗಕ್ಕೆ ಕರೆದೊಯು ತ್ತಿರುವ ದಶ 


ಪ್‌” 
ಪುರಸೊರಬ(ಆ ತಾ). 


೩೭೦ 


ಛಾಯಾ ಚಿತ್ರ ಸಂಖ್ಯೆ-೩೫,ದೇವತಾ ಸ್ಟೀಯರೊಡನೆ 
ನರ್ತಿಸುತ್ತ ಸ್ವರ್ಗಕ್ಕೆ ಹೊರಟಿರುವ ವೀರನ ದೃಶ್ಯ, 
ಬಳ್ಳಿಗಾವೆ ಶಿಕಾರಿಪುರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೩೬, ವವಿಧ ವಾದ್ಯ ಪರಿಕರಗಳೊಂದಿಗೆ ವೀರನನ್ನುಸ್ವರ್ಗಕ್ಕೆ ಸ್ವಾಗತಿಸುತ್ತಿರುವ 
ದೇವತಾ ಸ್ತೀಯರ ದಶ ಎಸ್‌.ಪಿ. ಕಛೇರಿ ಮುಂಭಾಗ ಶಿವಮೊಗ್ಗ, 


ಲ” 


೩೭೧ 


ಛಾಯಾ ಚಿತ್ರ ಸಂಖ್ಯೆ-೩.೭,ಸರಳ ಅಲಂಕೃತ 
ಶಿವಲೋಕದ ದೃಶ್ಷ 


ಲ" 


ಕೊಡಕಣಿ,ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ-೩೮,ಶಿಖರ ಅಲಂಕಾರ 
ಹೊಂದಿರುವ ಶಿವಲೋಕದ ದೃಶ್ಯ, 
ಎಸ್‌.ಪಿ. ಕಛೇರಿ, ಶಿವಮೊಗ್ಗ, 


೩೭೨ 


ಛಾಯಾ ಚಿತ್ರ ಸಂಖ್ಯೆ-೩೯,ವೀರನು ಸ್ವತಃ ದೈವತ್ವ 
ಪಡೆದ ಶಿಲವರ್ಣನೆ, 
ಹಿರೇಚೌಟಿ,ಸೊರಬ (ತಾ). 


ಛಾಯಾ ಚಿತ್ರ ಸಂಖ್ಯೆ-೪೦,ವೀರನು 
ಜಿನಲೋಕದಲ್ಲಿರುವ ದೃಶ್ಯ, 


ಉದ್ರಿ,ಸೊರಬ (ತಾ). 


೩೭ 


ಛಾಯಾ ಚಿತ್ರ ಸಂಖ್ಯೆ-೪೧,ಕೋಟೆಯ ತೆನೆಗಳ 
ಮತ್ತು ಭರ್ಜಿಹಿಡಿದ ವೀರನ ದೃಶ್ಯ, 
ಬಂದಳಿಕೆ, ಶಿಕಾರಿಪುರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೪ ೨, ಇಬ್ಬರು ವೀರರಿಗೆ ಒಂದೇ 
ವೀರಗಲ್ಲುಸ್ಥಾರಕ ನಿರ್ಮಾಣ, 
ಕುಬಟೂರು,ಸೊರಬ (ತಾ). 


೩೭೪ 


ಛಾಯಾ ಚಿತ್ರ ಸಂಖ್ಯೆ-೪೩,ವೀರಗಲ್ಲಿನಲ್ಲಿ ಅಪರೂಪವಾಗಿ ಕಂಡು ಬರುವ ಮಿಥುನ ಶಿಲ್ಲಕೆತ್ತನೆ 
ಎಂ.ಗುಡ್ಡೆಕೊಪ್ಪ ಹೊಸನಗರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೪೪,ಕುದುರೆಯ ಮೇಲೆ ಹೆಣವಾಗಿ ಬಿದ್ದಿರುವ ವೈರಿ ಸೈನಿಕ, ಮಾಗಡಿ, 
ಸೊರಬ (ತಾ). 


೩೭೫ 


pe ಚಿತ್ರ ಸಂಖ್ಯ ೪೫,ಶಿರಸ್ತಾಣ Ee: ಸ್ಸ ೈನಿಕರು, ಸರಪಣಿ ಮತ್ತು ಕಡಿವಾಣಗಳ ಅಲಾಸಾಗದಂದ ಕೂಡಿದ 
ಕುದುರೆಗಳು ಹಾಗೂ ಸುಂದರವಾದ ಕಿವಿಯ ಆಭರಣವುಳ್ಳ ವೀರನ ಕೆತ್ತನೆಯ ಶಿಲ್ಪ, ಮಾವಲಿ, ಸೊರಬ(ತಾ). 


ನಾವಾ ಚಿತ್ರ ಸಂಖ್ಯೆ- ೪೬, ಭರ್ಜಿ ಹಿಡಿದು ಎದುರಾಳಿ 
ಮೇಲೆ ದಾಳಿ ಮರತರು ವೀರ, ತಲ್ಲೂರು, ಸೊರಬ ತಾ) s 


೩೭೬ 


ಛಾಯಾ ಚಿತ್ರ ಸಂಖ್ಯೆ-೪೭,ದೇವಾಲಯವೊಂದರ ಜಾಲಂದರದಲ್ಲಿ ಗೋಗ್ರಹಣದ ಶಿಲ್ಲಕೆತ್ತನೆ, 
ಬಂದಳಿಕೆ, ಶಿಕಾರಿಪುರ (ತಾ). 


ಛಾಯಾ ಚಿತ್ರ ಸಂಖ್ಯೆ-೪೮,ಆರು ಪಟ್ಟಿಕೆಗಳಲ್ಲಿ 
ಶಿಲ್ಪಕೆತ್ತನೆಯುಳ್ಳ ವೀರಗಲ್ಲು, 
ವರಕೋಡು, ಹೊಸನಗರ (ತಾ) 


೩೭೭ 


ಛಾಯಾ ಚಿತ್ರ ಸಂಖ್ಯೆ-೪೯, ವೀರನ ಪತ್ತಿಯು ಸತಿ ಅನುಸರಿಸುತ್ತಿರುವ 
ಹಿರೇಹಾರಕ, ಸಾಗರ (ತಾ). 


ದಶ 


ಲ" 


ಛಾಯಾ ಚಿತ್ರ ಸಂಖ್ಯೆ-೫೦,ಗುರಾಣಿಯ ಹಿಮ್ಮುಖ ಚಿತ್ರ, ಅಂದಿಗೆ, ಸೊರಬ (ತಾ). 


೩೭೮ 


